KA / BGGPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ ( ಭಾದ್ರಪದ ೧೯ , ಶಕ ವರ್ಷ ೧೯೩೧) ಸಂಚಿಕೆ ೩೭ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ: ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾಸೆಟಿಯರ್( ಪರಿಷ್ಕೃತ) ಕನ್ನಡ ಆವೃತ್ತಿಯನ್ನು ( 2006) ಆಂಗ್ಲ ಭಾಷೆಗೆ 

ಭಾಷಾಂತರಿಸಲು ಆಡಳಿತಾಕ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: ಮುಖ್ಯಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ ಬೆಂಗಳೂರು ಇವರ ಪತ್ರ ಸಂ :ಕಗ್ಯಾಣ/ ದಕಜಿಗ್ಯಾ/ 

2009 -10 ದಿ : 21 .05.2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ : 21 - 5- 2009ರ ಪತ್ರದಲ್ಲಿ ಮುಖ್ಯಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ, 
ಬೆಂಗಳೂರು ಇವರು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾಸೆಟಿಯರ್( ಪರಿಷ್ಕೃತ) ಕನ್ನಡ ಆವೃತ್ತಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಲು 
ಉದ್ದೇಶಿಸಿದ್ದು , ಇದಕ್ಕೆ ತಗಲುವ ರೂ .1.50ಲಕ್ಷಗಳನ್ನು 2009 - 10ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಭರಿಸಲು ಅವಕಾಶ 
ಕಲ್ಪಿಸಿಕೊಂಡಿದ್ದು, ಮೇಲ್ಕಂಡ ಭಾಷಾಂತರ ಕಾರ್ಯಕ್ಕೆ ಆಡಳಿತಾತ್ಮಕ ಮಂಜೂರಾತಿ ನೀಡಬೇಕೆಂದು ಕೋರಿರುತ್ತಾರೆ. ಇವರ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 6 ಕರಾಗೆ 2009 , ಬೆಂಗಳೂರು ದಿನಾಂಕ: 18ನೇ ಜುಲೈ 2009 

ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾಸೆಟಿಯರ್( ಪರಿಷ್ಕತ) ಕನ್ನಡ 
ಆವೃತ್ತಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಲು ರೂ .1,50, 000 - 00 (ರೂಪಾಯಿ ಒಂದು ಲಕ್ಷ ಐವತ್ತು ಸಾವಿರ 

ಾದಕರು , ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ, ಬೆಂಗಳೂರು ಅವರಿಗೆ ಬಿಡುಗಡೆ ಮಾಡಲು 
ಸರ್ಕಾರದ ಅನುಮತಿ ನೀಡಲಾಗಿದೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಮತ್ತು ಅದರ 
ನಿಯಮ 2000ನ್ನು ಅನುಸರಿಸುವುದು. 

ಈ ಮೊತ್ತವನ್ನು 2009 - 10ನೇ ಸಾಲಿನ ಲೆಕ್ಕ ಶೀರ್ಷಿಕೆ 3454 - 02 - 110 - 0 - 01 - 059 ಇತರೆ ಖರ್ಚು ( ಯೋಜನೆ) 
ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ಟಿಪ್ಪಣಿ ಸಂ : ಶಿಇ 
1313 ಐಎಫ್( ಬಿ. ಎ) 2009 ದಿ: 25 - 6 - 2009 ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹಾಗೂ ಆರ್ಥಿಕ ಇಲಾಖೆಯ 
ಆದೇಶ ಸಂ :ಎಫ್. ಡಿ, 1 ಟಿ.ಎಫ್. ಪಿ 96 ದಿನಾಂಕ:10 - 7 - 96ರಲ್ಲಿ ಸರ್ಕಾರದ ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ 
ಪ್ರತ್ಯಾಯೋಜನನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಕೆ. ಭರರಾಜಪ್ಪ 
ಪಿ . ಆರ್ . 1747 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ). 

( ೨೫೨೧ ) 


೨೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ವಿಷಯ : ತಮಿಳುನಾಡು ರಾಜ್ಯದ ಚೆನ್ನೈ ಮಹಾನಗರದಲ್ಲಿ ವಿಶ್ವಕವಿ ಸರ್ವಜ್ಞ ರವರ ಪುತ್ಥಳಿ ಸ್ಥಾಪನೆ | 

ಕಾಮಗಾರಿಯ ರೇಖಾ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1 ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಪತ್ರ ಸಂಖ್ಯೆ ಕಸನಿ 128 ಪ್ರತಿಮೆ 

1999 - 2000 ದಿನಾಂಕ 24 .10. 2008 . 
2 ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಪತ್ರ ಸಂಖ್ಯೆ ಕಸ 4 ನಿಆಶಾ 

2009 - 10 , ದಿನಾಂಕ 14. 07. 2009. 
ಸರ್ಕಾರದ ಕಾರ್ಯದರ್ಶಿಗಳು , ಲೋಕೋಪಯೋಗಿ ಇಲಾಖೆ ಇವರ ಪತ್ರ 

ಲೋಇ 248 
ಬಿಎಂಎಸ್ 2009 ಸರ್ವಜ್ಞ ಮೂರ್ತಿ :ಅಂದಾಜು :09 -10, ದಿನಾಂಕ 14 .07.2009 . 
ಪ್ರಸ್ತಾವನೆ: 

ಮೇಲೆ (1) ಮತ್ತು (2)ರಲ್ಲಿ ಓದಲಾದ ಪತ್ರಗಳಲ್ಲಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆರವರು ಸುಮಾರು 
18 ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಬೆಂಗಳೂರಿನ ಹಲಸೂರಿನ ಕೆರೆ ಸಮೀಪ ತಿರುವಳ್ಳರ್ ಪ್ರತಿಮೆ, ಚೆನ್ನೈನಲ್ಲಿ ಸರ್ವಜ್ಞ 
ಪ್ರತಿಮೆಗಳು ಅನಾವರಣ ಆಗುವ ವಿಷಯವು ಸೌಹಾರ್ದಯುತವಾಗಿ ಬಗೆಹರಿಯುವಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 
ಕಮಕೈಗೊಳ್ಳಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಸೂಕವಾದ ರೇಖಾ ಅಂದಾಜು ಪಟ್ಟಿಯನ್ನು ತಯಾರಿಸಿ, ಮತ್ತು ಸಮಾರಂಭಕ್ಕೆ 
ಉತ್ತಮ ವ್ಯವಸ್ಥೆಗಳನ್ನು ಮಾಡಲು ಕಾರ್ಯನಿರ್ವಾಹಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ಕೋಲಾರ ಜಿಲ್ಲೆ, 
ಕೋಲಾರ ಇವರಿಗೆ ಪತ್ರವನ್ನು ಬರೆದು, ಮಾಹಿತಿಗಾಗಿ ಸರ್ಕಾರಕ್ಕೆ ತಿಳಿಸಿರುತ್ತಾರೆ ಹಾಗೂ ಅಗತ್ಯವಾದ ಅನುದಾನವನ್ನು 
ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ . 

ಮೇಲೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ, ಬೆಂಗಳೂರು ಇವರು ತಮಿಳುನಾಡು ರಾಜ್ಯದ ಚೆನ್ನೈ ಮಹಾನಗರದಲ್ಲಿ ವಿಶ್ವಕವಿ ಸರ್ವಜ್ಞ 
ರವರ ಪುತ್ಥಳಿಯನ್ನು ಸ್ಥಾಪಿಸುವ ಕಾಮಗಾರಿಗೆ ರೇಖಾ ಅಂದಾಜನ್ನು ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು 
ದಕ್ಷಿಣ, ಬೆಂಗಳೂರು ಇವರು ರೂ . 60. 00 ಲಕ್ಷಗಳಿಗೆ ತಯಾರಿಸಿ , ಸಲ್ಲಿಸಿರುತ್ತಾರೆಂದು ತಿಳಿಸಿ, ಈ ರೇಖಾ ಅಂದಾಜು ಪಟ್ಟಿಗೆ 
(2009 -10ನೇ ಸಾಲಿನ ದರಪಟ್ಟಿಯಂತೆ) ಆಡಳಿತಾತ್ಮಕ ಅನುಮೋದನೆ ನೀಡಿ, ಅನುದಾನವನ್ನು ಒದಗಿಸಲು ಕೋರಿರುತ್ತಾರೆ. 

ಈ ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 40 ಸ್ಥಾಪನಿ 2008, ಬೆಂಗಳೂರು, ದಿನಾಂಕ: 24ನೇ ಜುಲೈ 2009 

ಮೇಲಿನ ಪ್ರಸ್ತಾವನೆಯ ಅಂಶಗಳನ್ನೊಳಗೊಂಡು ತಮಿಳುನಾಡು ರಾಜ್ಯದ ಚೆನ್ನೈ ಮಹಾನಗರದಲ್ಲಿ ವಿಶ್ವಕವಿ ಸರ್ವಜ್ಞ 
ರವರ ಪುತ್ಥಳಿಯ ಸ್ಥಾಪನೆಗೆ ಹಾಗೂ ಸಮಾರಂಭಕ್ಕೆ ಸೇರಿ ಒಟ್ಟು ರೂ .60 .00 ಲಕ್ಷಗಳನ್ನು ಲೆಕ್ಕಶೀರ್ಷಿಕೆ 2205 - 00 - 102 - 4 
31 - 059 ಅಡಿಯಲ್ಲಿ ಒದಗಿಸಲಾದ ಅನುದಾನದಿಂದ ಭರಿಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸರ್ಕಾರದ ಮಂಜೂರಾತಿ 
ನೀಡಿದೆ. ಪ್ರಸ್ತಾಪಿಸಲಾಗಿರುವ ರೂ .60.00 ಲಕ್ಷಗಳ ಅಂದಾಜಿನಲ್ಲಿ ಲೋಕೋಪಯೋಗಿ ಇಲಾಖೆಯ ಮೂಲಕ ಕೈಗೊಂಡಿರುವ 
ಕೆಲಸಗಳನ್ನು 2009 -10ನೇ ಸಾಲಿನ ಎಸ್. ಆರ್ ದರಗಳು ಅನ್ವಯಿಸುವುದರಿಂದ ಟೆಂಡರ್ ಪ್ರಿಮಿಯಂ ಕನಿಷ್ಠ ಇರುವಂತೆ 
ನೋಡಿಕೊಳ್ಳತಕ್ಕದ್ದು ಹಾಗೂ ಸಮಾರಂಭಕ್ಕೆ ನಿಗಧಿ ಪಡಿಸಿದ ವೆಚ್ಚದ ಮೊತ್ತ ಸಹ ಮಿತವಾಗಿರುವಂತೆ ಗಮನವಹಿಸತಕ್ಕದ್ದು. 

- ಕರ್ನಾಟಕ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ ನಿಯಮಗಳು 2000 ರ ಪ್ರಕಾರ ಟೆಂಡರ್ ಪ್ರಕಟಣೆಯನ್ನು 
ಕೈಗೊಂಡು, ಈ ಪ್ರತಿಮೆ ಸ್ಥಾಪಿಸಲು ಕ್ರಮ ಕೈಗೊಳ್ಳುವುದು. ಈ ಮೊತ್ತವು ಒಂದು ಬಾರಿಯಾಗಿದ್ದು, ಯಾವ ಉದ್ದೇಶಕ್ಕೆ 
ನೀಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸತಕ್ಕದ್ದು ಮತ್ತು ನಿಗಧಿತ ಅವಧಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು 
ಮತ್ತು ಸಂಬಂಧಪಟ್ಟವರು ಮುಂದಿನ ನಿರ್ವಹಣೆಯನ್ನು ನಿರ್ವಹಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅ. ಟಿ ಸಂಖ್ಯೆ ಆಇ 725 ವೆಚ್ಚ - 7/2009 , ದಿನಾಂಕ 17 .07.2009ರ ಹಾಗೂ 
ಯೋಜನಾ ಇಲಾಖೆಗಳ ಅ. ಟಿ ಸಂಖ್ಯೆ ಪಿಡಿ 67 ಎಂಇ 2009, ದಿನಾಂಕ 22.07. 2009ರನ್ವಯ ಸಹಮತಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಂ .ಕೆ. ಭಗ್ನರಾಜಪ್ಪ 
ಪಿ. ಆರ್‌. 1775 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೨೩ 
ವಿಷಯ : ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆಯಲ್ಲಿನ ಖಾಲಿ ಹುದ್ದೆಗಳನ್ನು ಬಾಹ್ಯ ಮೂಲಗಳಿಂದ 

ಭರ್ತಿ ಮಾಡುವ ಬಗ್ಗೆ- ವೆಂಕಟಪ್ಪ ಚಿತ್ರಶಾಲೆ, ಬೆಂಗಳೂರು. 
1. ದಿನಾಂಕ 30.04.2009ರಂದು ಸರ್ಕಾರದ ಕಾರ್ಯದರ್ಶಿಗಳು ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ 

ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ವೆಂಕಟಪ್ಪ ಚಿತ್ರಶಾಲೆಯ ಸಲಹಾ ಸಮಿತಿ ಸಭೆಯ 

ನಡವಳಿಗಳು 
2 . ನಿರ್ದೇಶಕರು , ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ , ಮೈಸೂರು ಇವರ ಪತ್ರ 

ಸಂಖ್ಯೆ: ಡಿಎಎಂ: ಇಎಸ್‌ಟಿ:1:ಕ.ಸಂಖ್ಯೆ:339:ಎ :2009 -10 /25 ದಿ: 08 .05 . 2009 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸಭೆಯ ನಡವಳಿಯಲ್ಲಿ ವೆಂಕಟಪ್ಪ ಚಿತ್ರಶಾಲೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲು ಹೆಚ್ಚಿನ 
ಸಿಬ್ಬಂದಿಯ ಅವಶ್ಯಕತೆ ಇದೆಯೆಂದು ತಿಳಿಸಿ, ಶ್ರೀ ಎಸ್. ಆರ್ . ಹೊನ್ನಲಿಂಗಯ್ಯ , ಜಂಟಿ ನಿರ್ದೇಶಕರು ( ನಿವೃತ್ತ) ಇವರನ್ನು 
ವೆಂಕಟಪ್ಪ ಚಿತ್ರಶಾಲೆಯಲ್ಲಿ ವಿಶೇಷ ಅಧಿಕಾರಿಯಾಗಿ ನೇಮಿಸಿ ಇವರಿಗೆ ಮಾಸಿಕ ರೂ .15 ,000/- ಗೌರವ ಧನ ನೀಡಬೇಕೆಂದು 
ನಿರ್ಣಯಿಸಲಾಗಿದೆ. ಅಲ್ಲದೇ , ಅ ) ತಾಂತ್ರಿಕ ಸಹಾಯಕ ( ಎಲ್. ಸಿ. ಡಿ ಪ್ರೊಜೆಕ್ಟರ್, ಕಂಪ್ಯೂಟರ್, ಧ್ವನಿವರ್ಧಕ ಹಾಗೂ 
ಸಭಾಂಗಣ ನಿರ್ವಹಣೆಗೆ) ಆ ) ಲಿಫ್ಟ್ ಆಪರೇಟರ್ ಇ) ಎ.ಸಿ ಪ್ಲಾಂಟ್ ಆಪರೇಟರ್ ಈ ಮೂರು ಹುದ್ದೆಗಳಿಗೆ ಸಿಬ್ಬಂದಿಗಳನ್ನು 
ಹೊರ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ನಿರ್ಧರಿಸಲಾಗಿದೆ. 

ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಅವರು 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ , ಡಾ . ಎಸ್ . ಆರ್ ಹೊನ್ನಲಿಂಗಯ್ಯ , ನಿವೃತ್ತ ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ ಇವರನ್ನು ಪ್ರಸ್ತುತ ವೆಂಕಟಪ್ಪ ಚಿತ್ರಶಾಲೆಯಲ್ಲಿ ಖಾಲಿ ಇರುವ ಕ್ಯೂರೇಟರ್ ಹುದ್ದೆಯ ಎದುರಿಗೆ ಭರ್ತಿ 
ಮಾಡಿಕೊಂಡು ಮಾಸಿಕ ವೇತನ ರೂ .15 ,000 / - ಗಳನ್ನು ನೀಡಲು ಪ್ರಸ್ತಾಪಿಸಿರುವರು. ಅಲ್ಲದೇ ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯಗಳ ಇಲಾಖೆಯ ಕೇಂದ್ರ ಕಛೇರಿಯಲ್ಲಿ ಪ್ರಸ್ತುತ ಖಾಲಿ ಇರುವ ಪುರಾತತ್ವ ಸಂರಕ್ಷಣಾ ಸಹಾಯಕರ ಹುದ್ದೆಯ 
ಎದುರಿಗೆ ಶ್ರೀ ಲ. ನಾ . ಸ್ವಾಮಿ ಇವರನ್ನು ವಿಶೇಷಾಧಿಕಾರಿಯನ್ನಾಗಿ ಹಾಗೂ ದ್ವಿತೀಯ ದರ್ಜೆಯ ಹುದ್ದೆಯ ಎದುರಿಗೆ 
ಶ್ರೀ ಶೇಷನಾರಾಯಣ, ಇವರನ್ನು ಅಕ್ಷರಸ್ಥ ಸಹಾಯಕರನ್ನಾಗಿ ಭರ್ತಿ ಮಾಡಿಕೊಂಡು ಇವರುಗಳಿಗೆ ಕ್ರಮವಾಗಿ ಮಾಸಿಕ 
ರೂ .8,997/- ಗಳ ವೇತನ ನೀಡಲು ಪ್ರಸ್ತಾಪಿಸಿರುವರು. ಅಲ್ಲದೇ ಈ ಮೂರು ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು 2009 -10ನೇ 
ಸಾಲಿನ ಲೆಕ್ಕಶೀರ್ಷಿಕೆ 2205 -00- 103- 001 (ಯೋಜನೇತರ) 059 - ಇತರೆ ಖರ್ಚುಗಳು ಅಡಿಯಲ್ಲಿ ಭರಿಸಲಾಗುವುದೆಂದು 
ತಿಳಿಸುತ್ತಾ, ಸದರಿ ಹುದ್ದೆಗಳನ್ನು ಬಾಹ್ಯ ಮೂಲದಿಂದ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಮಂಜೂರಾತಿ ಆದೇಶ ನೀಡುವಂತೆ 
ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 88 ಕೆಎಂಯು 2009, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯಕ್ಕೆ 
ಈ ಕೆಳಕಂಡ 3 ಹುದ್ದೆಗಳನ್ನು ಪ್ರಾರಂಭಿಕವಾಗಿ ಒಂದು ವರ್ಷದ ಅವಧಿಗೆ ಬಾಹ್ಯ ಮೂಲಗಳಿಂದ ಭರ್ತಿ ಮಾಡಿಕೊಳ್ಳಲು 
ಸರ್ಕಾರದ ಮಂಜೂರಾತಿ ನೀಡಿದೆ. 
ಕ್ರ. ಸಂ . ಹೆಸರು ಮತ್ತು ವಿಳಾಸ 

ಹುದ್ದೆ, ಸ್ಥಳ ಮತ್ತು ವೇತನ 
ಡಾ . ಎಸ್ . ಆರ್ ಹೊನ್ನಲಿಂಗಯ್ಯ , ವಿಶೇಷ ಅಧಿಕಾರಿ, ವೆಂಕಟಪ್ಪ ಚಿತ್ರಶಾಲೆ, ಬೆಂಗಳೂರು. 
ನಿವೃತ್ತ ಜಂಟಿ ನಿರ್ದೇಶಕರು , 

ಮಾಸಿಕ ರೂ .15 ,000 /-(ರೂಪಾಯಿ ಹದಿನೈದು ಸಾವಿರ ಮಾತ್ರ) 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಶ್ರೀ ಲ. ನಾ . ಸ್ವಾಮಿ 

ವಿಶೇಷಾಧಿಕಾರಿ , ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, 
ನಂ .1063 /2004, 9ನೇ ಅಡ್ಡರಸ್ತೆ, ಮೈಸೂರು. 
2ನೇ ಮುಖ್ಯರಸ್ತೆ , ವಿದ್ಯಾರಣ್ಯಪುರಂ , ಮಾಸಿಕ ವೇತನ ರೂ .8,997 /-( ರೂ . ಎಂಟು ಸಾವಿರ ಒಂಭೈನೂರ 
ಮೈಸೂರು 

ತೊಭತ್ತೇಳು ಮಾತ್ರ) 
ಶ್ರೀ ಶೇಷನಾರಾಯಣ, 

ಅಕ್ಷರಸ್ಥ ಸಹಾಯಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ನಂ . 150 , ಗೌರಿ , 3ನೇ ಕ್ರಾಸ್ , ಇಲಾಖೆ, ಮೈಸೂರು. 
ಸಿದ್ಧಲಿಂಗೇಶ್ವರ ಬಡಾವಣೆ, ಜೆ.ಪಿ . ನಗರ, ಮಾಸಿಕ ವೇತನ ರೂ .8,997/-( ರೂ . ಎಂಟು ಸಾವಿರ ಒಂಭೈನೂರ 
2ನೇ ಹಂತ, ಮೈಸೂರು- 570 008 ತೊಭತ್ತೇಳು ಮಾತ್ರ) 

ಮೇಲ್ಕಂಡ ಹುದ್ದೆಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಮತ್ತು 
ಅದರ ನಿಯಮಗಳು 2000 ರನ್ವಯ ಪರಿಶೀಲಿಸಿ, ಭರ್ತಿ ಮಾಡಿಕೊಳ್ಳತಕ್ಕದ್ದು. 


೨೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಈ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು 2009 -10ನೇ ಸಾಲಿನ ಲೆಕ್ಕಶೀರ್ಷಿಕೆ 2205 - 00 -103 - 001 ( ಯೋಜನೇತರ) 
059 ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 628 ವೆಚ್ಚ- 7/2009 ದಿನಾಂಕ 20. 07. 2009ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಕೆ. ಭರರಾಜಪ್ಪ 
ಪಿ. ಆರ್‌. 1837 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 
ವಿಷಯ : ಮೈಸೂರು ವಿಭಾಗೀಯ ಪತ್ರಾಗಾರ ಕಛೇರಿಯಿಂದ ಕೇಂದ್ರ ಕಛೇರಿ, ಬೆಂಗಳೂರಿಗೆ ತಾತ್ಕಾಲಿಕವಾಗಿ 

ಸ್ಥಳಾಂತರಿಸಿದ ಉಪ ನಿರ್ದೇಶಕರ ಹುದ್ದೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಹಿಂದಕ್ಕೆ ಮೈಸೂರಿಗೆ 

ಸ್ಥಳಾಂತರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಇಡಿ 27 ಎಇಎಸ್ 84 ದಿನಾಂಕ 16.06.84 

2. ಸರ್ಕಾರದ ಆದೇಶ ಸಂಖ್ಯೆ ಸಂಕಇ 47 ರಾಪಸಿ 97 ದಿನಾಂಕ 01.01.1998 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಸಂವಾಪ್ರ 8 ರಾಪಸಿ 2007, ದಿನಾಂಕ 13.12 .2007 
4. ನಿರ್ದೇಶಕರು, ರಾಜ್ಯ ಪತ್ರಾಗಾರ ಇಲಾಖೆ, ಇವರ ಪತ್ರ ಸಂಖ್ಯೆ ಎಆರ್‌ಎಸ್ 5 ಇಎಸ್‌ಟಿ 8( ಭಾ ), 

ದಿನಾಂಕ 06 .07. 2009 . 


ಪ್ರಸ್ತಾವನೆ: 


ಮೇಲೆ (1) ರಲ್ಲಿ ಓದಲಾದ ದಿನಾಂಕ 16 .06.84ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, 
ವಿಭಾಗೀಯ ಪತ್ರಾಗಾರ ಕಛೇರಿಗೆ ಒಂದು ಉಪನಿರ್ದೇಶಕರ ಹುದ್ದೆಯನ್ನು ಸೃಜಿಸಲಾಗಿತ್ತು. 

ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ 01. 01 .1998ರ ಸರ್ಕಾರದ ಆದೇಶದಲ್ಲಿ ಆ ಹುದ್ದೆಯನ್ನು ತಾತ್ಕಾಲಿಕವಾಗಿ 
ಮುಂದಿನ ಆದೇಶದವರೆಗೆ ಕೇಂದ್ರ ಕಛೇರಿ, ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿತ್ತು. 

ಮೇಲೆ ( 3ರಲ್ಲಿ ಓದಲಾದ ದಿನಾಂಕ 13 .12 . 2007ರ ಅಧಿಸೂಚನೆಯಲ್ಲಿ ಡಾ . ಜೆ. ವಿ. ಗಾಯಿತ್ರಿ, ಪತ್ರಪಾಲಕರು 
ಇವರಿಗೆ ಉಪನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಿ ಉಪನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳು ಮತ್ತು 
ಪರಂಪರೆ ಇಲಾಖೆ, ಮೈಸೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸಲಾಗಿತ್ತು. 

ಮೇಲೆ (4) ರಲ್ಲಿ ಓದಲಾದ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಅವರ ದಿನಾಂಕ 06. 07.2009ರ 
ಪತ್ರದಲ್ಲಿ ಈಗ ಮೈಸೂರಿನಲ್ಲಿ ಕೆಲಸದ ಒತ್ತಡವಿರುವುದರಿಂದ, ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸಿಕೊಂಡು 
ಹೋಗಲು ಉಪನಿರ್ದೇಶಕರ ಹುದ್ದೆಯ ಅವಶ್ಯಕತೆ ಇರುತ್ತದೆಯೆಂದು ಉಪನಿರ್ದೇಶಕರ ಹುದ್ದೆಯನ್ನು ಕೇಂದ್ರ ಕಛೇರಿಯಿಂದ 
ಮೈಸೂರು ವಿಭಾಗಿಯ ಪತ್ರಾಗಾರ ಕಛೇರಿಗೆ ಸ್ಥಳಾಂತರಿಸಬೇಕೆಂದು ಹಾಗೂ ಈ ಹುದ್ದೆಯಲ್ಲಿ ಡಾ . ಜೆ. ವಿ ಗಾಯಿತ್ರಿ, 
ಉಪನಿರ್ದೇಶಕರು, ಮೈಸೂರು ಇವರನ್ನು ವಿಭಾಗೀಯ ಪತ್ರಾಗಾರ ಕಛೇರಿಯ ಉಪನಿರ್ದೇಶಕರ ಹುದ್ದೆಗೆ ನೇಮಿಸಿ, ಇವರ 
ಜೊತೆಗೆ ಹೆರಿಟೇಜ್ ಕಛೇರಿಯ ಉಪನಿರ್ದೇಶಕರ ಹುದ್ದೆಯ ಹೆಚ್ಚುವರಿ ಕಾರ್ಯಭಾರವನ್ನು ಮುಂದುವರೆಸಿಕೊಂಡು 
ಹೋಗಲು ಸೂಚಿಸಬಹುದಾಗಿದೆಂದು ಪ್ರಸ್ತಾಪಿಸಿರುತ್ತಾರೆ. 

ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ತ 12 ರಾಪಸಿ 2009, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಕೇಂದ್ರ ಕಛೇರಿ ಇಲ್ಲಿಗೆ 
ತಾತ್ಕಾಲಿಕವಾಗಿ ಸ್ಥಳಾಂತರಗೊಂಡ ಉಪನಿರ್ದೇಶಕರು, ವಿಭಾಗೀಯ ಪತ್ರಾಗಾರ ಕಛೇರಿ, ಮೈಸೂರು, ಹುದ್ದೆಯನ್ನು ಪುನ: 
ಮೈಸೂರಿನ ವಿಭಾಗೀಯ ಪತ್ರಾಗಾರ ಕಛೇರಿಗೆ ಸ್ಥಳಾಂತರಿಸಿದೆ. 

ಉಪನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು ಇಲ್ಲಿ ಖಾಲಿ 
ಇರುವ ಹುದ್ದೆಗೆ ನಿಯೋಜನೆ ಮೇರೆಗೆ ನೇಮಿಸಿರುವ ಡಾ . ಜೆ.ವಿ ಗಾಯಿತ್ರಿ ಅವರ ಸೇವೆಯನ್ನು ಮಾತೃ ಇಲಾಖೆಯಾದ 
ಕರ್ನಾಟಕ ರಾಜ್ಯ ಪತ್ರಾಗಾರ ಕಛೇರಿ, ಮೈಸೂರು ಇಲ್ಲಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಯುಕ್ತಿಗೊಳಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೨೫ 
- ಡಾ . ಜೆ. ವಿ ಗಾಯಿತ್ರಿ, ಉಪನಿರ್ದೇಶಕರು, ವಿಭಾಗಿಯ ಪತ್ರಗಾರ ಕಛೇರಿ, ಮೈಸೂರು ಇವರನ್ನು ತಕ್ಷಣ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪನಿರ್ದೇಶಕರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ 
ಇಲಾಖೆ, ಮೈಸೂರು ಇಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ಭರರಾಜಪ್ಪ | 
ಪಿ . ಆರ್‌ . 1877 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 
ವಿಷಯ : ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯದ ಯೋಜನೆ ಮತ್ತು ಯೋಜನೇತರ 

ಹುದ್ದೆಗಳನ್ನು ದಿನಾಂಕ 1 - 4 - 2009 ರಿಂದ 31 - 3 - 2010ರವರೆಗೆ ಮುಂದುವರಿಸುವ ಬಗೆ 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 77 ಕೆಎಂಯು 2008 ದಿನಾಂಕ 17.07.2008. 

2) ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು ಇವರ ಪತ್ರ 

ಸಂಖ್ಯೆ : ಡಿಎಎಂ: ಇಎಸ್‌ಟಿ:1:ಕ. ಸಂ :338:2009 - 10 /40 ದಿ :05.06. 2009 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ 17 .07. 2008ರ ಸರ್ಕಾರಿ ಆದೇಶದಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ನಿರ್ದೇಶನಾಲಯದ ಯೋಜನೇತರ 26 ಹುದ್ದೆಗಳು ಹಾಗೂ ಯೋಜನೆಯ 7 ಹುದ್ದೆಗಳು ಸೇರಿದಂತೆ ಒಟ್ಟು 33 
ಹುದ್ದೆಗಳನ್ನು ದಿನಾಂಕ 31 - 3 - 2009ರವರೆಗೆ ಮುಂದುವರೆಸಲಾಗಿದೆ. 

ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಅವರು ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ 
05 . 06 .2009ರ ಪತ್ರದಲ್ಲಿ ಉಲ್ಲೇಖಿತ ಸರ್ಕಾರದ ಆದೇಶದನ್ವಯ ತಾತ್ಕಾಲಿಕ ಯೋಜನೇತರ 26 ಹುದ್ದೆಗಳು ಹಾಗೂ 
ಕಮಿಟೆಡ್ ಯೋಜನೇತರ 7 ಹುದ್ದೆಗಳು ಸೇರಿದಂತೆ ಒಟ್ಟಾರೆ 33 ಹುದ್ದೆಗಳನ್ನು ಒಂದು ವರ್ಷದ ಅವಧಿಗೆ 
ಮುಂದುವರಿಸಲಾಗಿದ್ದು, ಸದರಿ ಹುದ್ದೆಗಳ ಮುಂದುವರಿಕೆ ಆದೇಶವು ದಿನಾಂಕ 31.3. 2009ಕ್ಕೆ ಅಂತ್ಯಗೊಳ್ಳಲಿದೆ ಎಂದು ತಿಳಿಸಿ, 
ಕಮಿಟೆಡ್ ಯೋಜನೇತರ 7 ಹುದ್ದೆಗಳು ಹಾಗೂ ತಾತ್ಕಾಲಿಕ ಯೋಜನೇತರ 26 ಹುದ್ದೆಗಳು ಸೇರಿದಂತೆ ಒಟ್ಟಾರೆ 33 
ಹುದ್ದೆಗಳನ್ನು ದಿನಾಂಕ 1.4. 2009ರಿಂದ 31.3. 2010ರವರೆಗಿನ ಅವಧಿಗೆ ಮುಂದುವರಿಸಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವೇತನ 
ಪಾವತಿಸಲು ಅನುವಾಗುವಂತೆ ಮುಂದುವರಿಕೆ ಆದೇಶ ಹೊರಡಿಸಲು ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಸರ್ಕಾರವು 
ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ತ 104 ಕೆಎಂಯು 2009 , ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್ 2009 

ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ ಅವರು ಪ್ರಸ್ತಾವನೆಯಲ್ಲಿ ಕೋರಿರುವಂತೆ 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯದ ಈ ಕೆಳಕಂಡ ಒಟ್ಟು 33 ಹುದ್ದೆಗಳನ್ನು ದಿನಾಂಕ 1 -4 - 2009ರಿಂದ 
31 - 3 - 2010ರವರೆಗೆ ಒಂದು ವರ್ಷದ ಅವಧಿಗೆ ಮುಂದುವರಿಸಿ ಆದೇಶಿಸಿದೆ. 
1. ಲೆಕ್ಕಶೀರ್ಷಿಕೆ 2205 - 00 - 103 -0 - 01 (ಕಮಿಟೆಡ್ ನಾನ್‌ಪ್ಲಾನ್) 

1. ಉಪನಿರ್ದೇಶಕರು 
2 . ಪುರಾತತ್ವ ಸಹಾಯಕರು 

- 2 
3 . ಅಟೆಂಡರ್ 


4 ಹುದ್ದೆಗಳು 
2 . ಲೆಕ್ಕಶೀರ್ಷಿಕೆ 2205 - 00 -107 - 0 - 01 (ಕಮಿಟೆಡ್ ನಾನ್‌ಪ್ಲಾನ್) 
1. ಕ್ಯುರೇಟರ್ 

- 3 ಹುದ್ದೆಗಳು 


ಒಟ್ಟು ಕಮಿಟೆಡ್ ನಾನ್‌ಪ್ಲಾನ್ 


7 ಹುದ್ದೆಗಳು 


3, ಲೆಕ್ಕಶೀರ್ಷಿಕೆ 2205 - 00 - 103 -0 - 01 ( ಯೋಜನೇತರ ) ( ತಾತ್ಕಾಲಿಕ ) 
1. ಸಹಾಯಕ ನಿರ್ದೇಶಕರು 

( ವಸ್ತುಸಂಗ್ರಹಾಲಯಗಳ ಅಭಿವೃದ್ಧಿ) 
2. ಪುರಾತತ್ವ ಸಹಾಯಕರು 

- 1 


೨೫೨೬ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 
3. ಮಾಕ್ಯುಮೆಂಟ್ ಅಟೆಂಡೆಂಟ್ಸ್ - 5 


7 ಹುದ್ದೆಗಳು 


4, ಲೆಕ್ಕಶೀರ್ಷಿಕೆ 2205 - 00 -101 - 0 - 01 (ಯೋಜನೇತರ) ( ತಾತ್ಕಾಲಿಕ ) 
1. ಕ್ಯುರೇಟರ್ 

- 2 
2. ದ್ವಿತೀಯ ದರ್ಜೆ ಸಹಾಯಕರು 

- 5 
3. ಅಟೆಂಡರ್ 

- 1 
4. ಗ್ರೂಪ್- ಡಿ 
5. ಸ್ಪೂನ್ 
6. ರಾತ್ರಿ ಕಾವಲುಗಾರ 


ಒಟ್ಟು ಯೋಜನೇತರ (ತಾತ್ಕಾಲಿಕ ) 


19 ಹುದ್ದೆಗಳು 
26 ಹುದ್ದೆಗಳು 


1) ಕಮಿಟೆಡ್ ಯೋಜನೇತರ ಹುದ್ದೆಗಳು 
2) ತಾತ್ಕಾಲಿಕ ಯೋಜನೇತರ ಹುದ್ದೆಗಳು 


ಘೋಷ್ಟಾರೆ 
- 
- 26 

- - - - - 
33 


ಒಟ್ಟು ಹುದ್ದೆಗಳು 


= 


= 


= 


= 


= 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಶಿಇ 801 ಐಎಫ್‌ಎಸ್ 2009 
ದಿನಾಂಕ:30 - 6 - 2009ರಲ್ಲಿ ನೀಡಿರುವ ಸಹಮತಿಯನ್ವಯ ಹಾಗೂ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 
ಟಿಎಫ್ ಪಿ 96 ದಿನಾಂಕ 10 - 7 - 96 ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆ 
ಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಎಂ .ಕೆ. ಭಗ್ನರಾಜಪ್ಪ 
ಪಿ . ಆರ್‌. 1878 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 
ವಿಷಯ : ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ ಇವರಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 74 ಸ್ವೀಮರ 2009, ದಿನಾಂಕ 18. 05 .2009 
ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ 18.05 .2009ರ ಸರ್ಕಾರದ ಆದೇಶದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ಆಯವ್ಯಯ ಲೆಕ್ಕಶೀರ್ಷಿಕೆ “2205 - 00 - 800 - 0 - 09 - 059 ( ಇತರೆ ಖರ್ಚು) ಯೋಜನೆ ” ಯಡಿ ರೂ .100.00 ಲಕ್ಷಗಳ 
ಅನುದಾನ ಕಲಿಸಿಕೊಳ್ಳಲಾಗಿದೆ. ಸದರಿ ಮೊತ್ತ ರೂ .100.00 ಲಕ್ಷಗಳಲ್ಲಿ ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ ಇದರ 
ವೆಚ್ಚಗಳನ್ನು ಭರಿಸಲು ದಿನಾಂಕ 01. 04. 2009ರಿಂದ 31.07. 2009 ರ ಅವಧಿಗೆ ರೂ .33 .00 ಲಕಗಳ ಅನುದಾನವನ್ನು ಹಂಚಿಕೆ 
ಮಾಡಲಾಗಿದೆ. 

ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ತ 84 ಕಸನಿ 2009, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಅನಿವಾಸಿ ಭಾರತೀಯ ಸಮಿತಿ, ಕರ್ನಾಟಕ ಇವರ ದಿನಾಂಕ 
01. 04 .2009 ರಿಂದ 31.07 . 2009 ರವರೆಗಿನ ವೆಚ್ಚಗಳನ್ನು ಭರಿಸಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಲೆಕ್ಕಶೀರ್ಷಿಕೆ 2205 
00 - 800 - 0 - 09 - 059 ( ಇತರೆ ಖರ್ಚು) ( ಯೋಜನೆ) ಅಡಿಯಲ್ಲಿ ಒದಗಿಸಿರುವ ರೂ .100.00 ಲಕ್ಷಗಳಲ್ಲಿ ರೂ .33.00 
ಲಕ್ಷಗಳನ್ನು (ರೂಪಾಯಿ ಮೂವತ್ತು ಮೂರು ಲಕ್ಷಗಳು ಮಾತ್ರ) ಆಡಳಿತ ಇಲಾಖೆಯಾದ ಸಿಆಸು ಇಲಾಖೆಗೆ ಬಿಡುಗಡೆ 


ಭಾಗ - ೧ | ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೨೭ 
ಮಾಡಲು ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ಸರ್ಕಾರದ ಅನುಮತಿ ನೀಡಲಾಗಿದೆ . ಈ ವೆಚ್ಚವನ್ನು 
ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 19 ಶಿಆಲೆ 2009, ದಿನಾಂಕ 15 .04 .2009 ರ ಸೂಚನೆಯ ಪ್ರಕಾರ ವೆಚ್ಚವನ್ನು 
ಭರಿಸತಕ್ಕದ್ದು. 

ಈ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಆಂತರಿಕ ಆರ್ಥಿಕ 
ಸಲಹೆಗಾರರ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ: ಶಿಇ 1660 ಐಎಫ್( ಬಿಎ) 2009, ದಿನಾಂಕ 21. 07.2009ರಲ್ಲಿ ಪಡೆದು 
ಹಾಗೂ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರದತ್ತವಾದ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ಭರರಾಜಪ್ಪ | 
ಪಿ . ಆರ್‌. 1894 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
- ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 
ವಿಷಯ : ಗದಗ್‌ನಲ್ಲಿ ಚಟ್ಟೆ ಮರಿಗೆಪ್ಪ ಆರ್ಟ್‌ಗ್ಯಾಲರಿ ನಿರ್ಮಾಣಕ್ಕೆ ಅನುದಾನ ನೀಡುವ ಬಗ್ಗೆ. 
ಓದಲಾಗಿದೆ: ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅವರ ಪತ್ರ ಸಂಖ್ಯೆ : ಕಸನಿ /05 /ಹೊಯೋ /2008 - 09 

ದಿನಾಂಕ:5 - 6 - 2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅವರ ದಿನಾಂಕ :05 - 6 - 2009ರ ಪತ್ರದಲ್ಲಿ ಖ್ಯಾತ 
ಚಿತ್ರ ಕಲಾವಿದರಾದ ಶ್ರೀ ಚಟ್ಟೆ ಮರಿಗೆಪ್ಪ, ಇವರ ಆರ್ಟ್ ಗ್ಯಾಲರಿ ನಿರ್ಮಾಣ ಮಾಡಲು ರೂ .50. 00ಲಕ್ಷಗಳ ಪ್ರಸ್ತಾವನೆಯನ್ನು 
ಜಿಲ್ಲಾಧಿಕಾರಿಗಳು, ಗದಗ್ ಜಿಲ್ಲೆ. ಅವರು ಸಲ್ಲಿಸಿದ್ದು , ಸದರಿ ಯೋಜನೆ ಅನುಷ್ಠಾನ ಗೊಳಿಸಲು ರೂ .50. 00ಲಕ್ಷಗಳನ್ನು 
2009 - 10ನೇ ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳು ಗದಗ್ ಜಿಲ್ಲೆ ಇವರಿಗೆ ಬಿಡುಗಡೆ ಮಾಡಲು ಆದೇಶ ಹೊರಡಿಸಬೇಕೆಂದು 
ಕೋರಿರುತ್ತಾರೆ. 

ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 83 ಕಸನಿ 2009 ಬೆಂಗಳೂರು, ದಿನಾಂಕ: 29ನೇ ಜುಲೈ 2009 

ಖ್ಯಾತ ಚಿತ್ರ ಕಲಾವಿದರಾದ ಶ್ರೀ ಚಟ್ಟೆ ಮರಿಗೆಪ್ಪ ಇವರ ಆರ್ಟ್ ಗ್ಯಾಲರಿ ನಿರ್ಮಾಣ ಮಾಡಲು ಪ್ರಸಕ್ತ ಸಾಲಿನ 
ಆಯವ್ಯಯದಲ್ಲಿ 1/4ರಷ್ಟು ಹಣ ಬಿಡುಗಡೆ ಮಾಡಲು ಅವಕಾಶವಿರುವುದರಿಂದ ರೂ .50.00ಲಕ್ಷಗಳಲ್ಲಿ ಮೊದಲನೇ ಕಂತಾಗಿ 
ರೂ .12.50ಲಕ್ಷಗಳನ್ನು (ರೂಪಾಯಿ ಹನ್ನೆರಡು ಲಕ್ಷದ ಐವತ್ತು ಸಾವಿರಗಳು ಮಾತ್ರ) ಜಿಲ್ಲಾಧಿಕಾರಿಗಳು, ಗದಗ್ ಜಿಲ್ಲೆ ಇವರಿಗೆ 
ಈ ಕೆಳಕಂಡ ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲು ನಿದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಸರ್ಕಾರದ 
ಅನುಮತಿ ನೀಡಲಾಗಿದೆ. 

1. ಈ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ 

ಬಳಕೆಯಾಗುವಂತೆ ಇಲಾಖೆಯು ನೋಡಿಕೊಳ್ಳತಕ್ಕದ್ದು ಹಾಗೂ ಈ ಯೋಜನೆಯನ್ನು ಇಲಾಖೆಯು 

ನಿಗಧಿತ ಅವಧಿಯೊಳಗೆ ಮುಕ್ತಾಯಗೊಳಿಸಲು ಕ್ರಮ ವಹಿಸತಕ್ಕದ್ದು. 
2. ಈ ಸ್ಮಾರಕದ ಕಾಮಗಾರಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಸ್ತುವಾರಿಯಲ್ಲಿ ಕರ್ನಾಟಕ 

ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ ನಿಯಮಗಳು 2000ರ 
ಅಡಿ ಟೆಂಡರ್ ಪ್ರಕ್ರಿಯೆ ಪೂರೈಸಿ ತೆಗೆದುಕೊಳ್ಳತಕ್ಕದ್ದು ಹಾಗೂ ನಂತರದ ನಿರ್ವಹಣೆ ಇಲಾಖೆಯೇ 
ನೋಡಿಕೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2205- 00 - 102 - 4 - 31 - 059 ( ಯೋಜನೆ) ಅಡಿ 
ಭರಿಸತಕ್ಕದ್ದು. 

ಈ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಗಾರ ಟಿಪ್ಪಣಿ ಸಂ : ಶಿಇ 1562 
ಐಎಫ್ (ಬಿಎ) 2009 ದಿನಾಂಕ:9.7. 09 ರಲ್ಲಿ ಪಡೆದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ಭರರಾಜಪ್ಪ 
ಪಿ . ಆರ್‌. 1897 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 
ವಿಷಯ : ಗದಗ್ ಜಿಲ್ಲೆಯ ಹೊಳೆ ಆಲೂರಿನಲ್ಲಿ ಅಲೂರು ವೆಂಕಟರಾವ್ ಅವರ ಸ್ಮಾರಕಕ್ಕೆ ಅನುದಾನ ಮಂಜೂರು 

ಮಾಡುವ ಬಗ್ಗೆ. 
ಓದಲಾಗಿದೆ: ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು, ಇವರ ಪತ್ರ ಸಂ :ಕಸನಿ:ಸ್ಮಾರಕ:8: 

2007 - 08, ದಿ:22 .06 . 2009 . 


೨೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಪ್ರಸ್ತಾವನೆ: 

ಮೇಲೆ ಓದಲಾದ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅವರ ದಿನಾಂಕ: 22.06. 2009ರ ಪತ್ರದಲ್ಲಿ 
2007 - 08ನೇ ಸಾಲಿನ ಆಯವ್ಯಯದಲ್ಲಿ ಗದಗ್ ಜಿಲ್ಲೆಯ ಹೊಳೆ ಆಲೂರಿನಲ್ಲಿ ಆಲೂರು ವೆಂಕಟ 
ರೂ .25 . 00ಲಕಗಳನ್ನು ಜಿಲ್ಲಾಧಿಕಾರಿಗಳು ಗದಗ್ ಜಿಲ್ಲೆ ಇವರಿಗೆ ಬಿಡುಗಡೆ ಮಾಡಲಾಗಿದೆ. 2009 -10ನೇ ಸಾಲಿನ ಆಯವ್ಯಯ 
ಭಾಷಣದಲ್ಲಿ ಈ ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳು ರೂ .100.00ಲಕ್ಷಗಳನ್ನು ಬಿಡುಗಡೆ ಮಾಡಲು ಘೋಷಿಸಿದ್ದು, 
ಜಿಲ್ಲಾಧಿಕಾರಿಗಳು , ಗದಗ್ ಜಿಲ್ಲೆ, ಇವರು ಈ ಕೆಳಕಂಡ ಅಂದಾಜು ವೆಚ್ಚ ಪಟ್ಟಿಯನ್ನು ಸಲ್ಲಿಸಿರುವುದಾಗಿ ವರದಿ ಮಾಡಿರುತ್ತಾರೆ. 
ಕ್ರ . ಸಂ . ವಿವರ 

ಮೊತ್ತ ( ರೂ . ಲಕ್ಷಗಳಲ್ಲಿ) 
| ಆಲೂರು ವೆಂಕಟರಾವ್ ಅವರ ಸ್ಮಾರಕ ಭವನ ನಿರ್ಮಾಣ 

( ರೂ . 93. 00ಲಕ್ಷ 
ಆಲೂರು ವೆಂಕಟರಾವ್ ಅವರ ಪ್ರತಿಮೆ ಹಾಗೂ ಉದ್ಯಾನ ನಿರ್ಮಾಣ ರೂ . 25 .00ಲಕ್ಷ 
ನಿವೇಶನ ಖರೀದಿಗಾಗಿ | 

ರೂ .10.00ಲಕ್ಷ 
ಒಟ್ಟು 

ರೂ .128.00ಲಕ್ಷ 
ಇದನ್ನು ಪರಿಶೀಲಿಸಿ ನಿರ್ದೇಶಕರು , ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆರವರು ಈಗಾಗಲೇ ಈ ಯೋಜನೆಗೆ ಪ್ರಸಕ್ತ 
ಸಾಲಿನಲ್ಲಿ ರೂ .100ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ 4202 - 04 - 800 -1 - 08 -132 ( ಯೋಜನೆ) ಕ್ರಿಯಾ ಯೋಜನೆ ಸಂಖ್ಯೆ :39 ಗಡಿ 
ಭಾಗಗಳಲ್ಲಿ ಸುವರ್ಣ ಸೌಧ ನಿರ್ಮಾಣದಡಿ ಭರಿಸಬಹುದೆಂದು ತಿಳಿಸುತ್ತಾ ಸದರಿ ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಗದಗ್ ಜಿಲ್ಲೆ 
ಇವರಿಗೆ ಬಿಡುಗಡೆ ಮಾಡಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 24 ಸ್ಥಾಪನಿ 2009, ಬೆಂಗಳೂರು, ದಿನಾಂಕ: 29ನೇ ಜುಲೈ 2009 

ಗದಗ್ ಜಿಲ್ಲೆ ಹೊಳೆ ಆಲೂರಿನಲ್ಲಿ ಆಲೂರು ವೆಂಕಟರಾವ್ ಅವರ ಸ್ಮಾರಕ ನಿರ್ಮಿಸಲು ರೂ .100 .00ಲಕ್ಷಗಳು 
(ರೂಪಾಯಿ ಒಂದು ನೂರು ಲಕ್ಷಗಳು ಮಾತ್ರ) ಗಳನ್ನು ಜಿಲ್ಲಾಧಿಕಾರಿಗಳು, ಗದಗ್ ಜಿಲ್ಲೆ, ಗದಗ್ , ಇವರಿಗೆ ಬಿಡುಗಡೆ ಮಾಡಲು 
ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರಿಗೆ ಈ ಕೆಳಕಂಡ ಷರತ್ತಿಗೆ ಒಳಪಟ್ಟು ಬಿಡುಗಡೆ ಮಾಡಿದೆ. 

1. ಈ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ 

ಬಳಕೆಯಾಗುವಂತೆ ಇಲಾಖೆಯು ನೋಡಿಕೊಳ್ಳತಕ್ಕದ್ದು ಹಾಗೂ ಈ ಯೋಜನೆಯನ್ನು ಇಲಾಖೆಯು 

ನಿಗಧಿತ ಅವಧಿಯೊಳಗೆ ಮುಕ್ತಾಯಗೊಳಿಸಲು ಕ್ರಮ ವಹಿಸತಕ್ಕದ್ದು. 
2. ಈ ಮೊತ್ತವು ಸದರಿ ಯೋಜನೆಗೆ ಒಂದು ಸಮಯದ ಅನುದಾನವಾಗಿರುತ್ತದೆ. 
3. ಈ ಸ್ಮಾರಕದ ಕಾಮಗಾರಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಸ್ತುವಾರಿಯಲ್ಲಿ ಕರ್ನಾಟಕ 

ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ ನಿಯಮಗಳು 2000ರ 
ಅಡಿ ಟೆಂಡರ್ ಪ್ರಕ್ರಿಯೆ ಪೂರೈಸಿ ತೆಗೆದುಕೊಳ್ಳಬೇಕೆಂದು ಹಾಗೂ ನಂತರದ ನಿರ್ವಹಣೆ ಇಲಾಖೆಯೇ 
ನೋಡಿಕೊಳ್ಳತಕ್ಕದ್ದು. 

ಈ ಮೊತ್ತವನ್ನು 2009 - 10ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2205 - 00 - 102 - 4- 31 -059 ಇತರೆ ಖರ್ಚು (ಯೋಜನೆ) 
ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ : ಆಇ 577 ವೆಚ್ಚ- 7 2009 , 
ದಿನಾಂಕ :08 - 07 -09 ಹಾಗೂ ಯೋಜನಾ ಇಲಾಖೆಯ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ: ಪಿಡಿ 45 ಎಂಇ 2009 , 
ದಿನಾಂಕ:29 - 05 - 09ರಲ್ಲಿ ಪಡೆದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ.ಕೆ. ಭದ್ಮರಾಜಪ್ಪ 
ಪಿ . ಆರ್‌ . 1898 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ). 
ವಿಷಯ: ತುಮಕೂರು ಜಿಲ್ಲಾ ಗ್ಯಾಸೆಟಿಯರ್‌ನ ಸಂಪಾದನೆ ಹಾಗೂ ಪ್ರಕಟಣೆಗೆ ಆಡಳಿತಾತ್ಮಕ ಅನುಮತಿ ನೀಡುವ 

ಬಗ್ಗೆ . 
ಓದಲಾಗಿದೆ: ಮುಖ್ಯ ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕಗ್ಯಾಣ: 

ತುಜಿಗ್ಯಾ:2009 - 10 ದಿನಾಂಕ 21.05.2009 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೨೯ 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ 21.05. 2009 ಪತ್ರದಲ್ಲಿ ಮುಖ್ಯ ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ 
ರವರು ತುಮಕೂರು ಜಿಲ್ಲಾ ಗ್ಯಾಸೆಟಿಯರ್‌ನ ಸಂಪಾದನೆ ಹಾಗೂ ಪ್ರಕಟಣೆಗೆ ಉದ್ದೇಶಿಸಿದ್ದು, ಇದಕ್ಕೆ ತಗಲುವ ರೂ 4.00 
ಲಕ್ಷಗಳನ್ನು 2009 - 10ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಭರಿಸಲು ಅವಕಾಶ ಕಲ್ಪಿಸಿಕೊಂಡಿದ್ದು , ಮೇಲ್ಕಂಡ ಸಂಪಾದನೆ 
ಹಾಗೂ ಪ್ರಕಟಣೆಗೆ ಆಡಳಿತಾತ್ಮಕ ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ. 

ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 7 ಕರಾಗೆ 2009 , ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಗ್ಯಾಸೆಟಿಯರ್‌ನ ಸಂಪಾದನೆ ಹಾಗೂ ಪ್ರಕಟಣೆಗೆ 
ತಗಲುವ ರೂ .4.00 ಲಕ್ಷಗಳನ್ನು (ರೂಪಾಯಿ ನಾಲ್ಕು ಲಕ್ಷಗಳು ಮಾತ್ರ) ಗಳನ್ನು ಮುಖ್ಯ ಸಂಪಾದಕರು, ಕರ್ನಾಟಕ 
ಗ್ಯಾಸೆಟಿಯರ್ ಇಲಾಖೆ, ಬೆಂಗಳೂರು ಅವರಿಗೆ ಬಿಡುಗಡೆ ಮಾಡಲು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರವು 
ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. 

1) ಈ ಯೋಜನೆಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ 

ನಿಯಮಗಳು 2000ನ್ನು ಅನುಸರಿಸಿ ಕ್ರಮ ವಹಿಸುವುದು 
2) ಬಿಡುಗಡೆ ಮಾಡಲಾದ ಹಣವನ್ನು ಉದ್ದೇಶಿತ ಕಾರ್ಯಕ್ರಮಕ್ಕೆ ಮಾತ್ರ ಬಳಸತಕ್ಕದ್ದು. 
3) ಹಣ ಬಳಕೆ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು. 

ಇದಕ್ಕೆ ತಗಲುವ ವೆಚ್ಚವನ್ನು 2009 - 10ನೇ ಸಾಲಿನ ಲೆಕ್ಕಶೀರ್ಷಿಕೆ 3454 - 02 - 110 -0 - 01- 059 ( ಯೋಜನೆ) 
ಅಡಿಯಲ್ಲಿ ಭರಿಸತಕ್ಕದ್ದು. 

* ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಯ 
ಇಲಾಖೆ ಅವರ ಟಿಪ್ಪಣಿ ಸಂಖ್ಯೆ :ಶಿಇ 1709 ಐಎಫ್ (ಬಿಎ) 2009 ದಿನಾಂಕ 28 .07. 2009ರಲ್ಲಿ ಸಹಮತಿ ಪಡೆದು ಹಾಗೂ 
ಇಲಾಖಾ ಕಾರ್ಯದರ್ಶಿಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್‌ಪಿ 2006 ದಿನಾಂಕ 10 . 07. 2006ರಲ್ಲಿ 
ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಕೆ. ಭರರಾಜಪ್ಪ 
ಪಿ . ಆರ್‌. 1899 

- ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 
ವಿಷಯ : ಶ್ರೀ ಬಸವರಾಜ ಕುರಿಯವರ್, ಮಾನ್ಯ ಅಧ್ಯಕ್ಷರ ವಾಹನ ಚಾಲಕರು ಇವರನ್ನು ಹೊರ ಗುತ್ತಿಗೆ ಆಧಾರದ 

ಮೇಲೆ ವಾಹನ ಚಾಲಕರಾಗಿ ನೇಮಿಸಿರುವುದನ್ನು ಅನುಮೋದಿಸುವ ಬಗ್ಗೆ . 
ಓದಲಾಗಿದೆ: ಕಾರ್ಯದರ್ಶಿಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರ ಪತ್ರ ಸಂಖ್ಯೆ ಕಪ್ರಾ/ ಕಾ / 34 /2008 - 09 

ದಿನಾಂಕ: 05 .06. 2009 
ಪ್ರಸ್ತಾವನೆ : 

ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಕಛೇರಿಯ ಸಿಬ್ಬಂದಿ ವಿಭಾಗದಲ್ಲಿ ಕನ್ನಡ ಅನುಷ್ಠಾನದ ಸಲುವಾಗಿ 
ಅನಿರೀಕ್ಷಿತ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಅಂಬಾಸಿಡರ್ ಕಾರು ಕೆಎ - 01 - ಜಿ - 4373ನ್ನು ಉಪಯೋಗಿಸುವುದಕ್ಕಾಗಿ ಸರ್ಕಾರದ 
ಆದೇಶ ಸಂಖ್ಯೆ ಕಸಂವಾಪ್ರ 10 ಕೆಓಎಲ್ 2009 ದಿನಾಂಕ 19 .06.2009ರ ಆದೇಶದಲ್ಲಿ ಸದರಿ ವಾಹನಕ್ಕೆ ವಾಹನ ಚಾಲಕರ 
ಹುದ್ದೆಯನ್ನು ಹೊರ ಗುತ್ತಿಗೆ ಆಧಾರದ ಮೇಲೆ ನೇಮಿಸಕೊಳ್ಳಲು ಅನುಮತಿ ನೀಡಲಾಗಿದೆ. ಅದರನ್ವಯ ಅಧ್ಯಕ್ಷರ ಕನ್ನಡ 
ಅಭಿವೃದ್ಧಿ ಪ್ರಾಧಿಕಾರ ಅವರ ಟಿಪ್ಪಣಿ ಸಂಖ್ಯೆ ಕಪ್ರಾ/6 / 62 /2009 -10 ದಿನಾಂಕ 25.05 .2009ರಲ್ಲಿ ಶ್ರೀ ಬಸವರಾಜ 
ಕುರಿಯವರ್ , ಬೆಂಗಳೂರು ಅವರನ್ನು ಹೊರ ಗುತ್ತಿಗೆ ಆಧಾರದ ಮೇಲೆ ವಾಹನ ಚಾಲಕರಾಗಿ ದಿನಾಂಕ 23.05.2009 ರಿಂದ 
ಜಾರಿಗೆ ಬರುವಂತೆ ನೇಮಕ ಮಾಡಿ ಆದೇಶ ನೀಡಬೇಕೆಂದು ಕೋರಿರುತ್ತಾರೆ. ಅದರನ್ವಯ ಮೇಲೆ ಓದಲಾದ ದಿನಾಂಕ 
05.06.2009ರ ಪತ್ರದಲ್ಲಿ ಕಾರ್ಯದರ್ಶಿಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರು ಶ್ರೀ ಬಸವರಾಜ ಕುರಿಯವರ್ ರವರನ್ನು 
ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿರುವುದನ್ನು ಅನುಮೋದಿಸಿ, ಸಂಚಿತ ವೇತನ ರೂ . 5800 . 00 ಗಳನ್ನು ನಿಗಧಿಪಡಿಸಿ 
ಸರ್ಕಾರದ ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸುತ್ತದೆ. 


೨೫೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 39 ಕೆಒಎಲ್ 2009, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಬಸವರಾಜ ಕುರಿಯವರ್ , ನಂ .93 , 3ನೇ ಮುಖ್ಯರಸ್ತೆ, 
4ನೇ ಹಂತ, ಡಾಲರ್ ಕಾಲೋನಿ, ಜೆ . ಪಿ . ನಗರ , 3ನೇ ಹಂತ , ಬೆಂಗಳೂರು- 78 ಇವರನು ಹೊರ ಗುತ್ತಿಗೆ ಆಧಾರದ ಮೇಲೆ 
ದಿನಾಂಕ 23.05. 2009 ರಿಂದ ಜಾರಿಗೆ ಬರುವಂತೆ ಹಾಗೂ ಅಧಕರು ಕನ್ನಡ ಅಭಿವೃದ್ದಿ 
ಇರುವವರೆಗೆ ಅಥವಾ ಈ ಬಗ್ಗೆ ಮುಂದಿನ ಆದೇಶದವರೆಗೆ ನೆಮಿಸಲು ಸರ್ಕಾರದ ಅನುಮತಿ ನೀಡಲಾಗಿದೆ. ಈ ನೇಮಕಾತಿಗೆ 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ನಿಯಮ 1999 ಅದರ ನಿಯಮಗಳು 2000ರ 
ಉಪಬಂಧಗಳನ್ವಯ ಏಜೆನ್ಸಿಯ ಮೂಲಕ ಪಡೆಯಲು ಕ್ರಮ ವಹಿಸಲು ಸೂಚಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 649 ವೆಚ್ಚ - 7/09 ದಿನಾಂಕ 21. 07. 2009ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಎಂ .ಕೆ. ಭಗ್ನರಾಜಪ್ಪ 
ಪಿ . ಆರ್ , 1900 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 

ಾ ಸಚಿವಾಲಯ 
ವಿಷಯ : ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿರುವ ರಸ್ತೆಗಳ ಕಾಮಗಾರಿ ಅನುಷ್ಟಾನಕ್ಕಾಗಿ 2009 - 10ನೇ ಸಾಲಿನಲ್ಲಿ 

ಅನುದಾನ ಬಿಡುಗಡೆ ಮಾಡುವ ಕುರಿತು 
ಓದಲಾಗಿದೆ: 1. ಆಯುಕ್ತರು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರವರ ಪತ್ರ ಸಂಖ್ಯೆ: ಡಿಎಸ್‌ಕೆ/ರಕರ/ ಅನುದಾನ/ 

3/2009 - 10 ದಿನಾಂಕ : 19 - 06 - 2009. 

2. ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 88 ಆಂಆಸ (1) 2009 ದಿನಾಂಕ 22.4.2009 . 
ಪ್ರಸ್ತಾವನೆ: 

ರಾಜ್ಯದ ಈ ಕೆಳಕಂಡ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿರುವ ರಸ್ತೆ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ 2009 - 10ನೇ 
ಸಾಲಿನಲ್ಲಿ ಒದಗಿಸಲಾಗಿರುವ ರೂ .165 / - ಲಕ್ಷಗಳನ್ನು ಆದ್ಯತೆ ಮೇರೆಗೆ ಬಿಡುಗಡೆಗೊಳಿಸಲು ಸಕ್ಕರೆ ನಿರ್ದೇಶಕರು ಮೇಲೆ 
ಓದಲಾದ ಉಲ್ಲೇಖ (1)ರ ದಿನಾಂಕ 19 .06.2009ರ ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. 

( ರೂ . ಲಕ್ಷಗಳಲ್ಲಿ) 
| ಕ್ರ . ಸಂ | ಕಾರ್ಖಾನೆಯ ಹೆಸರು 

ವರ್ಷ 

ಮೊತ್ತ | ಕಿ. ಮೀ . 
ಹಿರಣ್ಯಕೇಶಿ ಸ. ಸ. ಕಾ , ಸಂಕೇಶ್ವರ 

1999 - 2000 | 43. 40 | 15 . 00 | 
ಶ್ಯಾಮನೂರು ಶುಗರ್, ದುಗ್ಗಾವತಿ 

( 2000 - 2001 

0 . 21 
ಶ್ರೀ ರೇಣುಕಾ ಶುಗರ್‌, ಮನೋಳಿ| 

2000 - 2001 

62 . 40 | 32 . 00 
4 ದಾವಣಗೆರೆ ಶುಗರ್, ಕುಕ್ಕವಾಡ 

2000 - 2001 

7.13 4 . 00 
ಬೀದರ್ ಸ. ಸ. ಕಾ , ಹಳ್ಳಿಖೇಡ್ 

2000 - 2001 

51. 86 10. 00 
(ಒಟ್ಟು ಮೊತ್ತ ರೂ . 93.92ರಲ್ಲಿ ರೂ . 51. 86ನ್ನು ಭಾಗಶ: 
ಬಿಡುಗಡೆಗೆ ಕೋರಿದ್ದಾರೆ) 
ಒಟ್ಟು 

165.00 | 61.00 
ಮೇಲೆ ಓದಲಾದ ( 2) ರ ಆದೇಶದಲ್ಲಿ 2009 - 10ನೇ ಸಾಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ 
ಮುಂದುವರೆದ ಯೋಜನಾ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಮಂಜೂರಾತಿ ನೀಡುವ ಸಂಬಂಧ ಹೊರಡಿಸಿರುವ ಆದೇಶದಲ್ಲಿ 
ಇಲಾಖೆಯ ಲೆಕ್ಕ ಶೀರ್ಷಿಕೆ 4860- 04 - 800- 0 - 01 ರಸ್ತೆಗಳು 172 (ಯೋಜನೆ) ಅಡಿಯಲ್ಲಿ 165.00 ಲಕ್ಷ ರೂ . ಗಳನ್ನು ಸಕ್ಕರೆ 
ಕಾರ್ಖಾನೆಗಳ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಒದಗಿಸಲಾಗಿದೆ. 

- ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಶೀಲಿಸಿ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಐ 147 ಎಸ್ಜಿಎಫ್ 2009 , ಬೆಂಗಳೂರು, ದಿನಾಂಕ: 28ನೇ ಜುಲೈ 2009 

ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ರಾಜ್ಯದ ಸಕ್ಕರೆ 
ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವ ಕ್ರಿಯಾ ಯೋಜನೆಯನ್ನು ಕಾರ್ಯಗತಗೊಳಿಸಲು 
2009 - 10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 4860 - 04 - 800 - 0 - 01 - ರಸ್ತೆಗಳು 172 ( ಯೋಜನೆ) ಅಡಿಯಲ್ಲಿ ಒದಗಿಸಲಾಗಿರುವ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೩೧ 
ರೂ . 165. 00 ಲಕ್ಷ ಗಳಲ್ಲಿ ಮೊದಲನೆ ತೈಮಾಸಿಕಕ್ಕೆ ಶೇ . 25 ಭಾಗ ಅಂದರೆ ರೂ . 41 . 25 ಲಕ್ಷಗಳನ್ನು ( ನಲವತ್ತೊಂದು ಲಕ್ಷ 
ಇಪ್ಪತೈದು ಸಾವಿರ ರೂ . ಗಳು ಮಾತ್ರ) ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಕಾರ್ಖಾನೆಗಳ ವ್ಯಾಪ್ತಿಯ ರಸ್ತೆ ಕಾಮಗಾರಿಗಳಿಗಾಗಿ 
ಆದ್ಯತೆ ಮೇರೆಗೆ ಬಿಡುಗಡೆ ಮಾಡುವ ಸಲುವಾಗಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ರವರಿಗೆ 
ಬಿಡುಗಡೆ ಮಾಡಲಾಗಿದೆ. 

ವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಸರ್ಕಾರದ ಉಪ ಕಾರ್ಯದರ್ಶಿ , ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆಯ ಟಿಪ್ಪಣಿ ಸಂಖ್ಯೆ ವಾಕೈ 181 ಆಂಆಸ(1) 2009 ದಿನಾಂಕ:16 - 07 - 2009ರಲ್ಲಿ ನೀಡಲಾದ 
ಸಹಮತಿಯಂತೆ ಹಾಗೂ ಸರ್ಕಾರದ ಆಡಳಿತ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಆಧಿಕಾರದ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1842 

- ಪಿ. ಆನಂದ್‌ಕುಮಾರ್ 

ಪೀಠಾಧಿಕಾರಿ ( ಸಕ್ಕರೆ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಿಷಯ : ಮೈಸೂರು ಸಕ್ಕರೆ ಕಾರ್ಖಾನೆ ( ನಿ) ಇದರ ಪುನ:ಶ್ವೇತನಕ್ಕೆ ಸರ್ಕಾರದಿಂದ ಆರ್ಥಿಕ ನೆರವು- 2009 -10ನೇ 

ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ಹಣದ ಬಿಡುಗಡೆ ಬಗ್ಗೆ . 
ಓದಲಾಗಿದೆ: ವ್ಯವಸ್ಥಾಪಕ ನಿರ್ದೇಶಕರು ಮೈಸೂರು ಸಕ್ಕರೆ ಕಾರ್ಖಾನೆ ರವರ ಪತ್ರ ಸಂಖ್ಯೆ: ಎಂಎಸ್‌ಕೋ / 09 / 

ಎಂಡಿ/588 ದಿನಾಂಕ 06.05.09 ಮತ್ತು 17 .06.2009. 


ಪ್ರಸ್ತಾವನೆ : 


ಮೇಲೆ ಓದಲಾದ (1) ರಲ್ಲಿರುವ ವ್ಯವಸ್ಥಾಪಕ ನಿರ್ದೇಶಕರು ಮೈಸೂರು ಸಕ್ಕರೆ ಕಾರ್ಖಾನೆ ರವರ ಪತ್ರಗಳಲ್ಲಿ 
ಕಾರ್ಖಾನೆಯನ್ನು ಪುನಃಚೇತನಗೊಳಿಸುವ ಸಲುವಾಗಿ 2009 -10ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ 50. 00 ಕೋಟಿ 
ರೂ . ಗಳನ್ನು ಕಾರ್ಖಾನೆಯು ತೆಗೆದುಕೊಳ್ಳಲಿರುವ ಈ ಕೆಳಕಂಡ ಕಾರ್ಯಕ್ರಮಗಳಿಗಾಗಿ ಬಿಡುಗಡೆ ಮಾಡುವಂತೆ ಸರ್ಕಾರವನ್ನು 
ಕೋರಿರುತ್ತಾರೆ. 
1) ಮಿಲ್ಲಿನ ಆಧುನೀಕರಣಕ್ಕಾಗಿ 

1950 - 00 ಲಕ್ಷ ರೂ . ಗಳು 
2) ಬಾಯ್ಲಿಂಗ್ ಹೌಸ್ ನವೀಕರಣ 980 - 00 ಲಕ್ಷ ರೂ . ಗಳು 
3) ಸಹ ವಿದ್ಯುತ್ ಘಟಕಕ್ಕೆ 

1450 - 00 ಲಕ್ಷ ರೂ . ಗಳು 
4) ದುಡಿಯುವ ಬಂಡವಾಳ 

620 - 00 ಲಕ್ಷ ರೂ .ಗಳು 
ಒಟ್ಟು 

5000 - 00 ಲಕ್ಷ ರೂ .ಗಳು 
ವ್ಯವಸ್ಥಾಪಕ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ 2009 - 10ನೇ ಸಾಲಿನ ಅನುದಾನದಲ್ಲಿ 
ಒದಗಿಸಲಾಗಿರುವ 50.00 ಕೋಟಿ ರೂಗಳಲ್ಲಿ ಕಾರ್ಖಾನೆಯ ಪುನ:ಶ್ವೇತನ ಸಂಬಂಧ 10 .00 ಕೋಟಿ ರೂ . ಗಳನ್ನು 
( ಹತ್ತು ಕೋಟಿರೂಪಾಯಿಗಳು ಮಾತ್ರ) ಮೊದಲನೆಯ ಕಂತಾಗಿ ಕಾರ್ಖಾನೆಗೆ ಬಿಡುಗಡೆಗೊಳಿಸಲು ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಐ 70 ಎಸ್‌ಜಿಎಫ್ 2009 , ದಿನಾಂಕ: 3ನೇ ಆಗಸ್ಟ್ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ( ನಿ), ಮಂಡ್ಯ ಈ ಕಾರ್ಖಾನೆಗೆ 
2009 - 10ನೇ ಸಾಲಿಗೆ ಕಾರ್ಖಾನೆಯ ಪುನ:ಶ್ವೇತನ ಸಂಬಂಧ ಸಹ - ವಿದ್ಯುತ್ ಘಟಕ ಹಾಗೂ ಅತ್ಯಾವಶ್ಯಕ ಆಧುನೀಕರಣ 
ಕಾರ್ಯಕ್ರಮಗಳಿಗೆ, ಬಂಡವಾಳ ಹೂಡಿಕೆಗಾಗಿ 10.00 ಕೋಟಿ ರೂಗಳನ್ನು ( ಹತ್ತು ಕೋಟಿ ರೂ .ಗಳು ಮಾತ್ರ) ಬಿಡುಗಡೆ 
ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

2009 -10ನೇ ಸಾಲಿನ ಅನುದಾನದಲ್ಲಿ ಕಾರ್ಖಾನೆಯ ಪುನ:ಶ್ವೇತನ ಸಂಬಂಧ ಲೆಕ್ಕ ಶೀರ್ಷಿಕೆ “4852 - 02 - 190 - 0 -04 
( ಯೋಜನೆ) 211 - ಹೂಡಿಕೆ ” ಅಡಿಯಲ್ಲಿ ಒದಗಿಸಲಾಗಿರುವ 50.00 ಕೋಟಿ ರೂ . ಗಳಲ್ಲಿ ಮೊದಲನೆಯ ಕಂತು 10.00 
ಕೋಟಿ ರೂ . ಗಳನ್ನು ಬಿಡುಗಡೆಗೆ ಮಂಜೂರು ಮಾಡಲಾಗಿದೆ. 

ಹಣ ಸೆಳೆಯುವ ಅಧಿಕಾರಿಯು ಸಹಾಯಕ ನಿರ್ದೇಶಕರು ( ಹೆಚ್. ಆರ್. ಡಿ ಆಡಳಿತ ಮತ್ತು ಇಎಂ) ಜಿಲ್ಲಾ ಕೈಗಾರಿಕಾ 
ಕೇಂದ್ರ ಮಂಡ್ಯ, ಆಗಿದ್ದು ಸದರಿಯವರು ಹಣ ಸೆಳೆಯುವ ಬಿಲ್ಲನ್ನು ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ 
ನಿರ್ದೇಶಕರು, ಬೆಂಗಳೂರು ಇವರ ಮೇಲು ಸಹಿಯೊಂದಿಗೆ ಖಜಾನೆಗೆ ಸಲ್ಲಿಸಬೇಕು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್ಡಿ 1070 ವೆಚ್ಚ - 1/2009 ದಿನಾಂಕ 20.07. 09ರಲ್ಲಿ 
ನೀಡಲಾದ ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 1843 

ಪಿ. ಆನಂದಕುಮಾರ್ 
ಪೀಠಾಧಿಕಾರಿ (ಸಕ್ಕರೆ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


೨೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ವಿಷಯ : ಕಬ್ಬು ಬೆಳೆದ ರೈತರಿಗೆ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ರಾಜ್ಯ ಸರ್ಕಾರದಿಂದ ವಿಶೇಷ ನೆರವು 

2006 - 07ನೇ ಸಾಲಿಗೆ, 
ಓದಲಾಗಿದೆ: 1) ದಿನಾಂಕ 12 .04.2007ರಂದು ಮಾನ್ಯ ಮುಖ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿನ 

- ತೀರ್ಮಾನಗಳು. 
2 ) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2 ) ದಿನಾಂಕ : 13. 06. 07 . 
3) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2 ) ದಿನಾಂಕ: 12.09. 07 
4) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2 (2 ) ದಿನಾಂಕ: 19 .10.07 
5 ) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2 ( 3) ದಿನಾಂಕ: 02.11.2007. 
6 ) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್ಜಿಎಫ್ 07 ( ಭಾ - 02 ( 4)) ದಿನಾಂಕ: 01. 01.08. 
7) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 07 ( ಭಾ - 2 ) (6) ದಿನಾಂಕ: 22 .02 .08 . 
8) ಸರ್ಕಾರದ ಆದೇಶ - 19 ಎಸ್‌ಜಿಎಫ್ 08 ( ಭಾ - 2 ) ದಿನಾಂಕ : 12 . 03 .2008 
9 ) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2 ) ( 7) ದಿನಾಂಕ: 20 .03.08 
10) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 58 ಎಸ್‌ಜಿಎಫ್ 07 ( ಭಾ - 2) ( 8) ದಿನಾಂಕ: 25. 03.08 
11 ) ಸರ್ಕಾರದ ಆದೇಶ ಸಂ : ಸಿಐ 58 ಎಸ್‌ಜಿಎಫ್ 07 ( ಭಾ - 2)(9) ದಿನಾಂಕ 21 .05.2008 | 
12 ) ಸರ್ಕಾರದ ಆದೇಶ ಸಂಖ್ಯೆ ಸಿಐ 19 ಎಸ್‌ಜಿಎಫ್ 08 ( ಭಾ - 2 ) ದಿನಾಂಕ 13 .06.2008. 
13) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 2007,( ಭಾ - 2)(10 ) ದಿನಾಂಕ:30 - 06 - 2008. 
14 ) ಸರ್ಕಾರದ ಆದೇಶ ಸಂಖ್ಯೆ:ಸಿಐ 58 ಎಸ್‌ಜಿಎಫ್ 2007,( ಭಾ - 2 (11 ) ದಿನಾಂಕ 24 .11.2008. 
15 ) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್ 2007 ( ಭಾ - 2)(12) ದಿನಾಂಕ 02. 07 .2009 
16 ) ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪತ್ರ ಸಂಖ್ಯೆ ಡಿಎಸ್‌ಕೆ/ ಎಸ್‌ಟಿಟಿ/ 36 / ಬಿಜಾಪುರ/ 2008 - 09 

ದಿನಾಂಕ: 10 .11.2008, 25 .11.2008. 
ಪ್ರಸ್ತಾವನೆ : 

ಮೇಲೆ ಓದಲಾದ ಉಲ್ಲೇಖ (2) ರಿಂದ (6) ರಲ್ಲಿರುವ ಸರ್ಕಾರದ ಆದೇಶಗಳಲ್ಲಿ 2006 - 07ನೇ ಸಾಲಿನ ಸಕ್ಕರೆ 
ವರ್ಷಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ 
ಸಾಗಾಣಿಕೆ ಸಹಾಯಧನ, ರೂ .3,62,18,916/- ರೈತರಿಗೆ ಪರಿಹಾರ ಧನ ರೂ . 25,00,00,000/ - ಮತ್ತು ಕಾರ್ಖಾನೆಗಳಿಗೆ 
ಸಹಾಯಧನ 21 ,13 ,92 ,000 /- ರೂಗಳು ಸೇರಿ ಒಟ್ಟು 49,76,10 ,916/- ರೂಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (7) (9) (10) ರಲ್ಲಿರುವ ಸರ್ಕಾರದ ಆದೇಶಗಳಲ್ಲಿ ಕಬ್ಬು ಬೆಳೆದ ರೈತರಿಗೆ ಪರಿಹಾರ ನೀಡಲು 
ಕ್ರಮವಾಗಿ 7.00 ಕೋಟಿರೂಗಳು , 6.64 ಕೋಟಿ ರೂಗಳು ಮತ್ತು 1,25,11,000 /- ರೂಗಳನ್ನು ಬಿಡುಗಡೆ ಮಾಡಲಾಗಿದೆ. 

ದ ( 8) ರಲಿರುವ ಆದೇಶದಲ್ಲಿ ಕಾರ್ಖಾನೆಗಳು ವಿಸರಿಸಿದ ಅವಧಿಯ ನಂತರ ಅಂದರೆ ದಿನಾಂಕ: 
01. 06.07 ರಿಂದ 31.07.07ರ ಅವಧಿಯಲ್ಲಿ ನುರಿಸಿದ ಕಬ್ಬಿಗೆ 8. 75 ಕೋಟಿರೂಗಳ ಸಹಾಯಧನ ಬಿಡುಗಡೆಗೆ ಮಂಜೂರಾತಿ 
ನೀಡಲಾಗಿದ್ದು , ಅದರಂತೆ ಮೇಲೆ ಓದಲಾದ (10 ) ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಪ್ರತಿ ಟನ್ ಕಬ್ಬಿಗೆ ರೂ .100 / - ನಂತೆ 
8,74 ,92 ,000 / - ರೂ . ಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 11 )ರಲ್ಲಿರುವ ಆದೇಶದಲ್ಲಿ ಕಾರ್ಖಾನೆಗಳು ವಿಸ್ತರಿಸಿದ ಅವಧಿಯಲ್ಲಿ ನಂತರ ಅಂದರೆ 
16. 04 .2007 ರಿಂದ 31 .05.2007ರ ಅವಧಿಯಲ್ಲಿ ನುರಿಸಿದ ಕಬ್ಬಿಗೆ ಪ್ರತಿ ಟನ್ ಕಬ್ಬಿಗೆ ರೂ .100 /- ರಂತೆ 
ರೂ .10,00,00 ,000 / - ಗಳ ಸಹಾಯಧನವನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (13 ) ರಲ್ಲಿರುವ ಆದೇಶದಲ್ಲಿ ಬಿಜಾಪುರ, ಮೈಸೂರು ಮತ್ತು ಬೆಳಗಾಂ ಜಿಲ್ಲೆಗಳ ರೈತರಿಗೆ 
ಪರಿಹಾರಧನ ಮತ್ತು ಸಾಗಾಣಿಕೆ ಸಹಾಯಧನ ನೀಡಲು 3.00 ಕೋಟಿರೂಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (14) ರಲ್ಲಿರುವ ಆದೇಶದಲ್ಲಿ ರೈತರಿಗೆ ಪರಿಹಾರ ಧನ ಮತ್ತು ಸಾಗಾಣಿಕೆ ಸಹಾಯಧನ ನೀಡಲು 
ರೂ . 3, 03 ,73, 203/ - ಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (15) ರಲ್ಲಿರುವ ಆದೇಶದಲ್ಲಿ ಬಿಜಾಪುರ, ಗುಲ್ಬರ್ಗಾ , ಬೆಳಗಾಂ ಜಿಲ್ಲೆಗಳಿಂದ ಮಹಾರಾಷ್ಟ್ರ 
ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಮತ್ತು ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಿದ ಪ್ರತಿ ಟನ್‌ಗೆ ರೂ .2 /- ರಂತೆ 
ಸಾಗಾಣಿಕೆ ಸಹಾಯಧನ 1,81,07 ,599 - 00 ರೂ . ಗಳನ್ನು ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ (16) ರಲ್ಲಿರುವ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ರವರ ಪತ್ರಗಳಲ್ಲಿ 
ಬಿಜಾಪುರ ಜಿಲ್ಲೆಯ ಇಂಡಿ ಮತ್ತು ಸಿಂಧಗಿ ತಾಲ್ಲೂಕುಗಳಲ್ಲಿ 12 ತಿಂಗಳು ಪೂರೈಸಿ ಕಟಾವಾಗದೆ ಜಮೀನಿನಲ್ಲಿ ಉಳಿದಂತಹ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೩೩ 
ಕಬ್ಬಿಗೆ ರೈತರಿಗೆ ಪ್ರತಿ ಹೆಕ್ಟೇರಿಗೆ 25, 000/- ರೂ . ಗಳಂತೆ ಪರಿಹಾರಧನ ಇಂಡಿ ತಾಲ್ಲೂಕಿನ 5,776 ಅರ್ಹ ರೈತರಿಗೆ 
17 ,27,68,000/- ರೂ . ಗಳನ್ನು ಮತ್ತು ಸಿಂಧಗಿ ತಾಲ್ಲೂಕಿನ 3595 ಅರ್ಹ ರೈತರಿಗೆ 11, 77 ,10,500/- ರೂ . ಗಳನ್ನು ಬಿಡುಗಡೆ 
ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪ್ರಸ್ತಾವನೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ ಸಿಐ 58 ಎಸ್‌ಜಿಎಫ್ 2007 ( ಭಾ - 2) (13), ಬೆಂಗಳೂರು ದಿನಾಂಕ: 11ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ರಾಜ್ಯದ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಗಳನ್ನು 
ಪ್ರೋತ್ಸಾಹಿಸುವ ದೃಷ್ಟಿಯಿಂದ 2006 - 07ನೇ ಸಾಲಿನ ಸಕ್ಕರೆ ವರ್ಷದಲ್ಲಿ 12 ತಿಂಗಳು ಪೂರೈಸಿ ಕಟಾವಾಗದೆ ಜಮೀನಿನಲ್ಲಿ 
ಉಳಿದು ನಷ್ಟವಾದ ಕಬ್ಬಿಗೆ ಪ್ರತಿ ಹೆಕ್ಟೇರಿಗೆ ರೂ . 25 , 000/ - ಗಳಂತೆ ಪರಿಹಾರಧನವನ್ನು ರಾಜ್ಯದ ಬಿಜಾಪುರ ಜಿಲ್ಲೆಯ ಇಂಡಿ 
ಮತ್ತು ಸಿಂಧಗಿ ತಾಲ್ಲೂಕುಗಳ ಕಬ್ಬು ಬೆಳೆದ ರೈತರಿಗೆ ಪಾವತಿಸುವ ಸಲುವಾಗಿ 15 , 00 ,00, 000/- ರೂ .ಗಳನ್ನು (ಹದಿನೈದು 
ಕೋಟಿ ರೂ . ಗಳು ಮಾತ್ರ) ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

2009 - 10ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ “2852 - 08 - 201- 0 - 07 ( ಯೋಜನೆ) ” ಸಹಾಯಧನ 
ಅಡಿಯಲ್ಲಿ 34 .50 ಕೋಟಿರೂಗಳನ್ನು ಒದಗಿಸಲಾಗಿದ್ದು , ಈ ಹಣದಲ್ಲಿ ಮೇಲಿನಂತೆ 15, 00 ,00,000 /- ರೂ . ಗಳನ್ನು ರೈತರಿಗೆ 
ಪರಿಹಾರಧನವಾಗಿ ಬಿಡುಗಡೆ ಮಾಡಲು ಮಂಜೂರು ಮಾಡಲಾಗಿದೆ. 

ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಬಿಡುಗಡೆ ಮಾಡಲಾದ ಈ ಹಣವನ್ನು ಸರ್ಕಾರದ 
ಆದೇಶ ದಿನಾಂಕ: 13 - 06 - 2007 ರಲ್ಲಿ ವಿಧಿಸಲಾಗಿರುವ ನಿಬಂಧನೆ ಮತ್ತು ಮಾರ್ಗಸೂಚಿಗಳಯನ್ವಯ ಪರಿಶೀಲಿಸಿ, 
ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲು ಕ್ರಮವಹಿಸತಕ್ಕದು. ವಿತರಿಸಲಾದ ಹಣದ ವಿವರವನ್ನು ಆಯುಕ್ತರು ಕಬ್ಬು ಅಭಿವೃದ್ದಿ 
ರವರು ಜಿಲ್ಲಾಧಿಕಾರಿಗಳಿಂದ ಪಡೆದು ಸರ್ಕಾರಕ್ಕೆ ವರದಿ ಮಾಡುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್ಡಿ 1218 ವೆಚ್ಚ -1/ 2009 ದಿನಾಂಕ : 07. 08. 09 ರಂದು 
ನೀಡಲಾದ ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್‌. 1933 

ಪಿ. ಆನಂದ್ ಕುಮಾರ್ 

ಪೀಠಾಧಿಕಾರಿ (ಸಕ್ಕರೆ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಿಷಯ : ಕೋಲಾರ ಜಿಲ್ಲೆಯ ಮುಳಬಾಗಿಲು ಸರ್ಕಾರಿ ರೇಷ್ಮೆ ಬಿತ್ತನೆ ಕೋಠಿಯ ಉಪಯೋಗಕ್ಕಾಗಿ ಸರ್ಕಾರಿ ಕಟ್ಟಡ 

ನಿರ್ಮಿಸಲು ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ: ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರ ಕಛೇರಿಯ ಪತ್ರ ಸಂಖ್ಯೆ: ರೇಬೀರೇಕ್ಷೇ / ಮುಬಾ/ ಕಟ್ಟಡ/ 22 /08 - 09, 

ದಿನಾಂಕ: 10 - 2- 2009 , 3 -3 -2009, 5 -5 - 2009 ಮತ್ತು 25 -6 -2009. 


ಪ್ರಸ್ತಾವನೆ: 


ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ಬಿತ್ತನೆಕೋಠಿಯು ಸೇರಿದಂತೆ 7 ಸರ್ಕಾರಿ ಬಿತ್ತನೆಕೋಠಿಗಳು 
ಕಾರ್ಯನಿರ್ವಹಿಸುತ್ತಿದ್ದು, ಮುಳಬಾಗಿಲು ಬಿತ್ತನೆಕೋಠಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆ ಮೊಟ್ಟೆಗಳನ್ನು 
ಉತ್ಪಾದಿಸಲಾಗುತ್ತಿದೆ. ಸದರಿ ಬಿತ್ತನೆಕೋಠಿಯು ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸದರಿ ಕಟ್ಟಡದ 
ಮೇಲ್ದಾವಣಿಯು ಕಲ್ನಾರಿನದಾಗಿದ್ದು, ಕಟ್ಟಡವು ಸಹ ಹಳೆಯದಾಗಿರುವುದರಿಂದ ಹಾಗೂ ಮುಳಬಾಗಿಲು ಪಟ್ಟಣದಲ್ಲಿ ಬೇಡಿಕೆ 
ಪ್ರಕಾರ ಇನ್ನೂ ಹೆಚ್ಚಿನ ಪ್ರಮಾಣದ ಮಿಶ್ರತಳಿ ಮೊಟ್ಟೆಗಳನ್ನು ತಯಾರಿಸಲು ಯಾವುದೇ ಖಾಸಗಿ ಕಟ್ಟಡಗಳು ಬಾಡಿಗೆಗೆ 
ಲಭ್ಯವಿರುವುದಿಲ್ಲವಾದ್ದರಿಂದ ಇಲಾಖಾ ವತಿಯಿಂದ ಸರ್ಕಾರಿ ಬಿತ್ತನೆಕೊಠಿ ಕಟ್ಟಡ ನಿರ್ಮಿಸಲು ಪರಿಶೀಲಿಸಿದ್ದು , ಮುಳಬಾಗಿಲು 
ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 4 ಕ್ಕೆ ಹೊಂದಿಕೊಂಡಂತಿರುವ ವಿಠಾಲಪುರ ಬಡಾವಣೆಯ ಸರ್ವೆ ನಂ . 45 ರಲ್ಲಿ 13 ಗುಂಟೆ 
ವಿಸೀರ್ಣದ ಜಮೀನಿನಲ್ಲಿ ಸರ್ಕಾರಿ ಬಿತನೆಕೋಠಿ ಕಟ್ಟಡವನ್ನು ನಿರ್ಮಿಸಲು ಪ್ರಸ್ತಾವಿಸಿ, ಸದರಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ 
ನೀಡುವಂತೆ ಮೇಲೆ ಓದಲಾದ ಕ್ರಮಸಂಖ್ಯೆ (1)ರ ಪತ್ರಗಳಲ್ಲಿ ರೇಷ್ಮೆ ಆಯುಕ್ತರು ಸರ್ಕಾರವನ್ನು ಕೋರಿದ್ದರು. ನಂತರ 
ಮುಳಬಾಗಿಲು ಪಟ್ಟಣದ ಸರ್ವೆ ನಂ . 45ರ ಬದಲಾಗಿ ಮುಳಬಾಗಿಲು ಪಟ್ಟಣದ ದೇವರಾಯಸಮುದ್ರ ( ರಾಷ್ಟ್ರೀಯ 
ಹೆದ್ದಾರಿ -4) ರಲ್ಲಿರುವ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ ರೇಷ್ಮೆ ಬಿತ್ತನೆಕೋಠಿ ಕಟ್ಟಡ ನಿರ್ಮಿಸಲು ಪ್ರಸ್ತಾವಿಸಿ, ಅದರಲ್ಲಿರುವ 6. 20 ಎಕರೆ 
ಜಮೀನಿನಲ್ಲಿ ಬಿತ್ತನೆಕೋಠಿ ಕಟ್ಟಡ ನಿರ್ಮಿಸಲು ರೂ . 44. 00 ಲಕ್ಷಗಳ ಅಂದಾಜು ಪಟ್ಟಿಯನ್ನು ತಯಾರಿಸಿ ಕಳುಹಿಸಿ, 
ದೇವರಾಯನಸಮುದ್ರ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ ಬಿತ್ತನೆಕೋಠಿ ಕಟ್ಟಡ ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ 
ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಮೇಲೆ ಓದಲಾದ ಕ್ರಮ ಸಂಖ್ಯೆ(1) ರ ದಿನಾಂಕ : 3- 3- 2009ರ ಪತ್ರದಲ್ಲಿ ಕೋರಿರುತ್ತಾರೆ. 


ಜಲಸ 


೨೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
2009 -10ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ 4851 - 00 -107 - 1- 01 - ಯೋಜನೆ ಯಡಿಯಲ್ಲಿನ ವಂಟನೆಯಿಂದ ಈ 
ಕಾಮಗಾರಿಯನ್ನು ಕೈಗೊಳ್ಳುವುದಾಗಿ ತಿಳಿಸಿ, ಲೋಕೋಪಯೋಗಿ ಇಲಾಖೆಯು ನಿರ್ದಿಷ್ಟಪಡಿಸಿದ ಮಾನದಂಡದನ್ವಯ ನಕ್ಷೆ 
ಹಾಗೂ ಅಂದಾಜುಪಟ್ಟಿಯನ್ನು ತಯಾರಿಸಿ ಕಳುಹಿಸಿರುವುದಾಗಿ ತಿಳಿಸಿ, ಬಿತ್ತನೆಕೋಠಿ ಕಟ್ಟಡ ನಿರ್ಮಾಣಕ್ಕೆ 
ಅನುಕೂಲವಾಗುವಂತೆ ಆಡಳಿತಾತ್ಮಕ ಅನುಮೋದನೆಯನ್ನು ಶೀಘ್ರವಾಗಿ ನೀಡುವಂತೆ ಮೇಲೆ ಓದಲಾದ ಕ್ರಮಸಂಖ್ಯೆ (1) 
ದಿನಾಂಕ:5 -5 -2009 ಹಾಗೂ 25 - 6- 2009ರ ಪತ್ರಗಳಲ್ಲಿ ರೇಷ್ಮೆ ಆಯುಕ್ತರು ಸರ್ಕಾರವನ್ನು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ 
ಅವರು ಕೋರಿರುವಂತೆ ದೇವರಾಯಸಮುದ್ರ ರೇಷ್ಮೆ ಕೃಷಿ ಕ್ಷೇತ್ರದ ಜಮೀನಿನಲ್ಲಿ ರೇಷ್ಮೆ ಬಿತ್ತನೆ ಕೋಠಿ ಕಟ್ಟಡ, ನಿರ್ಮಾಣಕ್ಕೆ 
ಅನುಮೋದನೆ ನೀಡಲು ತೀರ್ಮಾನಿಸಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 12 ರೇಯೋವಿ 2009 , ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್ 2009 

ಕೋಲಾರ ಜಿಲ್ಲೆ , ಮುಳಬಾಗಿಲು ತಾಲ್ಲೂಕು, ಮುಳಬಾಗಿಲು ಪಟ್ಟಣದ ದೇವರಾಯಸಮುದ್ರದ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ 
ರೇಷ್ಮೆ ಬಿತ್ತನೆಕೋಠಿ ಕಟ್ಟಡದ ನಿರ್ಮಾಣದ ರೂ . 44.00 ಲಕ್ಷಗಳ ಕಾಮಗಾರಿಯ ಅಂದಾಜು ಪಟ್ಟಿಯಂತೆ ಕಟ್ಟಡ ನಿರ್ಮಾಣ 
ಮಾಡುವುದಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯ ವೆಚ್ಚವನ್ನು 2009 - 10ನೇ ಸಾಲಿನಲ್ಲಿ ಕಾಮಗಾರಿ ಉದ್ದೇಶಕ್ಕಾಗಿ ಲೆಕ್ಕಶೀರ್ಷಿಕೆ 4851 -00 -107 -1 
01 - ಯೋಜನೆಯಡಿಯಲ್ಲಿ ಒದಗಿಸಿರುವ ವಂಟನೆಯಲ್ಲಿ ಭರಿಸತಕ್ಕದ್ದು. 

ಸರ್ಕಾರಿ ಆದೇಶ ಸಂಖ್ಯೆ : ಆಇ 1 ಟಿಎಫ್‌ಪಿ 96, ದಿನಾಂಕ: 10 -7 - 96 ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದನ್ವಯ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌ . 1934 

ಭಾರತಿ ಆರ್. ನಾಯಕ್ 
ಪೀಠಾಧಿಕಾರಿ (ರೇಷ್ಮೆ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

ಚಿವಾಲಯ 
ವಿಷಯ: ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಕಲಮೂಡ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಧನ 

ಪಾವತಿಸುವ ಕುರಿತು . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ: 10 / 06/ 2009ರ 

ಪತ್ರ ಸಂಖ್ಯೆ: ಮುಇಂ/ ಸನೀ /( ಉ ) / ಬಿಜಾ/ ಭೂಸ್ವಾಪ್ರ/ 2009 - 10/ 3390 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು, ಕಲಮೂಡ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಸ್ವಂತ 
ಗ್ರಾಮದ ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ರೂ . 
1, 81 ,705/ - ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ 
ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತದೆ: 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 31/ 0 /1996 , 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 

ಘೋಷಿಸಿದ ದಿನಾಂಕ: 15 /121998, 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1)ರಡಿ ಗುಲ್ಬರ್ಗಾ ಸಿವಿಲ್ ನ್ಯಾಯಾಲಯದಲ್ಲಿ 
ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀಪು ನೀಡಿದೆ. ಈ ತೀರ್ಪಿನ 
ವಿರುದ್ದ ಸರ್ಕಾರದ ಪರವಾಗಿ ಜಿಲ್ಲಾ ನ್ಯಾಯಾಲಯ ಗುಲ್ಬರ್ಗಾ ಇಲ್ಲಿ ಮೇಲ್ಮನವಿ ( ಎಲ್. ಎ .ಸಿ. ಎ) ಗಳನ್ನು ದಾಖಲಿಸಿದ್ದು, 
ಜಿಲ್ಲಾ ನ್ಯಾಯಾಲಯವು ಇನ್ನೂ ಹೆಚ್ಚಿನ ಪರಿಹಾರ ಧನಕ್ಕಾಗಿ ತೀರ್ಪು ನೀಡಿರುತ್ತದೆ. 

ಜಿಲ್ಲಾ ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಪತ್ರ ಸಂಖ್ಯೆ: ಆರ್‌ಡಿ 
97 ಎಲ್‌ಸಿಜಿ 2009 ದಿನಾಂಕ: 05 / 01 / 2009ರಲ್ಲಿ ಅಭಿಪ್ರಾಯ ನೀಡಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೩೫ 
ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 
| ಕ್ರ. | ಎಲ್‌ಎಸಿ ಪ್ರಕರಣ | ಎಲ್. ಎ . ಸಿ. ಎ | ಸ್ವಂತ ಗ್ರಾಮದ | ವಿಸ್ತೀರ್ಣ | ಪರಿಹಾರ ಮೊತ್ತ | 
ಸಂ . ಸಂಖ್ಯೆ 

ಸಂಖ್ಯೆ ಸ . ನಂ 

ಎ - ಗಂ | ರೂ . ಗಳಲ್ಲಿ 
[ 01 51 /2000 340 /2004 | 2110 - 2 0 - 20 | | 100913 
55 / 2000 341 /2004 208 / - 5 | 

0 - 16 | 

80792 
- ಒಟ್ಟು 

181705 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 94 ಭೂಸ್ವಾಪ್ರ 2009 ಬೆಂಗಳೂರು, ದಿನಾಂಕ: 29ನೇ ಜುಲೈ 2009 

ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು, ಕಲಮೂಡ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 
ಸ್ವಂತ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕ ಹಾಕಿದ ಪರಿಹಾರ ಧನ ಮೊತ್ತ ರೂ . 1, 81,705 / - ಗಳನ್ನು ( ಒಂದು ಲಕ್ಷದ 
ಎಂಭತ್ತೊಂದು ಸಾವಿರದ ಏಳು ನೂರ ಐದು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 4702 - 00 - 800 -1 - 00 -ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2008 ದಿನಾಂಕ: 16/05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1830 

ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 118 ಸೇಸಎ 2008 ಬೆಂಗಳೂರು ದಿನಾಂಕ: 14ನೇ ಜುಲೈ 2009 
ವಿಷಯ : ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ವಿಭಾಗ, ಕಚೇರಿಯನ್ನು ಹಳಿಯಾಳದಿಂದ ಶಿರಸಿಗೆ 

ಸ್ಥಳಾಂತರಿಸುವ ಬಗ್ಗೆ - ಆದೇಶ. 
ಓದಲಾಗಿದೆ: 1. ಪತ್ರ ಸಂಖ್ಯೆ: ಮುಇಂ/ ಸನೀ ( ಉ ) ವ /ಬಿಜಾಪುರ /ಸಿಬ್ಬಂದಿ - 6 /2009 -10/3989 ದಿನಾಂಕ:09.07.2009. 
ಪ್ರಸ್ತಾವನೆ: 

ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ (ಉತ್ತರ) ವಲಯ, ಬಿಜಾಪುರ ರವರು ಮೇಲೆ ಓದಲಾದ 
ದಿನಾಂಕ:09. 07 .2009ರ ಪತ್ರದಲ್ಲಿ ಸಣ್ಣ ನೀರಾವರಿ ವಿಭಾಗ , ಹಳಿಯಾಳ ಇಲ್ಲಿನ ಕಾರ್ಯಪಾಲಕ ಇಂಜಿನಿಯರ್‌ರವರ 
ಕಚೇರಿಯ ಕಾರ್ಯವ್ಯಾಪ್ತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 11 ತಾಲ್ಲೂಕುಗಳು ಒಳಗೊಂಡಿದ್ದು, ಘಟ್ಟದ ಮೇಲಿನ 
ತಾಲ್ಲೂಕುಗಳಾದ ಹಳಿಯಾಳ , ಮುಂಡಗೋಡ, ಶಿರಸಿ , ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯ 
ಕಾಮಗಾರಿಗಳು ಮತ್ತು ನೀರಾವರಿ ಕ್ಷೇತ್ರಗಳಿದ್ದು, ಕರಾವಳಿ ಪ್ರದೇಶದಲ್ಲಿನ ತಾಲ್ಲೂಕುಗಳಾದ ಕಾರವಾರ, ಅಂಕೋಲಾ, 
ಕುಮುಟಾ, ಹೊನ್ನಾವರ ಮತ್ತು ಭಟ್ಕಳ ಕ್ಷೇತ್ರಗಳಲ್ಲಿ ಕಡಿಮೆ ಕಾಮಗಾರಿಗಳು ಹಾಗೂ ಕಡಿಮೆ ನೀರಾವರಿ ಕ್ಷೇತ್ರವಿರುತ್ತದೆ. 
ಕರಾವಳಿ ಪ್ರದೇಶದ ತಾಲ್ಲೂಕುಗಳ ನೀರಾವರಿ ಕ್ಷೇತ್ರಗಳಿಗಿಂತ ಘಟ್ಟದ ಮೇಲಿನ ತಾಲ್ಲೂಕುಗಳ ನೀರಾವರಿ ಕ್ಷೇತ್ರಗಳು 
ಮೂರುಪಟ್ಟು ಹೆಚ್ಚಿಗೆ ಇರುತ್ತವೆ. ಮತ್ತು ಘಟ್ಟದ ಮೇಲಿನ ತಾಲ್ಲೂಕುಗಳು ಶಿರಸಿ ತಾಲ್ಲೂಕಿನ ಸಮೀಪವಿದ್ದು, ಸರ್ಕಾರದ ಕೆಲಸ 
ಕಾರ್ಯಗಳ ಹಿತದೃಷ್ಟಿಯಿಂದ ಹಳಿಯಾಳ, ಸಣ್ಣ ನೀರಾವರಿ ವಿಭಾಗ, ಕಾರ್ಯಪಾಲಕ ಇಂಜಿನಿಯರ್‌ರವರ ಕಚೇರಿಯನ್ನು 
ಶಿರಸಿಗೆ ಸ್ಥಳಾಂತರಿಸಿದಲ್ಲಿ ಆ ವಿಭಾಗದ ವ್ಯಾಪ್ತಿಯಲ್ಲಿನ ಎಲ್ಲಾ ಯೋಜನೆಗಳ ಉಸ್ತುವಾರಿ / ಪರಿವೀಕ್ಷಣೆಗೆ 
ಅನುಕೂಲವಾಗುವುದಲ್ಲದೆ ಇನ್ನೂ ಹೆಚ್ಚು ನೀರಾವರಿ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ 
ಮಾಡಿಕೊಡಬಹುದೆಂದು ತಿಳಿಸಿರುತ್ತಾರೆ. 


೨೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಮುಖ್ಯ ಇಂಜಿನಿಯರ್‌ರವರ ಮೇಲೆ ಓದಲಾದ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಹಿನ್ನಲೆ ಹಾಗೂ ಹಳಿಯಾಳ ವಿಭಾಗದ 
ಕಾಮಗಾರಿಗಳು ಮತ್ತು ನೀರಾವರಿ ಕ್ಷೇತ್ರಗಳ ಅಂಕಿ ಅಂಶಗಳನ್ನು ಪರಿಶೀಲಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮುಂದಿನಂತೆ 
ಆದೇಶಿಸಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ವಿಭಾಗ, 
ಹಳಿಯಾಳ ಕಚೇರಿಯನ್ನು ಆಡಳಿತ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಗೆ ಸ್ಥಳಾಂತರಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌ . 1833 

- ಕೆ. ಸುಧಾಕರ ಶೆಟ್ಟಿ 
- ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 
ವಿಷಯ : ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕು ಅಲಗಾಪುರ ಗ್ರಾಮದ ಸಣ್ಣ ನೀರಾವರಿ ಕೆರೆ 

ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 

ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರ ದಿನಾಂಕ 18/04 /09ರ 

ಪತ್ರ ಸಂಖ್ಯೆ: ಮುಸನೀ ( ದ)/ ಲೆಶಾ/ ಲೆಸ -1/ ಭೂಸ್ವಾಧೀನ/2009 - 10 /908 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಬೆಂಗಳೂರು ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕು ಅಲಗಾಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಬಂಡಿಹಳ್ಳಿ ಗ್ರಾಮದ ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು 
ರೂ .1,82 , 042 - 00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 12 / 01 /89 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 14 / 08/ 21 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1) ರಡಿ ಟಿ. ನರಸೀಪುರ ಸಿವಿಲ್ ನ್ಯಾಯಾಲಯದಲ್ಲಿ 

ಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 

ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ: ಲಾ 
1849 ಎಲ್‌ಎಸ್ ಎಂ 2005, ದಿನಾಂಕ 20 /01/ 06ರಲ್ಲಿ ಅಭಿಪ್ರಾಯ ನೀಡಿದೆ. 

ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
| ಕ | ಎಲ್‌ಎಸಿ | ಬಂಡಿಹಳ್ಳಿ ಗ್ರಾಮದ | ವಿಸ್ತೀರ್ಣ | ಪರಿಹಾರ ಮೊತ್ತ 
ಸಂ | ಸಂ . | ಸ. ನಂ . 

ಎ - ಗುಂ . 

ರೂ . ಗಳಲ್ಲಿ 
[ 1 | 1079 / 01 | 1546 / 

2 - 28 

1, 82 , 042 - 00 | 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 80 ಭೂಸ್ವಾಪ 2009 , ಬೆಂಗಳೂರು, ದಿನಾಂಕ: 17ನೇ ಜುಲೈ 2009 . 

ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕು ಅಲಗಾಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಬಂಡಿಹಳ್ಳಿ ಗ್ರಾಮದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ . ಸಿ. ಪ್ರಕರಣಗಳಲ್ಲಿ 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ 
ರೂ .1,82 , 042- 00 ಗಳನ್ನು ( ಒಂದು ಲಕ್ಷದ ಎಂಭತ್ತೆರಡು ಸಾವಿರದ ನಲವತ್ತೆರಡು ರೂ . ಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ಯೆಯನ್ನು ದೃಢೀಕರಿಸಿಕೊಂಡು 
ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೩೭ 
ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 -00 - 800 -1-00 - ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು . 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16 / 05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್‌ . 1759 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಅಂಬಾರಗೊಪ್ಪ ಗ್ರಾಮದ ಹತ್ತಿರ ಕುಮುದ್ವತಿ ನದಿಗೆ ಅಡ್ಡಲಾಗಿ 

ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ:ಸನೀಇ 82 ನಯೋಕಾ 2009 , ದಿನಾಂಕ 05 /02 / 09 . 

2 . ದಿನಾಂಕ 30/ 05 /09ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ರವರ 

ಪತ್ರ ಸಂಖ್ಯೆ: ಮುಸ ( ದ)/ ತಾಂ - 3/ಸಇಂ -8 / ಶಿವಮೊಗ್ಗ/ ಅಂಬಾರಗೊಪ್ಪ/ 2009 /2164. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ 

ವಲಯ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಮುಸದ/ ಆಪ್ತ ಶಾಖೆ/ ಟೆಂಡರ್/ 08 - 09 /2407. 
ಪ್ರಸ್ತಾವನೆ: 

ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಅಂಬಾರಗೊಪ್ಪ ಗ್ರಾಮದ ಕುಮುದ್ವತಿ ನದಿಗೆ ಅಡ್ಡಲಾಗಿ ಬ್ಯಾರೇಜ್ 
ನಿರ್ಮಾಣ ಕಾಮಗಾರಿಯ 180.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05/ 02 /09ರ 
ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 

1 | ಶಿವಮೊಗ್ಗ ಜಿಲ್ಲಾ ಟೆಂಡರ್ ಬುಲೆಟಿನ್ ದಿ:13/ 01 / 09 
- 2 | ರಾಜ್ಯ ಟೆಂಡರ್ ಬುಲೆಟಿನ್ 

| ದಿ: 07 / 02 / 09 | 
[ 3 | ಕನ್ನಡಪ್ರಭ ದಿನಪತ್ರಿಕೆ 

ದಿ : 08 / 02 / 09 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್ ಫಾರಂ ಪಡೆದ ಇಬ್ಬರು ಗುತ್ತಿಗೆದಾರರು ನಿಗದಿತ ದಿನದಂದು 
ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 30 /04 /09ರಂದು 
ತೆರೆಯಲಾಗಿ ಒಬ್ಬರು ಗುತ್ತಿಗೆದಾರರ ಟೆಂಡರ್ ಮಾತ್ರ ಅರ್ಹವಾಗಿದ್ದು, ಅವರ ಆರ್ಥಿಕ ಬಿಡ್‌ನ್ನು ದಿನಾಂಕ 13 /05 /09ರಂದು 
ತೆರೆಯಲಾಗಿದೆ. ಆರ್ಥಿಕ ಬಿಡ್‌ನಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ತುಲನಾತ್ಮಕ ವಿವರ ಕೆಳಕಂಡಂತಿದೆ: 
( ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ .1, 78, 19 , 978 / 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
| ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ | 

ಮಂಜೂರಾದ ಅಂದಾಜಿನ ದರಗಳ 
ನಮೂದಿಸಿರುವ ದರಗಳಂತೆ 
ಶ್ರೀ / ಮೆಸರ್ 

ಮೇಲಿನ ಶೇಕಡಾವಾರು ಹೆಚ್ಚಳ 

ಟೆಂಡರಿನ ಮೊತ್ತ 
- 1 ಎಸ್. ಮಾಧವ ರೆಡ್ಡಿ , 1ನೇ ದರ್ಜೆ 

ರೂ .2 ,46 ,7 ,488 / 

38.44 ಹೆಚ್ಚು 
ಗುತ್ತಿಗೆದಾರರು, ಬೆಂಗಳೂರು 

ಮೇಲ್ಕಂಡಂತೆ ಶ್ರೀ ಎಸ್. ಮಾಧವ ರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ .2,46,70, 488 -00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು , ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 38.44ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು 
ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 06 /06/ 09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 


ಕ್ರ. ಸಂ | 


೨೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 

ರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ .1, 78 ,19 ,978 - 00ಗಳ ಮೇಲೆ ಶೇಕಡ 14 . 00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .2,03,14,775 - 00ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ಮಾಧವರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು , ಬೆಂಗಳೂರು ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕೆ, ಗುತ್ತಿಗೆದಾರರು ತಮ್ಮ ಒಪಿಗೆಯನು : 
ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 29 ಅಪಿಬಂ 2009 , ಬೆಂಗಳೂರು, ದಿನಾಂಕ : 15ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಅಂಬಾರಗೊಪ್ಪ 
ಗ್ರಾಮದ ಹತ್ತಿರ ಕುಮುದ್ವತಿ ನದಿಗೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ 
ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ .1,78,19 ,978 - 00ಗಳ ಮೇಲೆ ಶೇಕಡ 
14 . 00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .2,03,14,775 - 00ಗಳಿಗೆ ( ಎರಡು ಕೋಟಿಮೂರು ಲಕ್ಷದ ಹದಿನಾಲ್ಕು ಸಾವಿರದ 
ಏಳುನೂರ ಎಪ್ಪತ್ತೈದು ರೂ . ಗಳು ಮಾತ್ರ) ಶ್ರೀ ಎಸ್. ಮಾಧವರೆಡ್ಡಿ , 1ನೇ ದರ್ಜೆ ಗುತ್ತಿಗೆದಾರರು, ಬೆಂಗಳೂರು ಇವರಿಗೆ 
ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 / 01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

* ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 1760 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಗುಲ್ಬರ್ಗಾ ಜಿಲ್ಲೆ, ಯಾದಗೀರ್ ತಾಲ್ಲೂಕು ಕೌಳೂರು ಏತ ನೀರಾವರಿ ಯೋಜನೆಗಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 

ಪಾವತಿಸುವ ಕುರಿತು . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 12/06/09ರ 

ಪತ್ರ ಸಂಖ್ಯೆ: ಮುಂ /ಸನೀ ( ಉ ) ವ/ಬಿಜಾ/ ಭೂಸ್ವಾಪ್ರ/2009 - 10 /3464. 
ಪ್ರಸ್ತಾವನೆ : 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಗುಲ್ಬರ್ಗಾ ಜಿಲ್ಲೆ, ಯಾದಗೀರ್ ತಾಲ್ಲೂಕು ಕೌಳೂರು ಏತ ನೀರಾವರಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ರೂ .1,41,773 - 00ಗಳ 
ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ . ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 13/ 07 /1995 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 24 /01 / 997 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ಗುಲ್ಬರ್ಗಾ ಸಿವಿಲ್ ( ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣವನ್ನು ದಾಖಲಿಸಿದ್ದು, ನ್ಯಾಯಾಲಯವು ಪ್ರತಿ ಎಕರೆಗೆ ರೂ . 24 ,500/ - ಗಳನ್ನು 
ಪಾವತಿಸುವಂತೆ ತೀರ್ಪು ನೀಡಿದೆ. ಈ ತೀರ್ಪಿನ ವಿರುದ್ದ ಸರ್ಕಾರದ ಪರವಾಗಿ ಜಿಲ್ಲಾ ನ್ಯಾಯಾಲಯ , ಗುಲ್ಬರ್ಗಾ ಇಲ್ಲಿ 
ಮೇಲ್ಮನವಿ ಎಲ್‌ಎಸಿಎ 116/06ನ್ನು ದಾಖಲಿಸಿದ್ದು, ಜಿಲ್ಲಾ ನ್ಯಾಯಾಲಯವು ಮೇಲ್ಮನವಿಯನ್ನು ವಜಾಗೊಳಿಸಿದೆ. ಜಿಲ್ಲಾ 
ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯು ಪತ್ರ ಸಂಖ್ಯೆ:ಆರ್‌ಡಿ 1261 ಎಲ್‌ಸಿಜಿ 
2008, ದಿನಾಂಕ 23 /12/ 08ರಲ್ಲಿ ಅಭಿಪ್ರಾಯ ನೀಡಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೩೯ 
ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣ ವಿವರ ಕೆಳಕಂಡಂತಿದೆ: 
| ಕ್ರ, ಎಲ್‌ಎಸಿ | 

ಪರಿಹಾರ ಮೊತ್ತ 

ವಿಸ್ತೀರ್ಣ 
ಸಂ 

* | ಎಲ್‌ಎಸಿಎ ಸಂಖ್ಯೆ | ಸ. ನಂ. 2 
ಸಂಖ್ಯೆ | 

ಎ - ಗುಂ . ರೂ . ಗಳಲ್ಲಿ 
1 28/ 99 116/ 06 26 /2 | 2 - 00 || 1 ,41 , 773 - 00 | 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 97 ಭೂಸ್ವಾಪ್ರ 2009, ಬೆಂಗಳೂರು, ದಿನಾಂಕ 3ನೇ ಆಗಸ್ಟ್ 2009 

ಗುಲ್ಬರ್ಗಾ ಜಿಲ್ಲೆ, ಯಾದಗೀರ್ ತಾಲ್ಲೂಕು ಕೌಳೂರು ಏತ ನೀರಾವರಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಕೌಳೂರು ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ನ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .1,41,773 -00 ಗಳನ್ನು (ಒಂದು 
ಲಕ್ಷದ ನಲವತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೂರು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ 
ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

- ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 -1 - 00 -ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲೀಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್‌ಪಿ 2008 , ದಿನಾಂಕ 16/05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್‌. 1831 

- ಕೆ. ಸುಧಾಕರ ಶೆಟ್ಟಿ | 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ : ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಬಂಡೇನಹಳ್ಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಬಂಡೇನಹಳ್ಳಿ ಗ್ರಾಮದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ 

ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರ ದಿನಾಂಕ 22 /06/09ರ 

ಪತ್ರ ಸಂಖ್ಯೆ: ಮುಸದ/ ಲೆಶಾದ/ ಲೆಸ -1/ ಭೂಸ್ವಾಧೀನ/ 09 - 10 /1456 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ ಮಂಡ್ಯ 
ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಬಂಡೇನಹಳ್ಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬಂಡೇನಹಳ್ಳಿ 
ಗ್ರಾಮದ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು 
ರೂ .4,12,817 - 00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 15 /10 /1992 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 09/03/1995. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 181) ರಡಿ ಮಂಡ್ಯ ಸಿವಿಲ್ ನ್ಯಾಯಾಲಯದಲ್ಲಿ 
ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು 
ನೀಡಿದೆ. ಸದರಿ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ದಿನಾಂಕ 06 /02 /08ರಲ್ಲಿ ಅಭಿಪ್ರಾಯ 
ನೀಡಿದೆ. 


258 | 


0 - 15 


೨೫೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
| ಕ | ಎಲ್ಎಸಿ | ಬಂಡೇನಹಳ್ಳಿ | ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ | ಸಂಖ್ಯೆ 1 ಗ್ರಾಮದ ಸ. ನಂ . | ಎ - ಗುಂ . ರೂ . ಗಳಲ್ಲಿ 
55 /97 

255 0 - 12 

26821 
56 / 97 

257 0 - 22 

49176 | 
57 / 97 

256 0 - 13 

28059 
58 / 97 

0 - 12 

26121 
59 /97 

279 0 - 26 

58113 
60 / 97 

277 0 - 27 

60354 | 
61 /97 | 252 ] . 

33529 
8 | 62 / 97 250 0 - 10 

22351 
278 0 - 27 
9 63/ 97 

84942 
247 

0 - 11 
( 10 | 64 /97 | 251 

0 - 10 

22351 
ಒಟ್ಟು 

411817 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ :ಸನೀಇ 142 ಭೂಸ್ವಾಪ್ರ 2009, ಬೆಂಗಳೂರು, ದಿನಾಂಕ : 3ನೇ ಆಗಸ್ಟ್ 2009 

ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲ್ಲೂಕು ಬಂಡೇನಹಳ್ಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಬಂಡೇನಹಳ್ಳಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ 
ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ 
ಧನ ಮೊತ್ತ ರೂ .4,11,817 - 00ಗಳನ್ನು ( ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಹದಿನೇಳು ರೂ .ಗಳು ಮಾತ್ರ) 
ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ಯೆಯನ್ನು 
ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು 

- ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 - 1 - 00 -ಭೂಸ್ವಾಧೀನ ವೆಚಗಳು 
ಮತ್ತು ಕ್ಲಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ 16 / 05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1832 

ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ (ಈಗ ರಾಮನಗರ ಜಿಲ್ಲೆ) ಮಾಗಡಿ ತಾಲ್ಲೂಕು ವೈ . ಜಿ. ಗುಡ್ಡ ಹೊಸಕೆರೆ 

ನೀರಾವರಿ ಯೋಜನೆಯ ಏರಿ ತೂಬು ಕೋಡಿ ಅಪ್ರೋಚ್ ಮತ್ತು ಡ್ರಾಪ್ ಕಾಮಗಾರಿಯ ಏಕ 
ಮಧ್ಯಸ್ತಿಕೆದಾರರ ಐತೀರ್ಪಿನ ಮೇಲೆ ನ್ಯಾಯಾಲಯದಲ್ಲಿ ಚಾಲೆಂಚ್ ಮಾಡಲು ಸರ್ಕಾರದ ಪರ 

ವಾದಿಸಲು ಖಾಸಗಿ ವಕೀಲರನ್ನು ನೇಮಕ ಮಾಡುವ ಕುರಿತು . 
ಓದಲಾಗಿದೆ: ಮು . ಇಂ . ಸ.ನೀ ( ದ) ವಲಯ ಬೆಂಗಳೂರು ರವರ ಪತ್ರ ದಿ: 25 /05/09 ರಂದು ಕೊನೆಗೊಂಡ ಪತ್ರದ 

ಸಂಖ್ಯೆ: ಮುಸನೀ ( ದ) ವ/ ಲೆಶಾ/ ಲೆಸ -1/ವೈ . ಜಿ.ಗುಡ್ಡ/ ಏಕಮಧ್ಯಸ್ತಿಕೆ/ 2009 - 10 /1196. 
ಪ್ರಸ್ತಾವನೆ: 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ( ಈಗ ರಾಮನಗರ ಜಿಲ್ಲೆ) ಮಾಗಡಿ ತಾಲ್ಲೂಕು ವೈ . ಜಿ. ಗುಡ್ಡ ಹೊಸಕೆರೆ ನಿರ್ಮಾಣ 
ಕಾಮಗಾರಿಯನ್ನು ವಿಶ್ವ ಬ್ಯಾಂಕ್ ನೆರವಿನಡಿಯಲ್ಲಿ ಕೈಗೊಂಡಿದ್ದು, ಯೋಜನೆಯ ಏರಿ , ತೂಬು, ಕೋಡಿ ಅಪ್ರೋಚ್ ಮತ್ತು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೪೧ 
ಡ್ರಾಪ್ ಕಾಲುವೆಯ ಕಾಮಗಾರಿಯನ್ನು ಟೆಂಡರ್‌ ಆಧಾರದ ಮೇಲೆ ಮೆ : ಕನ್ನಾಲಿಡೇಟೆಡ್ ಇಂಜಿನಿಯರಿಂಗ್ ಎಂಟರ್‌ಪ್ರೈಸಸ್‌ 

ಲ್ . ಸಿ. ಬಿ. ಟೆಂಡರ್ ಆಧಾರದ ಮೇಲೆ ನಿರ್ವಹಿಸಲು ವಹಿಸಲಾಗಿದೆ . ಈ ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಮತ್ತು 
ಇಲಾಖೆ ನಡುವೆ ಉಂಟಾದ ವಿವಾದಗಳನ್ನು ಇತ್ಯರ್ಥಗೊಳಿಸಲು ಎಲ್.ಸಿ. ಬಿ ಕರಾರಿನ ಕಂಡಿಕೆ 52 ರಂತೆ ಗುತ್ತಿಗೆದಾರರು ಏಕ 
ಮಧ್ಯಸ್ಥಿಕೆಗೆ ಹೋಗಿರುತ್ತಾರೆ. 

ಶ್ರೀ ಬಿ. ಎಂ .ರಾಮ್‌ಪ್ರಸಾದ್ , ಅಧೀಕ್ಷಕ ಅಭಿಯಂತರರು ಮಧ್ಯಸ್ಥಿಕೆದಾರರು ಸಭೆಗಳನ್ನು ದಿ:10 /04 /1999ರಂದು ತಮ್ಮ 
ತೀರ್ಪನ್ನು ನೀಡಿರುತ್ತಾರೆ. ಸದರಿ ತೀರ್ಪಿನ ಮೇಲೆ ಇಲಾಖೆಯು ರಾಮನಗರ ಸಿವಿಲ್ ನ್ಯಾಯಾಲಯದಲ್ಲಿ ಚಾಲೆಂಚ್ 
ಮಾಡಲು ದಿ:05/ 07 /1999ರಂದು ದಾವೆಯನ್ನು ಹೂಡಿದೆ. ನ್ಯಾಯಾಲಯವು ಅರ್ಜಿಯನ್ನು ಪರಿಶೀಲಿಸಿ ಆ ನ್ಯಾಯಾಲಯದ 
ವ್ಯಾಪ್ತಿಗೆ ಬರುವುದಿಲ್ಲವೆಂದು ದಿ:27 /07/2000ರಂದು ಪ್ರಕರಣವನ್ನು ಹಿಂದಿರುಗಿಸಿರುತ್ತದೆ. ಇಲಾಖೆಯು ಎಲ್ಲಾ ದಾಖಲೆಗಳನ್ನು 
ಹಿಂದಕ್ಕೆ ಪಡೆದು ದಿನಾಂಕ: 21/08 /2000ರಂದು ಬೆಂಗಳೂರು ಗ್ರಾಮಾಂತರ ಸಿವಿಲ್ ನ್ಯಾಯಾಲಯದಲ್ಲಿ ಮತ್ತೆ ದಾವೆಯನ್ನು 
ಹೂಡಲಾಗಿ ನ್ಯಾಯಾಲಯವು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸುವ ಅವಧಿ ಮುಗಿದಿರುವುದಾಗಿ ಪ್ರಕರಣವನ್ನು ವಜಾ 
ಮಾಡಿರುತ್ತದೆ . 

ಇಲಾಖೆಯು ಮತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಪ್ರಕರಣವನ್ನು ದಾಖಲಿಸಿದ್ದು, ರಾಜ್ಯ ಉಚ್ಚ 
ನ್ಯಾಯಾಲಯವು ಇಲಾಖೆ ಪರ ದಿನಾಂಕ: 04 /04 /2005 ರಂದು ತೀರ್ಪು ನೀಡಿರುತ್ತದೆ. ಉಚ್ಚ ನ್ಯಾಯಾಲಯದ ತೀರ್ಪಿನ 
ಮೇಲೆ ಗುತ್ತಿಗೆ ಸಂಸ್ಥೆಯು ಸವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣದ ಸಂಖ್ಯೆ: ಕೆ.ಎಸ್.ಎಲ್. ಪಿ ( ಸಿವಿಲ್)10311 /2005ರಲ್ಲಿ ದಾವೆ 
ದಾಖಲಿಸಿರುತ್ತದೆ. ಈ ದಾವೆಯನ್ನು ಸರ್ವೋಚ್ಛ ನ್ಯಾಯಾಲಯವು ಪರಿಶೀಲಿಸಿ ದಿನಾಂಕ: 03/04/2008 ರಂದು ಪ್ರಕರಣವನ್ನು 
ವಜಾಗೊಳಿಸಿ ಇಲಾಖೆ ಪರ ತೀರ್ಪು ನೀಡಿರುತ್ತದೆ. ಮತ್ತೆ ಪ್ರಕರಣವು ಬೆಂಗಳೂರು ಗ್ರಾಮಾಂತರ ಸಿವಿಲ್ ನ್ಯಾಯಾಲಯದಲ್ಲಿ 
ಮುಂದುವರೆದು ಈಗ ರಾಮನಗರ ಸಿವಿಲ್ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿದೆ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ 
ಆರ್ಥಿಕ ಹೊರೆ ಇರುವುದರಿಂದ ರಾಮನಗರ ಸಿವಿಲ್ ನ್ಯಾಯಾಲಯದಲ್ಲಿ ಸರ್ಕಾರದ ವಾದವನ್ನು ಸಮರ್ಥವಾಗಿ ಮಂಡಿಸಲು 
ಏಕಮಧ್ಯಸ್ಥಿಕೆ ಕಾಯ್ದೆಗಳ ಬಗ್ಗೆ ಪರಿಪೂರ್ಣ ಜ್ಞಾನ ಹಾಗೂ ಪ್ರಕರಣ ನಿರ್ವಹಣೆಯಲ್ಲಿ ನಿಪುಣತೆಯುಳ್ಳ ವಕೀಲರನ್ನು 
ನೇಮಿಸುವ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಮುಖ್ಯ ಇಂಜಿನಿಯರ್‌ರವರು ಮೇಲೆ ಓದಲಾದ ಪತ್ರದಲ್ಲಿ ಶ್ರೀ 
ಎಂ .ಎಸ್. ಭಾಗವತ್ , ಉಚ್ಚ ನ್ಯಾಯಾಲಯದ ವಕೀಲರು, ಬೆಂಗಳೂರು ರವರನ್ನು ನೇಮಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸದರಿಯವರಿಗೆ ಪಾವತಿಸಬೇಕಾದ ಅಂದಾಜು ಮೊತ್ತ ರೂ .8, 35 , 000/ - ಗಳಾಗುತ್ತದೆಂದು ತಿಳಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 23 ದಾಮy 2005 ಬೆಂಗಳೂರು, ದಿನಾಂಕ: 10ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ( ಈಗ ರಾಮನಗರ ಜಿಲ್ಲೆ) 
ಮಾಗಡಿ ತಾಲ್ಲೂಕು ವೈ . ಜಿ.ಗುಡ್ಡ ಹೊಸಕೆರೆ ನಿರ್ಮಾಣ ಕಾಮಗಾರಿಯ ಏಕ ಮಧ್ಯಸ್ಥಿಕೆದಾರರ ಐತೀರ್ಪಿನ ವಿರುದ್ದ ರಾಮನಗರ 
ಸಿವಿಲ್ ನ್ಯಾಯಾಲಯದಲ್ಲಿ ಸರ್ಕಾರದ ಪರ ವಾದಿಸಲು ಖಾಸಗಿ ವಕೀಲರಾದ ಶ್ರೀ ಎಂ .ಎಸ್ . ಭಾಗವತ್ , ಉಚ್ಚ 
ನ್ಯಾಯಾಲಯದ ವಕೀಲರನ್ನು ನೇಮಕ ಮಾಡಲಾಗಿದೆ. ಸದರಿಯವರಿಗೆ ಅವರ ಉಲ್ಲೇಖಿತ ನಿಬಂಧನೆಗಳ ಪ್ರಕಾರ 

00 / - ರೂ . ಗಳನ್ನು ಲೆಕ್ಕಶೀರ್ಷಿಕೆ 4702 - 00 -101 - 02 - 139( ಯೋಜನೆ) ಹೊಸಕೆರೆಗಳು ಪ್ರಧಾನ 
ಕಾಮಗಾರಿಗಳ ಅಡಿ ಭರಿಸುವುದು . 

ಈ ಆದೇಶವನ್ನು ಕಾನೂನು ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಲಾ 530 ಅಭಿಪ್ರಾಯ 2008ರಲ್ಲಿ ದಿನಾಂಕ:23/06 /2009 
ರಂದು ಹಾಗೂ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಪಿಡಬ್ಲ್ಯೂಡಿ 552 ಎಫ್‌ಸಿ -1/2009 ದಿನಾಂಕ: 27 / 07 /2009ರಲ್ಲಿ 
ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 1887 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ). 
ವಿಷಯ : ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕು, ಕೊಂಡಜ್ಜಿ ಗ್ರಾಮದ ಸರ್ವೆ ನಂ .48ರ ಹತ್ತಿರ ಚೆಕ್‌ಡ್ಯಾಂ 

ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009 , ದಿನಾಂಕ 05 /02/ 09 . 

2 . ದಿನಾಂಕ 03/06 /09ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ರವರ 

ಪತ್ರ ಸಂಖ್ಯೆ : ಮುಸದ/ ತಾಂ - 4/ ಸಂ - 10 / ದಾವಣಗೆರೆ / ಹರಿಹರ / ಕೊಂಡಜ್ಜಿ ಗ್ರಾಮ / ಸ. ನಂ .48/ 2009 / 
2229. 


ಅನುವುದು , 


೨೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ 

ವಲಯ , ಬೆಂಗಳೂರು ಇವರ ದಿನಾಂಕ14 / 07 / 09ರ ಪತ್ರ ಸಂಖ್ಯೆ: ಮುಸದ/ ಆಪ್ತ ಶಾಖೆ/ ಟೆಂಡರ್ / 

08 - 09 /1695 . 
ಪ್ರಸ್ತಾವನೆ : 

- ದಾವಣಗೆರೆ ಜಿಲ್ಲೆ , ಹರಿಹರ ತಾಲ್ಲೂಕು, ಕೊಂಡಜ್ಜಿ ಗ್ರಾಮದ ಸರ್ವೆ ನಂ .48ರ ಹತ್ತಿರ ಚೆಕ್‌ಡ್ಯಾಂ ನಿರ್ಮಾಣ 
ಕಾಮಗಾರಿಯ 40.00 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮೇಲೆ(1) ರಲ್ಲಿ ಓದಲಾದ ದಿನಾಂಕ 05 / 02 /09ರ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
1 | ಜಿಲ್ಲಾ ಟೆಂಡರ್ ಬುಲೆಟಿನ್ 

ದಿನಾಂಕ 13 / 02 / 09 
2 ಸಂಯುಕ್ತ ಕರ್ನಾಟಕ ಹಾಗೂ ಪ್ರಜಾವಾಣಿ ದಿನಪತ್ರಿಕೆಗಳು ದಿನಾಂಕ 14/ 02 /09 

ಕಾರಣಾಂತರಗಳಿಂದ ಟೆಂಡರ್‌ನ್ನು ಮುಂದೂಡಿದ್ದು, ದಿನಾಂಕ 17 /02 /09ರಂದು ತಿದ್ದುಪಡಿ ಪ್ರಕಟಣೆ 
ಹೊರಡಿಸಲಾಗಿದೆ. ಈ ಟೆಂಡರ್ ಕರೆಗೆ ಪ್ರತಿಕ್ರಯಿಸಿ ಖಾಲಿ ಟೆಂಡರ್ ಫಾರಂ ಪಡೆದ 11 ಜನ ಗುತ್ತಿಗೆದಾರರು ನಿಗದಿತ 
ದಿನದಂದು ಇಬ್ಬರು ಗುತ್ತಿಗೆದಾರರು ಮಾತ್ರ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ಸ್ವೀಕರಿಸಲಾದ ದಿನಾಂಕ 
01/04 /09ರಂದು ತೆರೆಯಲಾಗಿದೆ. ಸ್ವೀಕೃತವಾದ ಟೆಂಡರ್‌ಗಳ ವಿವರ ಕೆಳಕಂಡಂತಿದೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ .38,58,199 / 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಮಂಜೂರಾದ ಅಂದಾಜಿನ ದರಗಳ 
ಕ್ರಸಂ 

ನಮೂದಿಸಿರುವ ದರಗಳಂತೆ 
- ಶ್ರೀ / ಮೆಸರ್ 

ಮೇಲಿನ ಶೇಕಡಾವಾರು ಹೆಚ್ಚಳ 

ಟೆಂಡರಿನ ಮೊತ್ತ 
1 ( ಓ .ವೀರಭದ್ರಪ್ಪ , 

ರೂ .45 , 81 , 208/ 

18.74 ಹೆಚ್ಚು 
[ 1ನೇ ದರ್ಜೆ ಗುತ್ತಿಗೆದಾರರು 
2 | ಆರ್‌. ವಿರುಪಾಕ್ಷಪ್ಪ, 

ರೂ . 47 , 83 ,362 / 

23.98 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಕ್ರ. ಸಂ :1ರಲ್ಲಿರುವ ಶ್ರೀ ಓ .ವೀರಭದ್ರಪ್ಪ , 1ನೇ ದರ್ಜೆ ಗುತ್ತಿಗೆದಾರರು ಇವರು ನಮೂದಿಸಿರುವ ಮೊತ್ತ 
ರೂ . 45 ,81,208 - 00ಗಳು ಅತಿ ಕಡಿಮೆ ಮೊತ್ತವಾಗಿದ್ದು , ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ 
ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 18.74ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು 
ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು 
ದಿನಾಂಕ 30 /06/09ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 
ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ 
ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ .38,58,199 - 00ಗಳ ಮೇಲೆ ಶೇಕಡ 13.10ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .43,63,623 - 00ಗಳಿಗೆ ಕಾಮಗಾರಿಯನ್ನು ಶ್ರೀ ಓ.ವೀರಭದ್ರಪ್ಪ, 1ನೇ ದರ್ಜೆ ಗುತ್ತಿಗೆದಾರರು, ದಾವಣಗೆರೆ ಇವರಿಗೆ 
ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ತಮ್ಮ ಒಪ್ಪಿಗೆಯನ್ನು 
ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 33 ಅಪಿಬಂ 2009, ಬೆಂಗಳೂರು, ದಿನಾಂಕ: 7ನೇ ಆಗಸ್ಟ್ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕು, ಕೊಂಡಜ್ಜಿ ಗ್ರಾಮದ 
ಸರ್ವೆ ನಂ .48ರ ಹತ್ತಿರ ಚೆಕ್‌ಡ್ಯಾಂ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ .38 ,58,199 - 00ಗಳ ಮೇಲೆ ಶೇಕಡ 13 .10ರಷ್ಟು ಹೆಚ್ಚಿನ 
ದರಗಳಿಗೆ ಅಂದರೆ ರೂ .43,63,623- 00ಗಳಿಗೆ ( ನಲವತ್ತೂರು ಲಕ್ಷದ ಅರವತ್ತೂರು ಸಾವಿರದ ಆರುನೂರ ಇಪ್ಪತ್ತೂರು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ 

೨೫೪೩ 
ರೂ . ಗಳು ಮಾತ್ರ) ಶ್ರೀ ಓ .ವೀರಭದ್ರಪ್ಪ , 1ನೇ ದರ್ಜೆ ಗುತ್ತಿಗೆದಾರರು, ದಾವಣಗೆರೆ ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ:20/01 /2003ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 1888 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಗುಲ್ಬರ್ಗಾ ಜಿಲ್ಲೆ, ಅಫ್ಜಲ್‌ಪುರ ತಾಲ್ಲೂಕು ಗೊಲ್ಲೂರ(ಕೆ) ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 

ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 12/ 06 /09ರ 

ಪತ್ರ ಸಂಖ್ಯೆ: ಮುಂ /ಸನೀ ( ಉ ) ವ/ಬಿಜಾ/ ಭೂಸ್ವಾಪ್ರ/2009 - 10 /3460. 
ಪ್ರಸ್ತಾವನೆ : 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಗುಲ್ಬರ್ಗಾ ಜಿಲ್ಲೆ, ಅಫ್ಜಲ್‌ಪುರ ತಾಲ್ಲೂಕು ಗೊಲ್ಲೂರ( ಕೆ) ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಗೊಲ್ಲೂರ(ಕೆ) ಗ್ರಾಮದ ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು 
ರೂ .3,35,449 - 00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 26 / 06 /2003 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 06/07/2004 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1) ರಡಿ ಗುಲ್ಬರ್ಗಾದ ಸಿವಿಲ್ ( ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣವನ್ನು ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದೆ. 

- ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯು ಪತ್ರ ಸಂಖ್ಯೆ: ಆರ್‌ಡಿ 
223 ಎಲ್‌ಸಿಜಿ 2009, ದಿನಾಂಕ 27 / 01/ 09ರಲ್ಲಿ ಅಭಿಪ್ರಾಯ ನೀಡಿದೆ. 

* ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 
| ಕ | ಎಲ್ ಎಸಿ | ಗೊಲ್ಲೂರ(ಕೆ) | ವಿಸ್ತೀರ್ಣ | ಪರಿಹಾರ ಮೊತ್ತ 
ಸಂ | ಸಂಖ್ಯೆ ಗ್ರಾಮದ ಸ. ನಂ . | ಎ - ಗುಂ . 

ರೂ . ಗಳಲ್ಲಿ 
( 1 | 190/ 04 12 / 

2 1 5 - 02 | 3,35 ,449 - 00 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಮೀಣ 96 ಭೂಸ್ವಾಪ್ರ 2009, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್ 2009 

ಗುಲ್ಬರ್ಗಾ ಜಿಲ್ಲೆ, ಅಫ್ಜಲ್‌ಪುರ ತಾಲ್ಲೂಕು ಗೊಲ್ಲೂರ(ಕೆ) ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಗೊಲ್ಲೂರ(ಕೆ) ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ 
ನ್ಯಾಯಾಲಯವು ಎಲ್. ಎ . ಸಿ. ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ 
ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .3,35,449 - 00ಗಳನ್ನು (ಮೂರು ಲಕ್ಷದ ಮೂವತ್ತೈದು ಸಾವಿರದ ನಾನೂರ 
ನಲವತ್ತೊಂಭತ್ತು ರೂ .ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ 


୭୫୦୯ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ 
ಎಚ್ಚರವಹಿಸತಕ್ಕದ್ದು . 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕೇಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16 /05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 1889 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ ) 
ವಿಷಯ : ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲ್ಲೂಕು ನಿಡಶೇಸಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 

ನಿಡಶೇಷಿ, ಬ್ಯಾಲಿಹಾಳ ಮತ್ತು ಬೆಂಚಮಟ್ಟಿ ಜಮೀನುಗಳಿಗೆ ನ್ಯಾಯಾಲಯದ ತೀರ್ಪಿನ ಅನುಸಾರ 

ಹೆಚ್ಚುವರಿ ಪರಿಹಾರ ಧನ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 30 /05 /2009ರ 

ಪತ್ರ ಸಂಖ್ಯೆ : ಮುಇಂ/ ಸನೀ /( ಉ ) ವ/ ಬಿಜಾ/ಭೂಸ್ವಾಪ್ರ/2009 -10 /3130 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ ಕೊಪ್ಪಳ 
ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ನಿಡಶೇಸಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ನಿಡಶೇಷಿ, ಬ್ಯಾಲಿಹಾಳ 
ಮತ್ತು ಬೆಂಚಮಟ್ಟಿ ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಧನ ಪಾವತಿಸಲು 
ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 06 /12 /2001. 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 

ಘೋಷಿಸಿದ ದಿನಾಂಕ 23 /10 /2003. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ಕುಷ್ಟಗಿ ಸಿವಿಲ್ ( ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ 
ತೀರ್ಪು ನೀಡಿದೆ. 

* ಸಿವಿಲ್ ನ್ಯಾಯಾಲಯ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶವು 
ಪತ್ರ ಸಂಖ್ಯೆ:ಆರ್‌ಡಿ 1356 ಎಲ್‌ಸಿಜಿ 2008 , ದಿನಾಂಕ 01/ 01/09ರಲ್ಲಿ ಅಭಿಪ್ರಾಯ ನೀಡಿದೆ. 
ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 
ಎಲ್ಎಸಿ ಸಂಖ್ಯೆ 

ವಿಸ್ತೀರ್ಣ 

ಪರಿಹಾರ ಮೊತ್ತ 
ಸ . ನಂ . ಎ - ಗಂ 

ರೂ .ಗಳಲ್ಲಿ 
58/ 7 25 / ಎ 1 - 08 ನೀಡಶೇಸಿ 

407556 
60 / 07 | 29 / ಎ 

0 - 20 ನೀಡಶೇಸಿ 

170107 
61 / 07 12 /3 2 - 07 ಬ್ಯಾಲಿಹಾಳ 

747672 
62 / 07 13 / ಕೆ2 2 - 02 ಬ್ಯಾಲಿಹಾಳ 

704729 
63 / 07 1774 0 - 18 ಬ್ಯಾಲಿಹಾಳ 

155087 
64 /07 17 /5 1 - 08 ಬ್ಯಾಲಿಹಾಳ 

412730 | 
65 / 07 17 / 6 1 - 38 ಬ್ಯಾಲಿಹಾಳ 

670377 
66/ 07 17 / 7ಎ | 1 - 12 

ಬ್ಯಾಲಿಹಾಳ 

447083 


ಗ್ರಾಮ 


ಗ್ರಾಮ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೪೫ 
ವಿಸ್ತೀರ್ಣ 

ಪರಿಹಾರ ಮೊತ್ತ 
ಎಲ್ಎಸಿ ಸಂಖ್ಯೆ | ಸ. ನಂ 

ಎ - ಗಂ 

ರೂ . ಗಳಲ್ಲಿ 
67 / 07 22 / ಬಿ 0 - 20 ಬ್ಯಾಲಿಹಾಳ 

172264 
68 / 07 10 / ಬಿ 3 - 15 ಬ್ಯಾಲಿಹಾಳ 

1159902 
69 /07 10 /lಎಎ 2 -39 ಬ್ಯಾಲಿಹಾಳ 

1022493 
70 /07 9 / ಎ 0 - 19 ಬ್ಯಾಲಿಹಾಳ 

163677 
71 / 07 12 /3ಎ 

1 - 11 ಬೆಂಚಮಟಿ 

432603 
73/ 07 23 / ಯು 

1 - 20 ನೀಡಶೇಸಿ 

509327 

7175607 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 85 ಭೂಸ್ವಾಪ್ರ 2009, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್ 2009 

ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು, ನಿಡಶೇಸಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ನಿಡಶೇಸಿ, 
ಬೆಂಚಮಟ್ಟಿ ಹಾಗೂ ಬ್ಯಾಲಿಹಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ನ್ಯಾಯಾಲಯವು 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕ ಹಾಕಿದ ಪರಿಹಾರ ಧನ ಮೊತ್ತ 
ರೂ .71, 75 , 607 - 00ಗಳನ್ನು (ಎಪ್ಪತ್ತೊಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರು ನೂರ ಏಳು ರೂಪಾಯಿಗಳು ಮಾತ್ರ) 
ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು 
ದೃಡೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 4702 - 00 - 800 -1 - 00 - ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2008 ದಿನಾಂಕ 16 /05/ 2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1890 

ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ). 
ವಿಷಯ : ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಭೂಯ್ಯಾರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 

ಪಾವತಿಸುವ ಕುರಿತು . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 10/06/09ರ 

ಪತ್ರ ಸಂಖ್ಯೆ : ಮುಇಂ/ಸನೀ ( ಉ ) ವ/ಬಿಜಾ/ ಭೂಸ್ವಾಪ್ರ/2009 - 10 / 3388. 
ಪ್ರಸ್ತಾವನೆ: 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಗುಲ್ಬರ್ಗಾ ಜಿಲ್ಲೆ , ಗುಲ್ಬರ್ಗಾ ತಾಲ್ಲೂಕು ಭೂಯ್ಯಾರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಅಂತಪನಾಳ ಮತ್ತು ಭೂಯ್ಯಾರ ಗ್ರಾಮಗಳ ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ 
ಪರಿಹಾರಧನ ಪಾವತಿಸಲು ರೂ .2 ,43,662 - 00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ 

ಪರಿಹಾರ 
ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 30 /10 /1996 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 28/05/1999 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಗುಲ್ಬರ್ಗಾ ಸಿವಿಲ್ ( ಹಿರಿಯ ಶ್ರೇಣಿ) 


ಸಂ . 


| ಎಲ್‌ಎಸಿಎ | ಸ. ನಂ | ವಿಸ್ತೀರ್ಣ 


೨೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು , ಈ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಸರ್ಕಾರದ ಪರವಾಗಿ ಜಿಲ್ಲಾ ನ್ಯಾಯಾಲಯ , 
ಗುಲ್ಬರ್ಗಾದಲ್ಲಿ ಮೇಲ್ಮನವಿಗಳನ್ನು ( ಎಲ್‌ಎಸಿಎ) ದಾಖಲಿಸಿದ್ದು, ಸದರಿ ಮೇಲ್ಮನವಿಗಳು ವಜಾಗೊಂಡಿರುತ್ತವೆ. 

ಜಿಲ್ಲಾ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯು ಪತ್ರ ಸಂಖ್ಯೆ: ಆರ್‌ಡಿ 
95 ಎಲ್‌ಸಿಜಿ 2009 , ದಿನಾಂಕ 05/ 01 /09ರಲ್ಲಿ ಅಭಿಪ್ರಾಯ ನೀಡಿದೆ . 
ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
ಎಲ್‌ಎಸಿ 

ಪರಿಹಾರ ಮೊತ್ತ 
ಗ್ರಾಮ 
ಎ - ಗುಂ . 

ರೂ . ಗಳಲ್ಲಿ 
644/2000 | 342 /2004 - 28 | 

ಅಂತಪನಾಳ 

182647 
1 2 1626 /2000 342 /2004 | 32 / 0 - 11 | ಭೂಯ್ಯಾರ 

61015 
ಒಟ್ಟು 

243662 | 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 92 ಭೂಸ್ವಾಪ್ರ 2009, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್ 2009 

ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಭೂಯ್ಯಾರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 
ಅಂತಪನಾಳ ಮತ್ತು ಭೂಯ್ಯಾರ ಗ್ರಾಮಗಳಿಗೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ 
ನ್ಯಾಯಾಲಯವು/ಉಚ್ಚ ನ್ಯಾಯಾಲಯವು ಎಲ್. ಎ . ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ 
ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .2 ,43,662 - 00 ಗಳನ್ನು ( ಎರಡು ಲಕ್ಷದ 
ನಲವತ್ತೂರು ಸಾವಿರದ ಆರುನೂರ ಅರವತ್ತೆರಡು ರೂ .ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ 
ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 -800 -1- 00 -ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲೀಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2008, ದಿನಾಂಕ 16/ 05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1914 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ವಿಷಯ : ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪುರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 28 /05/09ರ 

ಪತ್ರ ಸಂಖ್ಯೆ: ಮುಇಂ / ಸನೀ ( ಉ ) ವ/ಬಿಜಾ/ಭೂಸ್ವಾಪ್ರ / 2008 - 09/3070. 


ಪ್ರಸ್ತಾವನೆ: 


ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ ಕೊಪ್ಪಳ 
ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಪರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕನ್ನಾಳ ಮತ್ತು ಸಂಗನಾಳ 
ಗ್ರಾಮಗಳ ಜಮೀನುಗಳಿಗೆ ಕೊಪ್ಪಳದ ಸಿವಿಲ್ ನ್ಯಾಯಾಲಯವು ( ಹಿರಿಯ ಶ್ರೇಣಿ) ಎಲ್. ಎ.ಸಿ. ಪ್ರಕರಣಗಳಲ್ಲಿ ನೀಡಿದ 
ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 


ಕನ್ನಾಳ 


19 /3ಬಿ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೪೭ 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 27 /02 /03 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 06 /02 /05 . 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1)ರಡಿ ಕೊಪ್ಪಳದ ಸಿವಿಲ್ ( ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು , ಈ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ 
ಕಾನೂನುಕೋಶವು ಪತ್ರ ಸಂಖ್ಯೆ :ಆರ್‌ಡಿ 1080 ಎಲ್‌ಸಿಜಿ 2008 ದಿನಾಂಕ 06/ 02 /09ರಲ್ಲಿ ಅಭಿಪ್ರಾಯ ನೀಡಿದೆ. 

ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
| ಕ | ಎಲ್‌ಎಸಿ | 

ವಿಸ್ತೀರ್ಣ | 

ಪರಿಹಾರ ಮೊತ್ತ 
ಸಂ | ಸಂಖೆ | ಸ. ನಂ . | ಗ್ರಾಮ 

ಎ - ಗುಂ . 

ರೂ . ಗಳಲ್ಲಿ 
521/ 08 19 / ಡಿ 

0 - 25 

181876 
522 / 08 61 / ಸಂಗನಾಳ | 0 - 20 

145605 
16 /2ಕೆ | ಕನ್ನಾಳ 0 - 28 
3 | 524 / 08 

377762 

0 - 24 
21 /4 /2M | ಕನ್ನಾಳ 

1 - 17 
| 525 / 08 

450311 
22 / 2 

0 - 15 
ಒಟ್ಟು 

1155554 | 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 82 ಭೂಸ್ವಾಪ್ರ 2009, ಬೆಂಗಳೂರು, ದಿನಾಂಕ: 28ನೇ ಜುಲೈ 2009 

ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕು ಮರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಮೇಲ್ಕಂಡ ಗ್ರಾಮಗಳ ಸ. ನಂ .ಗಳ ಜಮೀನುಗಳಿಗೆ ಕೊಪ್ಪಳದ ಸಿವಿಲ್ ನ್ಯಾಯಾಲಯವು ( ಹಿರಿಯ ಶ್ರೇಣಿ) ಎಲ್. ಎ.ಸಿ. 
ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ 
ಮೊತ್ತ ರೂ . 11,55 ,554 -00ಗಳನ್ನು ( ಹನ್ನೊಂದು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ನಾಲ್ಕು ರೂ . ಗಳು ಮಾತ್ರ) 
ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು 
ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 -00 - 800 -1 -00 -ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2008, ದಿನಾಂಕ 16/05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ .ಆರ್‌. 1915 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 
ವಿಷಯ: ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲ್ಲೂಕು ಕುಮಠ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನ 

ಪಡಿಸಿಕೊಂಡ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) ರಡಿ ನೀಡಿರುವ ಐತೀರ್ಪಿನಂತೆ 

ಪರಿಹಾರ ಧನ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ: 22/05/2009ರ 

ಪತ್ರ ಸಂಖ್ಯೆ: ಮುಇಂ/ ಸನೀ /( ಉ ) ವ/ ಬಿಜಾ/ಭೂಸ್ವಾಪ್ರ/2009- 10 /2982 . 


೨೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಪ್ರಸ್ತಾವನೆ: 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 

ಲೆ, ಬಿಜಾಪುರ ತಾಲೂಕು, ಕುಮಠ ಸಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸಾಧೀನಪಡಿಸಿಕೊಳ್ಳಲಾದ ಕುಮಠ 
ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಿಗೆ ಸೇರಿದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28( ಎ ) ರಡಿ ರಚಿಸಲಾದ 
ಐತೀರ್ಪಿನಂತೆ ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ 
ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತದೆ: 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 03 /07/1975. 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 

ಘೋಷಿಸಿದ ದಿನಾಂಕ: 21/ 09 /1981. 

ಸದರಿ ಭೂಸ್ವಾಧೀನ ಪ್ರಕ್ರಿಯೆಲ್ಲಿ ಸೇರಿದ್ದ ಕೆಲವೊಂದು ಸರ್ವೆ ನಂಬರ್‌ಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ 
ಪರಿಹಾರ ಧನದ ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ಬಿಜಾಪುರ 
ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ಎಲ್.ಎ . ಸಿ 110 /2001 ನ್ನು ದಾಖಲಿಸಿ ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪುನ್ನು 
ಪಡೆದುಕೊಂಡಿರುತ್ತಾರೆ. 

ಸಿವಿಲ್ ನ್ಯಾಯಾಲಯದ ಈ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯ ಪತ್ರ ಸಂಖ್ಯೆ: ಲಾ 
1769 ಎಲ್‌ಬಿಎಸ್ 2005 ದಿನಾಂಕ: 30 /01 /2006ರಲ್ಲಿ ಅಭಿಪ್ರಾಯ ನೀಡಿದೆ. 

- ಸದರಿ ಎಲ್.ಎ.ಸಿ ಪ್ರಕರಣವನ್ನು ಉಲ್ಲೇಖಿಸಿ ಇದೇ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೇರಿದ್ದ ಕುಮಠ ಗ್ರಾಮದ ಕೆಳಗೆ 
ತಿಳಿಸಿರುವ ಸರ್ವೆ ನಂಬರ್‌ಗಳ ಭೂಮಾಲೀಕರು ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) ರಡಿ ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ 
ಬಿಜಾಪುರ ಉಪವಿಭಾಗಾಧಿಕಾರಿಗಳು ಈ ಕಾಯ್ದೆ ಅಡಿ ಸದರಿ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ದಿನಾಂಕ: 31 /12 /2008 
ರಂದು ಸಿವಿಲ್ ನ್ಯಾಯಾಲಯವು ನಿಗಧಿಪಡಿಸಿದ ಭೂಮೌಲ್ಯವನ್ನೊಳಗೊಂಡಂತೆ ಹೆಚ್ಚಿನ ಪರಿಹಾರ ಧನಕ್ಕಾಗಿ ಐತೀರ್ಪುನ್ನು 
ರಚಿಸಿರುತ್ತಾರೆ . 
ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) ರಡಿ ರಚಿಸಿದ ಐತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಧನ ಪಾವತಿ ಪ್ರಕರಣಗಳ ವಿವರ 

ಕೆಳಕಂಡಂತಿದೆ: 

( ಲಕ್ಷ ರೂ . ಗಳಲ್ಲಿ) 
ಕುಮಠ ಗ್ರಾಮದ | ವಿಸ್ತೀರ್ಣ ಭೂಸ್ವಾಧೀನ ಕಲಂ 28( ಎ ) ರಡಿಯಲ್ಲಿ ಎಲ್ . ಎ. ಸಿ | ಪರಿಹಾರ ಮೊತ್ತ 
ಕ್ರ. ಸ . 
ಸರ್ವೆ ನಂ . ಎ - ಗಂ ಸಂ : 110 / 01ರ ಆಧಾರದ ಮೇಲೆ 

ರೂ . ಗಳಲ್ಲಿ 
ಉಪವಿಭಾಗಾಧಿಕಾರಿಗಳು ಬಿಜಾಪುರ ಇವರ 
121+ 2 1 - 11 ಐತೀರ್ಪು ಸಂಖ್ಯೆ : ಎಲ್. ಎ . ಕ್ಯೂ . 811 28 ( ಎ) 

157990 
ಸಿ. ಆರ್ ಕುಮಠ ಬಿಜಾಪುರ ದಿ: 31/12 /2008 
5 - 00 

619572 
3 | 12 / + 2ಕ 2 - 11 

265179 
04 | 12 / + 2ಡಿ 2 - 11 

262293 | 
5 | 15 / 2 1 - 21 

186093 
12 /1 + 2ಣ 2 -12 

261426 
4 - 34 

575013 
1574 3 - 29 

441628 
15 /3 0 - 24 

69906 | 
12 / + 2ಬಿ2 1 - 29 

198881 

3037981 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 83 ಭೂಸ್ವಾಪ 2009 ಬೆಂಗಳೂರು, ದಿನಾಂಕ: 28ನೇ ಜುಲೈ 2009 

ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲ್ಲೂಕು, ಕುಮಠ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 
ಕುಮಠ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕ ಹಾಕಿದ ಪರಿಹಾರ ಧನ ಮೊತ್ತ ರೂ . 30,37 , 981.00 ಗಳನ್ನು 


15 / 


0 


| 


ಒಟ್ಟು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫ರ್೪ 
(ಮೂವತ್ತು ಲಕ್ಷದ ಮೂವತ್ತೇಳು ಸಾವಿರದ ಒಂಬೈನೂರ ಎಂಭತ್ತೊಂದು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು 
ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 4702 -00 - 800 -1 - 00 - ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008 ದಿನಾಂಕ: 16 / 05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1916 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 
ವಿಷಯ : ರಾಯಚೂರು ಜಿಲ್ಲೆ, ದೇವದುರ್ಗ ತಾಲ್ಲೂಕು ನಿಲುವಂಜಿ ಏತ ನೀರಾವರಿ ಯೋಜನೆಗಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ನಿಲುವಂಜಿ ಗ್ರಾಮದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ 

ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 10 /06/ 09ರ 

ಪತ್ರ ಸಂಖ್ಯೆ: ಮುಇಂ/ ಸನೀ ( ಉ ) ವ / ಬಿಜಾ/ ಭೂಸ್ವಾಪ್ರ /2009 -10 / 3391. 
ಪ್ರಸ್ತಾವನೆ : 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ರಾಯಚೂರು ಜಿಲ್ಲೆ, ದೇವದುರ್ಗ ತಾಲ್ಲೂಕು ನಿಲುವಂಜಿ ಏತ ನೀರಾವರಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ನಿಲುವಂಜಿ ಗ್ರಾಮದ ಜಮೀನುಗಳಿಗೆ ಎಲ್. ಎ.ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ 
ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ 
ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 20/ 07 / 95 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 06 / 02 /97 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1)ರಡಿ ರಾಯಚೂರು ಸಿವಿಲ್ ( ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 

ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ:ಆರ್‌ಡಿ 
1 ಎಲ್‌ಸಿಜಿ 2008, ದಿನಾಂಕ 14 / 05/ 08ರಲ್ಲಿ ಅಭಿಪ್ರಾಯ ನೀಡಿದೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ 
ವಿವರ ಕೆಳಕಂಡಂತಿದೆ: 
ಕ್ರ | ಎಲ್‌ಎಸಿ 

ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ | ಸಂಖ್ಯೆ ನಿಲುವಂಜಿ ಗ್ರಾಮದ ಸ. ನಂ . 

ಎ - ಗುಂ . ರೂ . ಗಳಲ್ಲಿ 
71 / 98 | 36/ ಸಿ . 0 - 03 

5190 | 
39 / 2 / 3 

0 - 19 
72 / 98 

32873 
391 /3 
73 /98 81/ 2 /2ಬಿ 0 - 20 

34604 
74 /98 35 /2ಸಿ, 35 / 3ಸಿ, 35 / 4ಸಿ 0 - 06 

10380 
75 /98 * 76 /11ಸಿ 

0 - 16 

27682 
76 / 98 | 6 / ಬಿ , 6 /3ಬಿ , 6 / 4ಬಿ 0 - 14 

24221 


1 


| 


೫)೧–೧–2 


| 10 | 80/98 


44984 


೨೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
| ಕ | ಎಲ್ ಎಸಿ 

ಪರಿಹಾರ ಮೊತ್ತ 

ವಿಸ್ತೀರ್ಣ 
ನಿಲುವಂಜಿ ಗ್ರಾಮದ ಸ. ನಂ. | 
ಸಂಖ್ಯೆ 

ಎ - ಗುಂ . ರೂ . ಗಳಲ್ಲಿ 
77 /98 74 /4ಬಿ, 74 /4 ,741ಸಿ | 0 - 39 

67477 
78/ 98 | 73/2ಸಿ, 73 / 3ಸಿ | 0 - 06 

10380 
79 / 98 - 4 / 3 0 - 15 

25952 
4 / ಸಿ 0 - 12 

20671 
81/98 23 /5 

0 - 26 
82 /98 80 /8ಸಿ 0 - 03 

5190 
ಒಟ್ಟು 

309604 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
- ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 93 ಭೂಸ್ತಾಪ 2009, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್ 2009 

ರಾಯಚೂರು ಜಿಲ್ಲೆ, ದೇವದುರ್ಗ ತಾಲ್ಲೂಕು ನಿಲುವಂಜಿ ಏತ ನೀರಾವರಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ನಿಲುವಂಜಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ. ಸಿ. ಪ್ರಕರಣಗಳಲ್ಲಿ 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಹಾಕಿದ ಪರಿಹಾರ ಧನ ಮೊತ್ತ 
ರೂ .3, 09,604 - 00ಗಳನ್ನು (ಮೂರು ಲಕ್ಷದ ಒಂಭತ್ತು ಸಾವಿರದ ಆರುನೂರ ನಾಲ್ಕು ರೂ . ಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು 
ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 -800 -1- 00 -ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲೀಂಗಳು- ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ 16/ 05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 1917 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 
ವಿಷಯ : ಗುಲ್ಬರ್ಗಾ ಜಿಲ್ಲೆ , ಆಳಂದ ತಾಲ್ಲೂಕು ಮಾದನ ಹಿಪ್ಪರಗಾ ನಾಲಾ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಕೆರೂರು ಗ್ರಾಮದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ 

ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 03/10 / 07ರ 

ಪತ್ರ ಸಂಖ್ಯೆ: ಮುಇಂ /ಸನೀ ( ಉ ) ವ/ಭೂಸ್ವಾಪ್ರ 2007 - 08/ 1466. 
ಪ್ರಸ್ತಾವನೆ : 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಗುಲ್ಬರ್ಗಾ ಜಿಲ್ಲೆ, ಆಳಂದ ತಾಲ್ಲೂಕು ಮಾದನ ಹಿಪ್ಪರಗಾ ನಾಲಾ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಕೆರೂರು ಗ್ರಾಮದ ಜಮೀನುಗಳಿಗೆ ಎಲ್. ಎ . ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ 
ಪರಿಹಾರಧನ ಪಾವತಿಸಲು ರೂ .2,46,869 - 00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 24 /12/1981 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 
ದಿನಾಂಕ 29 / 04 /1983 


ne)R- 


4 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ೧೦, ೨೦೦೯ 

೨೫೫೧ 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ಆಳಂದ ಸಿವಿಲ್ ( ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 

* ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ : ಲಾ 
1631 ಎಲ್‌ಎಸ್‌ಪಿ 2006 ಹಾಗೂ ಲಾ 1682 ಎಲ್‌ಎಸ್‌ಪಿ 2 006 , ದಿನಾಂಕ 11/ 09 /06ರಲ್ಲಿ ಅಭಿಪ್ರಾಯ ನೀಡಿದೆ. 
ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 

ಎಲ್‌ಎಸಿ | ಕೆರೂರು ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
- ಸಂ . 

ಸ. ನಂ . 

ಎ - ಗುಂ . ರೂ . ಗಳಲ್ಲಿ 
( 356 / 03 82 /2 | 2 - 32 

51401 
| 357 /03 

82 10 - 29 

195468 
ಒಟ್ಟು 

246869 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 149 ಭೂಸ್ವಾಪ್ರ 2009 , ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್ 2009 

ಗುಲ್ಬರ್ಗಾ ಜಿಲ್ಲೆ, ಆಳಂದ ತಾಲ್ಲೂಕು ಮಾದನ ಹಿಪ್ಪರಗಾ ನಾಲಾ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಕೆರೂರು ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು 
ಎಲ್.ಎ. ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ 
ಪರಿಹಾರ ಧನ ಮೊತ್ತ ರೂ .2, 46, 869 - 00ಗಳನ್ನು ( ಎರಡು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರ ಅರವತ್ತೊಂಭತ್ತು 
ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲೀಂಗಳು- ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2008, ದಿನಾಂಕ 16 /05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ .ಆರ್‌. 1918 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ ) 
ವಿಷಯ : ಬಿಜಾಪುರ ಜಿಲ್ಲೆ, ಸಿಂಧಗಿ ತಾಲ್ಲೂಕು ಬೊಮ್ಮನಜೋಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 

ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ, ಇವರ ದಿನಾಂಕ 09 /06/2009 

ರಂದು ಅಂತ್ಯಗೊಂಡಿರುವ ಪತ್ರ ಸಂಖ್ಯೆ: ಮುಇಂ/ ಸನೀ /( ಉ ) ವ /ಬಿಜಾ/ಭೂಸ್ವಾಪ್ರ/ 2009 -10/3362 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಬಿಜಾಪುರ ಜಿಲ್ಲೆ, ಸಿಂಧಗಿ ತಾಲ್ಲೂಕು ಬೊಮ್ಮನಜೋಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಜಮೀನುಗಳಿಗೆ ನ್ಯಾಯಾಲಯವು ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ 
ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು 
ಈ ಕೆಳಕಂಡಂತಿದೆ: 


೨೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ.08/02/1996 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ: 02 /01 /1999. 
- ಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಕಚ್ಚೆ ಪಡೆದ ದಿನಾಂಕ: 25 /03 /1997. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1) ರಡಿ ಬಿಜಾಪುರ ಸಿವಿಲ್ ನ್ಯಾಯಾಲಯದಲ್ಲಿ 
ಪ್ರಕರಣ ದಾಖಲಿಸಿದ್ದು , ಈ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. ಸದರಿ 
ತೀರ್ಪಿನ ವಿರುದ್ದ ಸರ್ಕಾರದ ವತಿಯಿಂದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಎಂ .ಎಫ್.ಎ , ಸಂಖ್ಯೆ. 8789 /2004ನ್ನು 
ದಾಖಲಿಸಿದ್ದು, ಸದರಿ ಎಂ .ಎಫ್. ಎ . ಯು ಉಚ್ಚ ನ್ಯಾಯಾಲಯದಿಂದ ವಜಾಗೊಂಡಿರುತ್ತವೆ. 

ಉಚ್ಚ ನ್ಯಾಯಾಲಯದ ತೀರ್ಪಿಗಳ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ: ಲಾ 119 
ಎಲ್‌ಬಿಎಸ್ 2008 ದಿನಾಂಕ: 05 /02 /2008ರಲ್ಲಿ ಅಭಿಪ್ರಾಯ ನೀಡಿದೆ. 

ನಾಯಾಲಯವು ಹೆಚಿನ ಪರಿಹಾರ ಧನಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 

| ಎಂಎಫ್‌ಎ | ಎಲ್‌ಎಸಿ ಪ್ರಕರಣ | ಬೊಮ್ಮನಜೋಗಿ | ವಿಸ್ತೀರ್ಣ ಪರಿಹಾರ ಮೊತ್ತ | 
ಸಂ ಸಂಖ್ಯೆ ಸಂಖ್ಯೆ ಗ್ರಾಮದ ಸ. ನಂ . | ಎ - ಗುಂ . - ರೂ . ಗಳಲ್ಲಿ 

13 / 1 
1 | 8789 / 04 192 / 2000 

13 / 2 16 - 00 40,04,638 / 

13 / 3 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 62 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ : 27ನೇ ಜುಲೈ 2009 

ಬಿಜಾಪುರ ಜಿಲ್ಲೆ, ಸಿಂಧಗಿ ತಾಲ್ಲೂಕು ಬೊಮ್ಮನಜೋಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ 
ಬೊಮ್ಮನಹಳ್ಳಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ನ ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕ ಹಾಕಿದ ಪರಿಹಾರ ಧನ ಮೊತ್ತ ರೂ . 40,04,638/- ಗಳನ್ನು ( ನಲವತ್ತು 
ಲಕ್ಷದ ನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ 
ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 -1 - 00 -ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲೀಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ :ಎಫ್ಡಿ 1 ಟಿಎಫ್ ಪಿ 2008 ದಿನಾಂಕ: 16/05/ 2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 1919 

ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಬಿಜಾಪುರ ಜಿಲ್ಲೆ , ಸಿಂಧಗಿ ತಾಲ್ಲೂಕು ಕಥೇವಾಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 

ಪಾವತಿಸುವ ಕುರಿತು . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ, ಇವರ ದಿನಾಂಕ 17 /10 / 2008 

ರಂದು ಅಂತ್ಯಗೊಂಡಿರುವ ಪತ್ರ ಸಂಖ್ಯೆ: ಮುಇಂ/ ಸನೀ /( ಉ ) ವ/ ಬಿಜಾ/ಭೂಸ್ವಾಪ್ರ/ 2008 - 09 / 5563 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೫೩ 
ಪ್ರಸ್ತಾವನೆ: 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಬಿಜಾಪುರ ಜಿಲ್ಲೆ, ಸಿಂಧಗಿ ತಾಲ್ಲೂಕು ಕಥೇವಾಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಜಮೀನುಗಳಿಗೆ ಎಲ್. ಎ . ಸಿ . ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚಿನ ಪರಿಹಾರಧನ 

ಪರಿಹಾರಧನ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ.18 /05/1978 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 27 / 09 /1979 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1)ರಡಿ ಬಿಜಾಪುರ ಸಿವಿಲ್ ನ್ಯಾಯಾಲಯದಲ್ಲಿ 
ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು 
ನೀಡಿದೆ. 

ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಸರ್ಕಾರದ ಪರ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ 
ಎಂ .ಎಫ್. ಎ. ಗಳನ್ನು ದಾಖಲಿಸಲಾಗಿದ್ದು, ಸದರಿ ಎಂ .ಎಫ್. ಎ. ಗಳು ಉಚ್ಚ ನ್ಯಾಯಾಲಯದಿಂದ ವಜಾಗೊಂಡಿರುತ್ತವೆ. 

ಉಚ್ಚ ನ್ಯಾಯಾಲಯದ ತೀರ್ಪಿಗಳ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ: ಲಾ 
535 ಎಲ್‌ಬಿಎಸ್ 2006 ದಿನಾಂಕ22 /03 /2006 ಮತ್ತು ಪತ್ರ ಸಂಖ್ಯೆ : ಲಾ 973 ಎಲ್‌ಬಿಎಸ್ 2006 ದಿನಾಂಕ16 /10 /2006 
ರಲ್ಲಿ ಅಭಿಪ್ರಾಯ ನೀಡಿದೆ. 

ಸಿವಿಲ್ ನ್ಯಾಯಾಲಯ ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
| ಕ | ಎಲ್‌ಎಸಿ | ಎಂಎಫ್ ಎ | 

ಪರಿಹಾರ ಮೊತ್ತ 
ಸ . ನಂ . 

ವಿಸ್ತೀರ್ಣ 
ಸಂ | ಸಂ . 

ಎ - ಗುಂ . 

ರೂ . ಗಳಲ್ಲಿ 

4 - 00 (ನೀರಾವರಿ ) 
1 556/ 99 | 8358/ 04 

163331 
11 

2 - 10( ಖುಷ್ಠಿ) 

75 / 1 8 - 24 (ನೀರಾವರಿ ) 
2 557/ 99 8359 / 04 

38649 
75 / 2 

4 - 03 ( ಖುಷ್ಠಿ) 

567 / 2 3 - 00 (ನೀರಾವರಿ) 
3 | 559 / 99 8361 / 04 

131799 
5 - 37 ( ಖುಷ್ಟಿ) 
ಒಟ್ಟು 

333779 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 62 ಭೂಸ್ವಾಪ್ರ 2003, ಬೆಂಗಳೂರು, ದಿನಾಂಕ: 3ನೇ ಆಗಸ್ಟ್ 2009 

ಬಿಜಾಪುರ ಜಿಲ್ಲೆ ,ಸಿಂಧಗಿ ತಾಲ್ಲೂಕು ಕಡೇವಾಡ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣ 
ಸ್ವಾಧೀನಪಡಿಸಿಕೊಂಡ ಕಡೇವಾಡ ಗ್ರಾಮಕೆ ಸೇರಿದ ಮೇಲಂತ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು 
ಎಲ್. ಎ . ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ 
ಪರಿಹಾರ ಧನ ಮೊತ್ತ ರೂ .3 ,33,779 - 00ಗಳನ್ನು (ಮೂರು ಲಕ್ಷದ ಮೂವತ್ತೂರು ಸಾವಿರದ ಏಳನೂರ ಎಪ್ಪತ್ತೊಂಭತ್ತು 
ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ . ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ:ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲೀಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 


ಸಂ . 


78 


೨೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂ :ಎಫ್‌ಡಿ 01 ಟಿಎಫ್ ಪಿ 2008 ದಿನಾಂಕ 16 /05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

- ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್‌. 1920 

- ಕೆ. ಸುಧಾಕರ ಶೆಟ್ಟಿ 

- ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ಬೀದರ್ ಜಿಲ್ಲೆ, ಭಾಲ್ಕಿ ತಾಲ್ಲೂಕಿನ ಕಳಸದಾಳ - 1 ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಡೋಣಗಾಪುರ ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) 
ಪ್ರಕಾರ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ( ಕಾರಂಜಾ ಯೋಜನೆ) ಬೀದರ್ ರವರ ಐತೀರ್ಪಿನಂತೆ ಹೆಚ್ಚಿನ 

ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 05/ 03 / 09ರ 

ಪತ್ರ ಸಂಖ್ಯೆ: ಮುಇಂ / ಸನೀ ( ಉ ) ವ /ಭೂಸ್ವಾಪ್ರ/ 08 - 09/ 1766. 
ಪ್ರಸ್ತಾವನೆ: 

ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರ ದಿನಾಂಕ 
05/ 03/ 09ರ ಪತ್ರದಲ್ಲಿ ಬೀದರ್ ಜಿಲ್ಲೆ , ಭಾಲ್ಕಿ ತಾಲ್ಲೂಕಿನ ಕಳಸದಾಳ - 1 ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಡೋಣಗಾಪುರ ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28( ಎ ) ರನ್ವಯ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು ( ಕಾರಂಜಾ ಯೋಜನೆ) ಬೀದರ್ ರವರು ಹೊರಡಿಸಿರುವ ಐತೀರ್ಪಿನಂತೆ ಪರಿಹಾರ ಧನ 
ಪಾವತಿಸಲು ರೂ .30,06 ,772 - 00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಈ ಕೆರೆಯ ಮೂಲ ಭೂಸ್ವಾಧೀನ 
ಪ್ರಕ್ರಿಯೆಯ ವಿವರಗಳ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 18/ 08/94 
- ಮೂಲ ಪರಿಹಾರ ಧನದ ಐತೀರ್ಪಿನ ದಿನಾಂಕ 09 /11/98 

ಮೇಲ್ಕಂಡ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೇರಿದ್ದ ಡೋಣಗಾಪುರ ಗ್ರಾಮದ ಸ. ನಂ .ಗಳ ಕೆಲವು ಭೂಮಾಲೀಕರು 
ಹೆಚ್ಚಿನ ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ದಾಖಲಿಸಿದ್ದ ಎಲ್.ಎ .ಸಿ. ಪ್ರಕರಣ ಸಂಖ್ಯೆ:16 / 02ರಲ್ಲಿ 
ಮಾನ್ಯ ಬೀದರ್‌ನ ಸಿವಿಲ್ ನ್ಯಾಯಾಲಯವು ( ಹಿರಿಯ ಶ್ರೇಣಿ) ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ಆದೇಶಿಸಿದೆ. ಈ ತೀರ್ಪನ್ನು 
ಉಲ್ಲೇಖಿಸಿ ಈ ಭೂಸ್ವಾಧೀನ ಪ್ರಕರಣದಲ್ಲಿ ಸೇರಿದ್ದ ಈ ಕೆಳಕಂಡ ಇತರೆ ಸ. ನಂ . ಗಳ ಭೂಮಾಲೀಕರು ಅವರ 
ಜಮೀನುಗಳಿಗೂ ಸಹ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ಕೋರಿ ಅರ್ಜಿ ಸಲ್ಲಿಸದ್ದರ ಮೇರೆಗೆ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಕಾರಂಜಾ ಯೋಜನೆ, ಬೀದರ್ ಇವರು ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) ರಡಿ ದಿನಾಂಕ 
18 /10/08ರಂದು ಹೆಚ್ಚಿನ ಪರಿಹಾರ ಧನದ ಐತೀರ್ಪು ಹೊರಡಿಸಿರುತ್ತಾರೆ. ಈ ಐತೀರ್ಪಿನಲ್ಲಿ ಸೇರಿರುವ ಸ. ನಂ . ವಾರು ಕ್ಷೇತ್ರದ 
ವಿವರ ಕೆಳಕಂಡಂತಿದೆ: 

ಭೂ . ಸ್ವಾ , ಕಾಯ್ದೆ ಕಲಂ 
ಡೋಣಗಾಪುರ ವಿಸ್ತೀರ್ಣ 

ಪರಿಹಾರ ಮೊತ್ತ 

28 ( ಎ ) ರಡಿ ಐತೀರ್ಪಿನ 
ಸ . ನಂ . ಎ - ಗುಂ . 

ರೂ . ಗಳಲ್ಲಿ 
ಸಂಖ್ಯೆ ಮತ್ತು ದಿನಾಂಕ 

ಎಲ್ಎಕ್ಯೂ / ಎಂಐ / 
236 / ಎ 3 - 00 ಸಿಆರ್ - 17 / 08 - 09 

991242 

ದಿನಾಂಕ 18 /10 / 08 
| 2 || 237 / ಯು | 6 - 04 

2015530 | 
ಒಟ್ಟು 

3006772 
ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ :ಸನೀಇ 61 ಭೂಸ್ವಾಪ 2009, ಬೆಂಗಳೂರು, ದಿನಾಂಕ: 13ನೇ ಜುಲೈ 2009. 

ಬೀದರ್ ಜಿಲ್ಲೆ , ಭಾಲ್ಕಿ ತಾಲ್ಲೂಕಿನ ಕಳಸದಾಳ -1 ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಡೋಣಗಾಪುರ ಗ್ರಾಮದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28 ( ಎ ) ರನ್ವಯ ಬೀದರ್‌ನ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು , ಕಾರಂಜಾ ಯೋಜನೆ ರವರು ನೀಡಿರುವ ಐತೀರ್ಪಿನಂತೆ ಪರಿಹಾರ ಧನದ ಮೊತ್ತ 
ರೂ30, 06 ,772 - 00ಗಳನ್ನು (ಮೂವತ್ತು ಲಕ್ಷದ ಆರು ಸಾವಿರದ ಏಳುನೂರ ಎಪ್ಪತ್ತೆರಡು ರೂ .ಗಳು ಮಾತ್ರ ) ಪ್ರಸ್ತಾವನೆಯಲ್ಲಿ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೫೫ 
ತಿಳಿಸಿರುವ ಸ. ನಂ . ಗಳಿಗೆ ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 

ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "4702 - 00 -800 -1 - 00 - ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು" ಅಡಿ ಒದಗಿಸಿರುವ ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ , 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008 , ದಿನಾಂಕ 16 / 05/ 2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್‌. 1921 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ವಿಷಯ : ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ರಾವುತನಹಳ್ಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 

ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರ ದಿನಾಂಕ 10/ 07 / 09ರ 

ಪತ್ರ ಸಂಖ್ಯೆ : ಮುಸದ / ಲೆಶಾಖೆ/ ಲೆಸ - 1/3 / ಭೂಸ್ವಾಧೀನ/09 - 10 /1656. 
ಪ್ರಸ್ತಾವನೆ: 

ಮೇಲೆ ಓದಲಾದ ಬೆಂಗಳೂರು ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ರಾವುತನಹಳ್ಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ದೊಡ್ಡಮರಳವಾಡಿ ಗ್ರಾಮದ ಜಮೀನುಗಳಿಗೆ ಎಲ್ . ಎ . ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ 
ಪಾವತಿಸಲು ರೂ .3,86,137 - 00ಗಳ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು 
ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4 (1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 29/01 /1987 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 

ದಿನಾಂಕ 22/11 /1990 | 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1)ರಡಿ ರಾಮನಗರದ ಸಿವಿಲ್ ( ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣವನ್ನು ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ 
ಧನಕ್ಕೆ ತೀರ್ಪು ನೀಡಿದೆ. 

ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು ಇಲಾಖೆಯು ಪತ್ರ ಸಂಖ್ಯೆ :ಆರ್‌ಡಿ 
252 ಎಲ್‌ಎಸಿ(ಎಲ್‌ಸಿ) 2007 , ದಿನಾಂಕ 16/12 /08ರಲ್ಲಿ ಅಭಿಪ್ರಾಯ ನೀಡಿದೆ. 
ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 

| 6 | ಎಲ್‌ಎಸಿ | ದೊಡ್ಡಮರಳವಾಡಿ | ವಿಸ್ತೀರ್ಣ | ಪರಿಹಾರ ಮೊತ್ತ | 
ಸಂ | ಸಂಖ್ಯೆ ಸ. ನಂ . 

ಎ - ಗುಂ . 

ರೂ . ಗಳಲ್ಲಿ 
4 /06 239 1 - 20 

3,86 ,137 - 00 | 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
- ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 78 ಭೂಸ್ವಾಪ್ರ 2009, ಬೆಂಗಳೂರು, ದಿನಾಂಕ : 12ನೇ ಆಗಸ್ಟ್ 2009 

ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ರಾವುತನಹಳ್ಳಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ದೊಡ್ಡಮರಳವಾಡಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ನ ಜಮೀನಿಗೆ ಸಿವಿಲ್ 
ನ್ಯಾಯಾಲಯವು ಎಲ್. ಎ. ಸಿ. ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ 
ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .3,86 ,137 - 00ಗಳನ್ನು (ಮೂರು ಲಕ್ಷದ ಎಂಭತ್ತಾರು ಸಾವಿರದ ಒಂದು ನೂರ 
ಮೂವತ್ತೇಳು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ 


೨೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ 
ಎಚ್ಚರವಹಿಸತಕ್ಕದ್ದು . 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಲಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2008 , ದಿನಾಂಕ 16 /05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ , 1946 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ: ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲ್ಲೂಕು ಹೂವಿನ ಹಿಪ್ಪರಗಿ ಸಣ್ಣ ನೀರಾವರಿ ಕೆರೆ 

ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿ ಕೊಳ್ಳಲಾದ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಧನ 

ಪಾವತಿಸುವ ಬಗ್ಗೆ . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ: 13 /11 /2008ರ 

ಪತ್ರ ಸಂಖ್ಯೆ : ಮುಇ೦/ಸನೀ /( ಉ ) ವ/ ಬಿಜಾ/ಭೂಸ್ವಾಪ್ರ /2008 - 09 /6003. 
ಪ್ರಸ್ತಾವನೆ: 

ಮೇಲೆ ಓದಲಾದ ಬಿಜಾಪುರ ಸಣ್ಣ ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ರವರ ಪತ್ರದಲ್ಲಿ 
ಬಿಜಾಪುರ ಜಿಲ್ಲೆ , ಬಸವನ ಬಾಗೇವಾಡಿ ತಾಲ್ಲೂಕು, ಹೂವಿನ ಹಿಪ್ಪರಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) ಬಸವನ ಬಾಗೇವಾಡಿ ಎಲ್.ಎ. ಸಿ 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ರೂ . 8,33 , 234 /- ಗಳ ಅನುದಾನ ಬಿಡುಗಡೆ 
ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು 
ಈ ಕೆಳಕಂಡಂತದೆ: 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ: 29/01 /1987 . 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು 

ಘೋಷಿಸಿದ ದಿನಾಂಕ: 12 /02 /1988. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ಬಸವನ ಬಾಗೇವಾಡಿ ಸಿವಿಲ್ ( ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ದಾಖಲಿಸಿದ್ದು , ಈ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯವು ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿದೆ. 

ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯು ಪತ್ರ ಸಂಖ್ಯೆ: 
ಆರ್‌ಡಿ 1131 ಎಲ್‌ಸಿಬಿ 2008 ದಿನಾಂಕ: 16/04/2009ರಲ್ಲಿ ಅಭಿಪ್ರಾಯ ನೀಡಿದೆ. 
ಸಿವಿಲ್ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 

( ಲಕ್ಷ ರೂ . ಗಳಲ್ಲಿ) 
ಎಲ್‌ಎಸಿ ಪ್ರಕರಣ ಸಂಕನಾಳ ವಿಸ್ತೀರ್ಣ | ಪರಿಹಾರ ಮೊತ್ತ 
ಗ್ರಾಮದ ಸ. ನಂ ಎ - ಗುಂ 

ರೂ . ಗಳಲ್ಲಿ 
* 01 | 7 / 05 96 /2ಎ 0 - 36 

170613 
02 8 / 05 96 / 2ಕ 3 - 20 

662621 
ಒಟ್ಟು 

4 - 16 

833234 
ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಕ್ರ 


ಸಂಖ್ಯೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೫೭ 
- ಸರ್ಕಾರದ ಆದೇಶ ಸಂಖ್ಯೆ : ಸನೀಣ 155 ಭೂಸ್ವಾಪ್ರ 2009 ಬೆಂಗಳೂರು, ದಿನಾಂಕ : 14ನೇ ಆಗಸ್ಟ್ 2009 

ಬಿಜಾಪುರ ಜಿಲ್ಲೆ , ಬಸವನ ಬಾಗೇವಾಡಿ ತಾಲ್ಲೂಕು, ಹೂವಿನ ಹಿಪ್ಪರಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಸಂಕನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು 
ಎಲ್.ಎ . ಸಿ ಪ್ರಕರಣಗಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಹಾಕಿದ 
ಪರಿಹಾರ ಧನ ಮೊತ್ತ ರೂ . 8,33, 234.00 ಗಳನ್ನು (ಎಂಟು ಲಕ್ಷದ ಮೂವತ್ತೂರು ಸಾವಿರದ ಇನ್ನೂರ ಮೂವತ್ತನಾಲ್ಕು 
ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ 
ತಃಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 

* ಈ ವೆಚ್ಚವನ್ನು 2009 - 10ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 4702 - 00 -800 -1- 00 -ಭೂಸ್ವಾಧೀನ 
ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 132 ಬಂಡವಾಳ ವೆಚ್ಚಗಳ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ 
ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆ ಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008 ದಿನಾಂಕ: 16/ 05 /2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್, 1947 

- ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ). 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಈ ವಿಷಯ : ರಾಜ್ಯದ ಗಾಮ ಪಂಚಾಯತಿ ಸದಸ್ಯರುಗಳಿಗೆ ಗೌರವಧನ ನೀಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ:155:ಜಿಪಸ:2003ದಿ:1 -8 - 2003 

2) ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ: 214: ಜಿಪಸ: 2008 ದಿ:25 -02 - 2009 
ಪ್ರಸ್ತಾವನೆ : 

ಮೇಲೆ ಓದಲಾದ ಕಮ ಸಂಖ್ಯೆ (1) ರ ಸರ್ಕಾರದ ಆದೇಶದಲ್ಲಿ ಜಿಲ್ಲಾ ಪಂಚಾಯತ್‌:ತಾಲ್ಲೂಕು ಪಂಚಾಯತ್ 
ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಗೌರವ ಧನ ಉಪವೇಶನ ಶುಲ್ಕ ಹಾಗೂ ಜಿಲ್ಲಾ 
ಪಂಚಾಯತ್ ಹಾಗೂ ತಾಲ್ಲೂಕು ಪಂಚಾಯತ್ ಸದಸ್ಯರುಗಳಿಗೆ ಉಪವೇಶನ ಶುಲ್ಕ ನಿಗದಿಗೊಳಿಸಿ ಅದನ್ನು ಸಂಬಂಧಪಟ್ಟ 
ಜಿಲ್ಲಾ ಪಂಚಾಯತ್ : ತಾಲ್ಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್‌ಗಳು ತಮ್ಮ ಸಂಪನ್ಮೂಲಗಳಿಂದ ಭರಿಸುವಂತೆ 
ಆದೇಶಿಸಲಾಗಿದೆ. 
* 2008 - 09 ನೇ ಸಾಲಿನಲ್ಲಿ ಗೌರವಧನ ಪಾವತಿಸಲು ಅನುದಾನವನ್ನು ಉಲ್ಲೇಖಿತ ( 2) ರ ಸರ್ಕಾರಿ ಆದೇಶದಲ್ಲಿ 
ಬಿಡುಗಡೆ ಮಾಡಲಾಗಿರುತ್ತದೆ. 2009 - 10ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಗೌರವಧನ ಪಾವತಿಸಲು 
ಅವಶ್ಯವಿರುವ ಅನುದಾನದ ಮೊತ್ತ ರೂ .27.45 ಕೋಟಿಗಳನ್ನು 2009 -10ನೇ ಸಾಲಿನಲ್ಲಿ ಗಾಮ ಪಂಚಾಯತಿಗಳಿಗೆ ಬಿಡುಗಡೆ 
ಮಾಡಲು ಉದ್ದೇಶಿಸಿರುವ ಶಾಸನ ಬದ್ದ ಅನುದಾನದ ಮೊತ್ತದಿಂದ ಬಿಡುಗಡೆ ಗೊಳಿಸುವ ಬಗ್ಗೆ ಸರ್ಕಾರ ಪರಿಶೀಲಿಸಿರುತ್ತದೆ. 
* ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಬಿಡುಗಡೆಯಾಗುವ ಸರ್ಕಾರದ ಅನುದಾನವನ್ನು ರಾಜ್ಯ ಹುಜೂರು 
ಖಜಾನೆಯಿಂದ ಪೇಯೀಸ್ ರಸೀದಿ ಮೇಲೆ ಪಡೆದು ರಾಷ್ಟ್ರೀಕೃತ ಬ್ಯಾಂಕುಗಳ ಮುಖಾಂತರ ಜಿಲ್ಲಾ ಪಂಚಾಯತಿಯ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಲು ಸರ್ಕಾರವು ನಿರ್ಧರಿಸಿದೆ. 
ಅದರಂತೆ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ:118:ಜಿಪಸ:09, ಬೆಂಗಳೂರು, ದಿನಾಂಕ: 17ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಪ್ರತಿ 
ಸದಸ್ಯನಿಗೆ ಮಾಸಿಕ ರೂ . 250/- ರಂತೆ ( ಎರಡು ನೂರ ಐವತ್ತು ರೂಪಾಯಿಗಳು ಮಾತ) ರಾಜ್ಯದ ಒಟ್ಟು 5628 ಗ್ರಾಮ 
ಪಂಚಾಯತಿಗಳಲ್ಲಿನ ಒಟ್ಟು 91 ,402 ಸದಸ್ಯರುಗಳಿಗೆ 2009 -10ನೇ ಸಾಲಿನಲ್ಲಿ ರೂ .27.45 ಕೋಟಿ ( ಇಪ್ಪತ್ತೇಳು ಕೋಟಿ 
ನಲವತೈದು ಲಕ್ಷ ರೂಪಾಯಿಗಳು ಮಾತ) ಗಳನ್ನು ಲೆಕ್ಕ ಶೀರ್ಷಿಕೆ 2515 - 00 -198 -1 - 07 - (ಯೋಜನೆ) ಒದಗಿಸಿರುವ 
ಶಾಸನ ಬದ್ದ ಅನುದಾನದ ಮೊತ್ತದಿಂದ ಬಿಡುಗಡೆ ಮಾಡಿ , ಪೇಯಿಸ್ ರಸೀದಿಯ ಮೇಲೆ ಪಡೆದು ಸಿಂಡಿಕೇಟ್ ಬ್ಯಾಂಕ್ , 
ಬೆಂಗಳೂರು ನಗರ ನೀರು ಸರಬರಾಜು ಮಂಡಳಿ ಶಾಖೆ, ಮೈಸೂರು ಬ್ಯಾಂಕ್ ವೃತ್ತ, ಬೆಂಗ ಳೂರು ಇಲ್ಲಿ ತೆರೆದಿರುವ 
ಖಾತೆಯ ಮುಖಾಂತರ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಈ ಆದೇಶದೊಂದಿಗೆ ಲಗತ್ತಿಸಿದ ಅನುಬಂಧದಲ್ಲಿ 
ನಮೂದಿಸಿದಂತೆ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಬಿಡುಗಡೆ ಮಾಡಲು 
ಆದೇಶಿಸಿದೆ. 


86 


98 


485 


| | 


೨೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
* ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂ : ಆಇ:55: ವೆಚ್ಚ - 6: 2009 ದಿ: 18 - 06 - 2009ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸ್ವರ್ಣಲತ. ಎಂ . ಭಂಡಾರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಪಂ .ರಾಜ್) 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ. 
ಸರ್ಕಾರಿ ಆದೇಶ ಸಂ :ಗ್ರಾಅಪ:118: ಜಿಪಸ:09 ದಿ:17 -7 - 2009ರ 

ಅನುಬಂಧ 
- ಕ . | ಜಿಲ್ಲಾ ಪಂಚಾಯತ್ ಗಾಮ 

ಒಟ್ಟು 

ಪತಿ ಸದಸ್ಯರಿಗೆ ಮಾಸಿಕ 
ಹೆಸರು ಪಂಚಾಯತ್ | ಗಾ . ಪಂ .ಸದಸ್ಯರ | ರೂ . 250/- ರಂತೆ ದಿ: 1 -4 - 2009 ರಿಂದ 
ಸಂಖ್ಯೆ ಸಂಖ್ಯೆ 31 - 3 -2010 ರ ವರೆಗೆ ಲಭ್ಯವಾಗುವ ಗೌರವಧನ 

ರೂ . ಗಳಲ್ಲಿ 
ಬಾಗಲಕೋಟೆ 

163 2961 

8883000. 00 
ಬೆಂಗಳೂರು ( ನ) 

2426 

7278000 .00 
ಬೆಂಗಳೂರು( ಗಾ ) 

1644 

4932000 . 00 
ಬೆಳಗಾಂ 

8475 

25425000.00 
ಬಳ್ಳಾರಿ 

189 ) 3405 

10215000. 00 
ಬೀದರ್‌ 

175 2972 

8916000.00 
ಬಿಜಾಪುರ 

199 3626 

10878000.00 
ಚಾಮರಾಜನಗರ 

120 2061 

6183000 . 00 
ಚಿಕ್ಕಮಗಳೂರು 

226 2405 

7215000 . 00 
| ಚಿತ್ರದುರ್ಗ 

185 3223 

9669000. 00 
11 ದಕ್ಷಿಣ ಕನ್ನಡ 

203 3275 

9825000 . 00 
ದಾವಣಗೆರೆ 

3267 

9801000 . 00 
13 | ಧಾರವಾಡ 127 | 1863 

5589000 .00 
ಗದಗ T06 | | 1624 

4872000.00 
15 ಗುಲ್ಬರ್ಗಾ 

337 5926 

17778000. 00 
ಹಾಸನ 

3711 

11133000.00 
ಹಾವೇರಿ 

208 2963 

8889000 . 00 
18 | ಕೊಡಗು 

1250 

3750000. 00 | 
ಕೋಲಾರ 

2543 

7629000 . 00 
ಕೊಪ್ಪಳ 

134 2604 

7812000 .00 
- 21 | ಮಂಡ್ಯ 

232 3835 

11505000. 00 
22 | ಮೈಸೂರು 

235 4300 

12900000. 00 | 
23 | ರಾಯಚೂರು 

164 3276 

9828000 .00 | 
ಶಿವಮೊಗ್ಗ 

2804 

8412000 . 00 
ತುಮಕೂರು 

5362 

16086000 . 00 
- 26 | ಉಡುಪಿ 

146 2398 

7194000 .00 
ಉತ್ತರ ಕನ್ನಡ 

206 2622 

7866000 .00 
- 28 ( ರಾಮನಗರ | 

130 2101 

6303000. 00 
ಚಿಕ್ಕಬಳ್ಳಾಪುರ 

151 2359 

7077000 . 00 
5628 91281 

273843000. 00 

ಸ್ವರ್ಣಲತ, ಎಂ . ಭಂಡಾರೆ 
ಪಿ . ಆರ್‌. 1763 

ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಪಂ . ರಾಜ್ ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ. 


230 


258 


98 


156 


260 


321 


29 | 


ಒಟ್ಟು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೫೯ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ: ರಾಜ್ಯಮಟ್ಟದ ಹುಲಿ ಸಂರಕ್ಷಣಾ ಚಾಲನಾ ಸಮಿತಿ ( Constitution of Steering Committee) ಯನ್ನು 

ರಚಿಸುವ ಬಗ್ಗೆ. 
ಓದಲಾಗಿದೆ: 1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ( ವನ್ಯಜೀವಿ) ಇವರ ಪತ್ರ ಸಂಖ್ಯೆ :ಬಿ /ಸಿಆರ್ - 61 /2006 -07, 

ದಿನಾಂಕ: 25/05 /2009 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) ರವರು ವನ್ಯಜೀವಿ ಸಂರಕ್ಷಣಾ 
ಕಾಯ್ದೆ 1972 ರ ಸೆಕ್ಷನ್ 38(U ) ಅನ್ವಯ ರಾಜ್ಯದಲ್ಲಿ ಹುಲಿ ಸಂರಕ್ಷಣೆ ದೃಷ್ಟಿಯಿಂದ ರಾಜ್ಯ ಮಟ್ಟದ ಹುಲಿ ಸಂರಕ್ಷಣಾ 
ಚಾಲನಾ ಸಮಿತಿ ( Constitution of Steering Committee) ಯನ್ನು ಈ ಕೆಳಗಿನಂತೆ ರಚಿಸಲು ಕೋರಿರುತ್ತಾರೆ. 
1. ಸನ್ಮಾನ್ಯ ಮುಖ್ಯ ಮಂತ್ರಿಗಳು 

ಅಧ್ಯಕ್ಷರು 
2. ಅಧ್ಯಕ್ಷರು, 

ಉಪಾಧ್ಯಕ್ಷರು 
ಪಶ್ಚಿಮ ಘಟ್ಟ ಕಾರ್ಯಪಡೆ 
* ಅಧಿಕಾರಿ ಸದಸ್ಯರು: 
ಅ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 

ಸದಸ್ಯರು 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ . 
ಆ ) ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಬೆಂಗಳೂರು. 

ಸದಸ್ಯರು 
ಇ) ನಿರ್ದೇಶಕರು , 
ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ. 

ಸದಸ್ಯರು 
ಈ ) ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ದಾಂಡೇಲಿ ವನ್ಯಜೀವಿ ವಿಭಾಗ, ದಾಂಡೇಲಿ 

ಸದಸ್ಯರು 
ತಜ್ಞರು: 
ಅ) ಡಾ : ಉಲ್ಲಾಸ್ ಕಾರಂತ್ , 

ಸದಸ್ಯರು 
ವನ್ಯಜೀವಿ ತಜ್ಞರು, 
ಆ ) ಡಾ : ಸುಕುಮಾರ್, 

ಸದಸ್ಯರು 
Centre for Ecological Sciences- Indian 

Institute of Science, ಬೆಂಗಳೂರು. 
ಇ) ಡಾ : ಆರ್. ಬಾಲಸುಬ್ರಮಣ್ಯಂ, 

ಸದಸ್ಯರು 
ವಿವೇಕಾನಂದ ಯೂತ್ ಮೂವ್‌ಮೆಂಟ್ ಸರಗೂರು, 

ಹೆಚ್. ಡಿ.ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ 
ರಾಜ್ಯ ಗಿರಿಜನ ಸಲಹಾ ಪರಿಷತ್ತಿನ ಇಬ್ಬರು ಸದಸ್ಯರು: 
ಅ ) ಶ್ರೀ ಅಪ್ಪಚ್ಚು ರಂಜನ್ , ಶಾಸಕರು, ಮಡಿಕೇರಿ 
ಆ) ಶ್ರೀ ಕೃಷ್ಣಮೂರ್ತಿ, ರಾಜ್ಯ ಕಾರ್ಯದರ್ಶಿಗಳು, 

ಸದಸ್ಯರು 
ವನವಾಸಿ ಕಲ್ಯಾಣ, ಅಂಬಿಕಾನಗರ , ಉ .ಕ 
ರಾಜ್ಯ ಸರ್ಕಾರದ ಇಲಾಖೆಯ ಪ್ರತಿನಿಧಿಗಳು: 
ಅ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , 

ಸದಸ್ಯರು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ. 
ಆ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 

ಸದಸ್ಯರು 
ಸಮಾಜ ಕಲ್ಯಾಣ ಇಲಾಖೆ. 
The Chief Wildlife Warden , Karnataka , Bangalore . 

: ಸದಸ್ಯ ಕಾರ್ಯದರ್ಶಿ 


ಸದಸ್ಯರು 


ಆದುದರಿಂದ ಈ ಕೆಳಗಿನಂತೆ ಆದೇಶ: 
ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 293 ಎಫ್‌ಡಬ್ಲ್ಯುಎಲ್ 2006, ಬೆಂಗಳೂರು, ದಿನಾಂಕ: 16ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ರ ಸೆಕ್ಷನ್ 38( 0) ಅನ್ವಯ ರಾಜ್ಯದಲ್ಲಿ ಹುಲಿ 
ಸಂರಕ್ಷಣೆ ದೃಷ್ಟಿಯಿಂದ ರಾಜ್ಯಮಟ್ಟದ ಹುಲಿ ಸಂರಕ್ಷಣಾ ಚಾಲನಾ ಸಮಿತಿ ( Constitution of Steering Committee) 
ಯನ್ನು ಈ ಕೆಳಕಂಡಂತೆ ರಚಿಸಲಾಗಿದೆ . 


ಸದಸ್ಯರು 


೨೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಸನ್ಮಾನ್ಯ ಮುಖ್ಯ ಮಂತ್ರಿಗಳು 

ಅಧ್ಯಕ್ಷರು 
ಅಧ್ಯಕ್ಷರು, 

ಉಪಾಧ್ಯಕ್ಷರು 
ಪಶ್ಚಿಮ ಘಟ್ಟ ಕಾರ್ಯಪಡೆ 
ಅಧಿಕಾರಿ ಸದಸ್ಯರು: 
ಅ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 

ಸದಸ್ಯರು 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಆ) ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು. 

ಸದಸ್ಯರು 
ಇ ) ನಿರ್ದೇಶಕರು, 

ಸದಸ್ಯರು 
ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ. 
ಈ ) ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 

ಸದಸ್ಯರು 
ದಾಂಡೇಲಿ ವನ್ಯಜೀವಿ ವಿಭಾಗ, ದಾಂಡೇಲಿ 
ತಜ್ಞರು: 
ಅ ) ಡಾ : ಉಲ್ಲಾಸ್ ಕಾರಂತ್, 

ಸದಸ್ಯರು 
ವನ್ಯಜೀವಿ ತಜ್ಞರು, 
ಆ ) ಡಾ : ಸುಕುಮಾರ್ , 
Centre for Ecological Sciences - Indian 

Institute of Science, ಬೆಂಗಳೂರು. 
ಇ) ಡಾ : ಆರ್. ಬಾಲಸುಬ್ರಮಣ್ಯಂ, 

ಸದಸ್ಯರು 
ವಿವೇಕಾನಂದ ಯೂತ್ ಮೂವ್‌ಮೆಂಟ್ ಸರಗೂರು, 
ಹೆಚ್. ಡಿ. 

ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ 
ರಾಜ್ಯ ಗಿರಿಜನ ಸಲಹಾ ಪರಿಷತ್ತಿನ ಇಬ್ಬರು ಸದಸ್ಯರು: 
ಅ) ಶ್ರೀ ಅಪ್ಪಚ್ಚು ರಂಜನ್, ಶಾಸಕರು, ಮಡಿಕೇರಿ 

ಸದಸ್ಯರು 
ಆ) ಶ್ರೀ ಕೃಷ್ಣಮೂರ್ತಿ, ರಾಜ್ಯ ಕಾರ್ಯದರ್ಶಿಗಳು, 

ಸದಸ್ಯರು 
ವನವಾಸಿ ಕಲ್ಯಾಣ, ಅಂಬಿಕಾನಗರ , ಉ .ಕ 
ರಾಜ್ಯ ಸರ್ಕಾರದ ಇಲಾಖೆಯ ಪ್ರತಿನಿಧಿಗಳು: 
ಅ ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 

ಸದಸ್ಯರು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ. 
ಆ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 

ಸದಸ್ಯರು 
ಸಮಾಜ ಕಲ್ಯಾಣ ಇಲಾಖೆ. 
The Chief Wildlife Warden , Karnataka , Bangalore . 

: ಸದಸ್ಯ ಕಾರ್ಯದರ್ಶಿ | 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಪಿ. ಆರ್ . ಕಲಾವತಿ 
ಪಿ . ಆರ್‌. 1792 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 

ಶಿಕ್ಷಣ ಸಚಿವಾಲಯ 
ವಿಷಯ : 2009 -10ನೇ ಸಾಲಿನ ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ಕೆಲಸ 

ನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಮುಂದುವರೆಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಇಡಿ 100 ಯೋಯೋಕ 2008, ದಿನಾಂಕ: 16 - 07 - 2008. 

2. ಆಯುಕ್ತರು, ಪದವಿಪೂರ್ವ ಶಿಕ್ಷಣರವರ ಪತ್ರ ಸಂಖ್ಯೆ: ಪಪೂಶಿಇ 01 ಸಿಬ್ಬಂದಿ 2 ಇತರೆ ಸಿಸಿ 2008 , 

ದಿನಾಂಕ: 15- 04 - 2009. 
1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಪದವಿಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ 

ಕೆಲಸ ನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು 2008 - 09ನೇ ಸಾಲಿನ ಅಂದರೆ ದಿನಾಂಕ: 

01 - 04 - 2008 ರಿಂದ 31 - 03 - 2009ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲು ಮಂಜೂರಾತಿ ನೀಡಲಾಗಿತ್ತು. 
2. ಮೇಲೆ ಓದಲಾದ (2) ರ ಪತ್ರದಲ್ಲಿ, ಆಯುಕ್ತರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರುರವರು ಪದವಿ 

ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೇತರ 


109 | 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೬೧ 
ಹುದ್ದೆಗಳನ್ನು 2009 - 10ನೇ ಸಾಲಿಗೆ ಅಂದರೆ ದಿನಾಂಕ 01 -04 -2009ರಿಂದ 31- 03- 2010ರವರೆಗೆ 

ತಾತ್ಕಾಲಿಕವಾಗಿ ಮುಂದುವರೆಸಲು ಸರ್ಕಾರದ ಆದೇಶವನ್ನು ಹೊರಡಿಸಲು ಕೋರಿದ್ದಾರೆ. 
3. ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ , ಬೆಂಗಳೂರುರವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ 

ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 93 ಯೋಯೋಕ2008 , ಬೆಂಗಳೂರು, ದಿನಾಂಕ : 27ನೇ ಜುಲೈ 2009 

[ಸಂಖ್ಯೆ: ಇಡಿ 95 ಸ್ವೀಮರ ( ಯುನಿಕ್ ) 2009, ದಿನಾಂಕ: 27 - 07 - 2009 ] 
4 . ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬೋಧಕ ಮತ್ತು 
ಬೋಧಕೇತರ ಹುದ್ದೆಗಳನ್ನು ಈ ಆದೇಶಕ್ಕೆ ಲಗತ್ತಿಸಿರುವ ಅನು ಬಂಧದಲ್ಲಿ ನಮೂದಿಸಿರುವಂತೆ 2009 -10ನೇ 

: 01 - 04 - 2009ರಿಂದ 31 - 03 - 2010ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲು ಮಂಜೂರಾತಿ 
ನೀಡಿದೆ. ಇದಕ್ಕೆ ತಗಲುವ ವೆಚ್ಚವನ್ನು ಸಂಬಂಧಿಸಿದ ಲೆಕ್ಕ ಶೀರ್ಷಿಕೆಯಡಿಯಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ದಿನಾಂಕ: 10 - 07 -1996, ಸಂಖ್ಯೆ: ಎಫ್. ಡಿ:1 : ಟಿಎಫ್.ಪಿ . 1996ರ 
ಆದೇಶದಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರದತ್ತ ವಾದ ಅಧಿಕಾರದನ್ವಯ ಹಾಗೂ ಆಂತರಿಕ ಆರ್ಥಿಕ 
ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ಇಡಿ 626 ಐಎಫ್‌ಎಸ್ 2009 , ದಿನಾಂಕ : 26- 05 - 2009ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶದನ್ವಯ ಮತ್ತು ಅವರ ಹೆಸರಿನಲ್ಲಿ 

ಐ . ಎಫ್ . ಮಾಗಿ 
ವಿಶೇಷಾಧಿಕಾರಿಗಳು ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು , ಶಿಕ್ಷಣ 

ಅಧೀನ ಕಾರ್ಯದರ್ಶಿಗಳು , ಶಿಕ್ಷಣ ಇಲಾಖೆ( ಯೋಜನೆ) . 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 93 ಯೋಯೋಕ2009 ಬೆಂಗಳೂರು, ದಿನಾಂಕ 27 - 07 - 2009ಕ್ಕೆ ಅನುಬಂಧ 
ಕ್ರ ಸಂ 1 ಹುದ್ದೆಯ ಪದನಾಮ | ಹುದ್ದೆಯ ಸಂಖ್ಯೆ | ಹುದ್ದೆಗಳ ಸೃಜನೆಯ ಆದೇಶ ಸಂಖ್ಯೆ 
ಪ್ರಾಚಾರ್ಯರು 

| ಇಎಇ 142 ಟಿಪಿಯು 72 ದಿಃ 6 .2 .72 
2. | ಉಪನ್ಯಾಸಕರು 

1110 
3. ಗ್ರಂಥಪಾಲಕರು 
4 , ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 

109 
ದ್ವಿದಸ ಸಹಿತ ಸಹಾಯಕರು 

109 
ಪರಿಚಾರಕರು 

109 
ಸೇವಕ 

109 
ಪ್ರಾಚಾರ್ಯರು 

20 | ಇಡಿ 152 ಟಿಪಿಯು 73 ದಿ : 17 . 8. 73 
| ಉಪನ್ಯಾಸಕರು 

200 
| ದ್ವಿತೀಯ ದರ್ಜೆ ಸಹಾಯಕರು 
ದ್ವಿದಸ ಸಹಿತ ಸಹಾಯಕರು 
ಪರಿಚಾರಕರು 

20 | 
ಸೇವಕ 
ಪ್ರಾಚಾರ್ಯರು 

ಇಡಿ 250 ಟಿಪಿಯು 73 ದಿಃ 3.1.75 
ಉಪನ್ಯಾಸಕರು 

ದ್ವಿತೀಯ ದರ್ಜೆ ಸಹಾಯಕರು 
18. ದ್ವಿದಸ ಸಹಿತ ಬೆರಳಚ್ಚುಗಾರರು 

ಪರಿಚಾರಕರು 
ಸೇವಕ 

10 
ಪ್ರಾಚಾರ್ಯರು 

ಇಡಿ 51 ಟಿಪಿಯು 76 ದಿ : 30 . 6 . 76 
ಉಪನ್ಯಾಸಕರು 
ಪ್ರಾಚಾರ್ಯರು 

ಇಡಿ 76 ಎಸ್ . ಹೆಚ್ 77 ದಿ : 24 .1 .77 


89 


89 


20 | 


20 | 


20 


10 | 


2 


. 


2 


41 . 


೨೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
[ ಕ್ರ ಸಂ | ಹುದ್ದೆಯ ಪದನಾಮ | ಹುದ್ದೆಯ ಸಂಖ್ಯೆ 1 ಹುದ್ದೆಗಳ ಸೃಜನೆಯ ಆದೇಶ ಸಂಖ್ಯೆ 
24, ಉಪನ್ಯಾಸಕರು 

18 
ದ್ವಿತೀಯ ದರ್ಜೆ ಸಹಾಯಕರು 
ಪ್ರಾಚಾರ್ಯರು 

ಇಡಿ 137 ಎಲ್ಎಂಎಸ್ 76 ದಿ : 24.1 . 77 
27 . | ಉಪನ್ಯಾಸಕರು 

20 
ದ್ವಿತೀಯ ದರ್ಜೆ ಸಹಾಯಕರು 
ದ್ವಿದಸ ಸಹಿತ ಬೆರಳಚ್ಚುಗಾರರು | 
ಪರಿಚಾರಕ 
ಸೇವಕ 
ಪ್ರಾಚಾರ್ಯರು 

ಇಡಿ 7 ಎಲ್ಎಂಎಸ್ 76 ದಿ : 28 . 6 .76 
ಉಪನ್ಯಾಸಕರು 

7 . 
| ದ್ವಿತೀಯ ದರ್ಜೆ ಸಹಾಯಕರು 
35 . ದ್ವಿದಸ ಸಹಿತ ಬೆರಳಚ್ಚುಗಾರರು | 
ಪ್ರಾಚಾರ್ಯರು 

1 . | ಇಡಿ 39 ಎಸ್ಇ ಎಸ್ 79 ದಿ : 15 . 8 . 76 
37. ಉಪನ್ಯಾಸಕರು 

ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಸೇವಕ 
ಪ್ರಾಚಾರ್ಯರು 

ಇಡಿ 108 ಎಸ್ಇ ಎಸ್ 79 ದಿಃ 22. 8. 79 
ಉಪನ್ಯಾಸಕರು 
ಗ್ರಂಥಪಾಲಕರು 

ಪ್ರಥಮ ದರ್ಜೆ ಸಹಾಯಕರು 
45. ಪರಿಚಾರಕ 
ಪ್ರಾಚಾರ್ಯರು 

ಇಎಇ 36 ಎಸ್‌ಇಹೆಚ್ 79 ದಿ : 30 .8 .79 
ಉಪನ್ಯಾಸಕರು 
ಗ್ರಂಥಪಾಲಕರು 
ಪ್ರಥಮ ದರ್ಜೆ ಸಹಾಯಕರು 
ಪ್ರಾಚಾರ್ಯರು 

1 . ಇಡಿ 149 ಹೆಚ್‌ಇಹೆಚ್ 79 ದಿಃ 4 .10 . 79 
ಉಪನ್ಯಾಸಕರು 
ಗ್ರಂಥಪಾಲಕರು 
ಪ್ರಥಮ ದರ್ಜೆ ಸಹಾಯಕರು 
ಪ್ರಾಚಾರ್ಯರು 

ಇಡಿ 59 ಎ೦ಹೆಚ್‌ಎಸ್ 79 ದಿ : 1. 7. 80 
| ಉಪನ್ಯಾಸಕರು 

_ 48 
ದರ್ಜೆ ಸಹಾಯಕರು 
| ದ್ವಿದಸ ಸಹಿತ ಬೆರಳಚ್ಚುಗಾರರು 
ಸೇವಕ 
ಪ್ರಾಚಾರ್ಯರು 

ಇಎಇ 59 ಎಂಹೆಚ್ಎ ಸ್ 80 ದಿ :1. 7.80 
| ಉಪನ್ಯಾಸಕರು 

16 
ದ್ವಿತೀಯ ದರ್ಜೆ ಸಹಾಯಕರು 
62 . ದ್ವಿದಸ ಸಹಿತ ಬೆರಳಚ್ಚುಗಾರರು | 2 


6 


2 


. 


2 


. 


2 


. 


30 


180 


2 


. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೬೩ 
| ಕ್ರ ಸಂ | ಹುದ್ದೆಯ ಪದನಾಮ | ಹುದ್ದೆಯ ಸಂಖ್ಯೆ | ಹುದ್ದೆಗಳ ಸೃಜನೆಯ ಆದೇಶ ಸಂಖ್ಯೆ 

ಸೇವಕ 
ಪ್ರಾಚಾರ್ಯರು 

ಇಡಿ 82 ಎ೦ಯುಎಸ್ 80 ದಿಃ 3 . 7. 81 
65 . |ಉಪನ್ಯಸಕರು 
66. | ದ್ವಿದಸ ಸಹಿತ ಬೆರಳಚ್ಚುಗಾರರು 

30 
ಸೇವಕ 
ಪ್ರಾಚಾರ್ಯರು 

ಇಡಿ 82 ಎ೦ಯುಎಸ್ 80 ದಿಃ 3 . 7 . 81 
ಉಪನ್ಯಾಸಕರು 
| ದ್ವಿತೀಯ ದರ್ಜೆ ಸಹಾಯಕರು 
ಸೇವಕ 
ಪ್ರಾಚಾರ್ಯರು 

ಇಡಿ 76 ಎಂಯುಎಸ್ 80 ದಿಃ 5 . 7 . 82 
ಉಪನ್ಯಾಸಕರು 

186 
ದ್ವಿತೀಯ ದರ್ಜೆ ಸಹಾಯಕರು 
75. | ಸೇವಕ 
ಪ್ರಾಚಾರ್ಯರು 

- 8 

ಇಡಿ 76 ಎಂಯುಎಸ್ 82 ದಿಃ 5 . 7 .82 
ಉಪನ್ಯಾಸಕರು 

42 
ದ್ವಿತೀಯ ದರ್ಜೆ ಸಹಾಯಕರು 
ಸೇವಕ 
ಪ್ರಾಚಾರ್ಯರು 

ಇಡಿ 76 ಎಂಯುಎಸ್ 82 ದಿಃ 5 . 7. 82 
81. ಉಪನ್ಯಾಸಕರು 
82 . ದ್ವಿತೀಯ ದರ್ಜೆ ಸಹಾಯಕರು 

ಸೇವಕ 
ಪ್ರಾಚಾರ್ಯರು 

ಇಡಿ 67 ಎಂಯುಎಸ್ 83 ದಿಃ 2 . 7 . 83 
85. ಉಪನ್ಯಾಸಕರು 

224 
| ದ್ವಿತೀಯ ದರ್ಜೆ ಸಹಾಯಕರು 


31 


36 


(87. 


ಸೇವಕ 


36 


ಇಡಿ 67 ಎ೦ಯುಎಸ್ 83 ದಿಃ 2 . 7 . 83 


6 


. 


ಇಡಿ 67 ಎ೦ಯುಎಸ್ 83 ದಿಃ 2 . 7 .83 


54 


ಪ್ರಾಚಾರ್ಯರು 
| ಉಪನ್ಯಾಸಕರು 

ದ್ವಿತೀಯ ದರ್ಜೆ ಸಹಾಯಕರು 
91, ಸೇವಕ 

ಪ್ರಾಚಾರ್ಯರು 
ಉಪನ್ಯಾಸಕರು 
| ದ್ವಿತೀಯ ದರ್ಜೆ ಸಹಾಯಕರು 
ಸೇವಕ 

ಪ್ರಾಚಾರ್ಯರು 
97 . [ ಉಪನ್ಯಾಸಕರು 
98, | ದ್ವಿತೀಯ ದರ್ಜೆ ಸಹಾಯಕರು 

ಸೇವಕ 
100 . | ಪ್ರಾಚಾರ್ಯರು 
( 101. [ ಉಪನ್ಯಾಸಕರು 


ಇಡಿ 74 ಎಂಯುಎಸ್ 84 ದಿಃ 9 . 7 . 84 


61 


ಇಡಿ 74 ಎಂಯುಎಸ್ 84 ದಿಃ 9 . 7 .84 


35 


5 


| 


4 
4 


| 


21 


- 3 


115 . 


18, 


119 . 


೨೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
| ಕ್ರ ಸಂ | ಹುದ್ದೆಯ ಪದನಾಮ | ಹುದ್ದೆಯ ಸಂಖ್ಯೆ 1 ಹುದ್ದೆಗಳ ಸೃಜನೆಯ ಆದೇಶ ಸಂಖ್ಯೆ 
102 . | ಪ್ರಥಮ ದರ್ಜೆ ಸಹಾಯಕರು 
103 , 

ಸೇವಕ 
104 , ಪ್ರಾಚಾರ್ಯರು 

ಇಡಿ 74 ಎಂಯುಎಸ್ 84 ದಿಃ 9. 7 .84 
105. | ಉಪನ್ಯಾಸಕರು 

28 
106. ಪ್ರಥಮ ದರ್ಜೆ ಸಹಾಯಕರು 
107. 

ಸೇವಕ 
108. ಪ್ರಾಚಾರ್ಯರು 

ಇಡಿ 74 ಎ೦ಯುಎಸ್ 84 ದಿಃ 9 .7 . 84 
109 , ಉಪನ್ಯಾಸಕರು 

14 
110. ಪ್ರಥಮ ದರ್ಜೆ ಸಹಾಯಕರು 

2 . 
ಸೇವಕ 

- 2 
ಪ್ರಾಚಾರ್ಯರು 

ಇಡಿ 74 ಎಂಯುಎಸ್ 84 ದಿಃ 9 .7 . 84 
113, | ಉಪನ್ಯಾಸಕರು 
114 . ಪ್ರಥಮ ದರ್ಜೆ ಸಹಾಯಕರು 
ಸೇವಕ 

3 . 
116. ಪ್ರಾಚಾರ್ಯರು 

ಇಡಿ 74 ಎ೦ಯುಎಸ್ 84 ದಿಃ 9 . 7 . 84 
( 117 . | ಉಪನ್ಯಾಸಕರು 

14 
ಪ್ರಥಮ ದರ್ಜೆ ಸಹಾಯಕರು 

ಸೇವಕ 
120. ಪ್ರಾಚಾರ್ಯರು 

ಇಡಿ 74 ಎಂಯುಎಸ್ 84 ದಿಃ 9 . 7 . 84 
ಉಪನ್ಯಾಸಕರು 
122. | ಪ್ರಥಮ ದರ್ಜೆ ಸಹಾಯಕರು 
( 123 . | ಸೇವಕ 
124 . ಉಪನ್ಯಾಸಕರು 

ಇಡಿ 74 ಎ೦ಯುಎಸ್ 84 ದಿಃ 9 . 7 . 84 
125, ಉಪನ್ಯಾಸಕರು 

| 100 ಇಡಿ 74 ಎಂಯುಎಸ್ 84 ದಿಃ 9 . 7.84 

ಐ. ಎಫ್ . ಮಾಗಿ 
ಪಿ . ಆರ್‌. 1819 

ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ( ಯೋಜನೆ) 
- ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ: ಡಾ .ಕೆ.ಎಸ್ . ಶಂಕರ್ ನಾಯಕ್, ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ ಹಾಗೂ 

ಶ್ರೀ ಆರ್.ಬಸಣ್ಣ, ಕಿರಿಯ ಪುರುಷ ಆರೋಗ್ಯ ಸಹಾಯಕ ( ನಿವೃತ್ತ) ಇವರುಗಳ ವಿರುದ್ದದ ಶಿಸ್ತು ಪ್ರಕರಣಕ್ಕೆ 

ಸಂಬಂಧಿಸಿದಂತೆ ದಂಡನೆ ವಿಧಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ 

69 ಎಂಎಸ್ಎ 2000, ದಿ :09 / 07 /2004 . 
2) ಸರ್ಕಾರಿ ಆದೇಶ 

376 ಎಂಎಸ್ಎ 2004 , ದಿ:12 / 04 /2005. 
3) ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 376 ಎಂಎಸ್ಎ 2004 , ದಿ:28/07 /2005. 
4) ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ದಿ :6 / 03 /2008. 
5) ಸರ್ಕಾರದ ತಿಳುವಳಿಕೆ ಪತ್ರ ಸಂಖ್ಯೆ: ಆಕುಕ 376 ಎಂಎಸ್‌ಎ 2004 , ದಿ :9 / 04 /2008 
6) ಡಾ . ಶಂಕರ್ ನಾಯಕ್ ಇವರ ಲಿಖಿತ ಹೇಳಿಕೆ ದಿ:9/4/2008. 
7) ಸುತ್ತೋಲೆ ಸಂಖ್ಯೆ: ಡಿಪಿಎಆರ್ 9 ಸೇಇವಿ 95 , ದಿ:26/06/1996. 
8) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 46 ಸಿಎನ್ಎಸ್ 08, ದಿ:31- 10 - 2008. 
9 ) ಕಾರಣ ಕೇಳುವ ನೋಟೀಸ್ ಸಂಖ್ಯೆ : ಆಕುಕ 112 ಎಂಎಸ್‌ಎ 97 , ದಿ : 05 / 08 /1998. 


300 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೬೫ 
10) ಡಾ . ಕೆ.ಎಸ್. ಶಂಕರ್ ನಾಯಕ್ ರವರ ಲಿಖಿತ ಹೇಳಿಕೆ ದಿ:15 /11 /1998. 
11) ಶ್ರೀ ಆರ್. ಬಸಣ್ಣ ಇವರ ಲಿಖಿತ ಹೇಳಿಕೆ ದಿ:3/2 /2000. 
12 ) ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 112 ಎಂಎಸ್ಎ 97, ದಿ:1710/2002. 
13 ) ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ದಿ: 8/ 4 /2008 . 
14 ) ಸರ್ಕಾರದ ತಿಳುವಳಿಕೆ ಪತ್ರ ಸಂಖ್ಯೆ : ಆಕುಕ 112 ಎಂಎಸ್ಎ 97, ದಿ : 23 /04 /2008 , 
15) ಡಾ .ಶಂಕರ್ ನಾಯಕ್ ರವರ ರಕ್ಷಣಾ ಹೇಳಿಕೆ ದಿ :23 / 04/2008. 
16 ) ಶ್ರೀ ಆರ್. ಬಸಣ್ಣ ರವರ ರಕ್ಷಣಾ ಹೇಳಿಕೆ ದಿ :10 / 06 / 2008. 
17 ) ಕರ್ನಾಟಕ ಲೋಕ ಸೇವಾ ಆಯೋಗದ ಪತ್ರ ಸಂಖ್ಯೆ :ಪಿಎಸ್‌ಸಿ 132 ಸಿಎನ್‌ಎಸ್ 2008 

ದಿ:16 / 06 / 2009 . 


ಪ್ರಸ್ತಾವನೆ: 


ನ್ಯಾಯ 


- ಡಾ. ಕೆ.ಎಸ್. ಶಂಕರ್ ನಾಯಕ್, ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ, ಹಿರಿಯೂರು ಇವರು ಈ ಹಿಂದೆ 
ವೈದ್ಯಾಧಿಕಾರಿ , ಸಾರ್ವಜನಿಕ ಆಸ್ಪತ್ರೆ, ಚೆನ್ನಗಿರಿ, ದಾವಣಗೆರೆ ಜಿಲ್ಲೆ ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಡಾ. 
ನಾಗರಾಜು, ಸ್ನಾತಕೋತ್ತರ ವಿದ್ಯಾರ್ಥಿ, ಜೆ. ಜೆ . ಎಂ . ವೈದ್ಯಕೀಯ ಕಾಲೇಜು, ದಾವಣಗೆರೆ ಇವರು ಉನ್ನತ ವ್ಯಾಸಂಗ 
ಮಾಡುತ್ತಿದ್ದರೂ ಸಹ ಅವರು ರಾಜ್ಯ ಕುಟುಂಬ ನಿಯಂತ್ರಣ ಘಟಕ, ಹರಿಹರ ಇಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದಾರೆಂದು ಸುಳ್ಳು ದಾಖಲೆ ಸೃಷ್ಟಿಸಿ, ಎಲ್‌ಐ.ಸಿ. ಸಾಲಕ್ಕೆ ಡಾ . ನಾಗರಾಜು ರವರು ಜಾಮೀನುದಾರರೆಂದು ಸುಳ್ಳು 
ಸಹಿ ಮಾಡಿ ಮತ್ತು ಅವರ ಹೆಸರಿನ ಮೊಹರನ್ನು ಫೋರ್ಜರಿ ಮಾಡಿ ಅದನ್ನು ತಮ್ಮ ಸಹೋದ್ಯೋಗಿ ಡಾ . 
ಡಿ.ಎಸ್. ಚಂದ್ರಶೇಖರಪ್ಪ ಎಂಬುವವರಿಂದ ದೃಢೀಕರಿಸಿ, ಎಲ್‌ಐಸಿ ಹೌಸಿಂಗ್ ಫೈನ್ಯಾನ್ಸ್ ಲಿ. ತಾಜ್ ಟವರ್ , ಬಲ್ಮಠ ರಸ್ತೆ, 
ಮಂಗಳೂರು ರವರಿಂದ ರೂ .3 , 75 , 000 / - ಗಳ ಮೊತ್ತವನ್ನು ದಿ: 6 /1 /98 ರಂದು ಸಾಲ ಪಡೆದಿರುವ ಆರೋಪವು ಹಾಗೂ 
ಸದರಿ ಸಾಲವನ್ನು ಪಾವತಿಸದೆ ಇರದ ಕಾರಣ ಸದರಿ ಎಲ್‌ಐಸಿ ಸಂಸ್ಥೆಯ ಫಿರ್ಯಾದಿನಂತೆ ಪೋಲೀಸರು ಸದರಿ 
ವೈದ್ಯಾಧಿಕಾರಿಯನ್ನು ದಿ:10 /8 /1999 ರಂದು ದಾವಣಗೆರೆಯಲ್ಲಿ ದಸ್ತಗಿರಿ ಮಾಡಿ, ದಿ:11/8 /99 ರಂದು ಮಂಗಳೂರು 

ಕೆ ಹಾಜರುಪಡಿಸಿದು, ನಂತರ ಅಧಿಕಾರಿಯವರು ನ್ಯಾಯಾಲಯದಿಂದ ಜಾಮೀನು ಪಡೆದಿರುತ್ತಾರೆ. ಈ 
ಘಟನೆಗಳ ಬಗ್ಗೆ ವಿವರಗಳನ್ನು ಸರ್ಕಾರಕ್ಕೆ ವರದಿ ಮಾಡದೇ ಇರುವ ಆರೋಪಕ್ಕೆ ಸಂಬಂಧಿಸಿದಂತೆ, ಇಲಾಖಾ ವಿಚಾರಣೆ 
ನಡೆಸಿ, ಇಲಾಖಾ ವಿಚಾರಣೆಯಲ್ಲಿ ಇವರ ವಿರುದ್ಧದ ಆರೋಪ ಸಾಬೀತಾಗಿದ್ದ ಕಾರಣ ಮೇಲೆ(1) ರಲ್ಲಿ ಓದಲಾದ ಆದೇಶದಲ್ಲಿ 
ಸದರಿ ಅಧಿಕಾರಿಯವರಿಗೆ ಕರ್ನಾಟಕ ನಾಗರೀಕ ಸೇವಾ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ)ನಿಯಮಾವಳಿಗಳು 
1957ರ ನಿಯಮ 8 (vi)ರಡಿಯಲ್ಲಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ವಿಧಿಸಿ ಆದೇಶಿಸಲಾಗಿತ್ತು. 

ಈ ಆದೇಶದಿಂದ ಬಾಧಿತರಾದ ಡಾ .ಕೆ.ಎಸ್‌. ಶಂಕರ್‌ನಾಯಕ್ ಇವರು ಘನತೆವೆತ್ತ ರಾಜ್ಯಪಾಲರಿಗೆ ದಿ: 29 /8/2004 
ರಂದು ಮೇಲ್ಮನವಿಯನ್ನು ಸಲ್ಲಿಸಿದ್ದು, ಮಾನ್ಯ ಘನತೆವೆತ್ತ ರಾಜ್ಯಪಾಲರು ಇವರ ಮೇಲ್ಮನವಿಯನ್ನು ಪುರಸ್ಕರಿಸಿ, ಈ 
ಪ್ರಕರಣದಲ್ಲಿ ಸಾಕ್ಷಿದಾರರುಗಳ ಹೇಳಿಕೆ ಮತ್ತು ಪಾಟಿ ಸವಾಲಿನ ಹಂತದಿಂದ ಮರು ವಿಚಾರಣೆ ನಡೆಸುವಂತೆ ಆದೇಶಿಸಿದ 
ಮೇರೆಗೆ ಈ ಸಂಬಂಧ ಸಾಕ್ಷಿದಾರರ ಹೇಳಿಕೆ ಮತ್ತು ಪಾಟಿ ಸವಾಲಿನ ಹಂತದಿಂದ ವಿಚಾರಣೆ ನಡೆಸಲು ತೀರ್ಮಾನಿಸಿ, 
ಮುಖ್ಯ ಜಾಗೃತಾಧಿಕಾರಿ , ಜಾಗೃತ ಕೋಶ, ಆರೋಗ್ಯ ಮತ್ತು ಕು.ಕ ಇಲಾಖೆ ಇವರನ್ನು ವಿಚಾರಣಾಧಿಕಾರಿಯಾಗಿ ನೇಮಿಸಿ, 
ವಿಚಾರಣಾ ವರದಿಯನ್ನು 30 ದಿನಗಳ ಒಳಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಮೇಲೆ( 2) ರಲ್ಲಿ ಓದಲಾದ ಆದೇಶದಲ್ಲಿ ನಿರ್ದೇಶನ 
ನೀಡಲಾಗಿತ್ತು ಹಾಗೂ ಸದರಿ ವೈದ್ಯಾಧಿಕಾರಿಯವರನ್ನು ಅವರ ವಿರುದ್ದ ಬಾಕಿ ಇರುವ ಇಲಾಖಾ ವಿಚಾರಣೆಯಲ್ಲಿ ಆಗುವ 
ಅಂತಿಮ ತೀರ್ಮಾನಕ್ಕೆ ಒಳಪಟ್ಟು ಮೇಲೆ(3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿ: 28/7 /2005 ರಲ್ಲಿ ಸರ್ಕಾರಿ ಸೇವೆಗೆ ಪುನರ್ 
ನೇಮಿಸಿ, ಸಾರ್ವಜನಿಕ ಆಸ್ಪತ್ರೆ, ಹಿರಿಯೂರು ಇಲ್ಲಿ ನೇಮಿಸಲಾಗಿತ್ತು. 

ಈ ಸಂಬಂಧ ವಿಚಾರಣಾಧಿಕಾರಿಯವರು ನಿಯಮಾವಳಿಗಳ ಪ್ರಕಾರ ವಿಚಾರಣೆಯನ್ನು ನಡೆಸಿ, ಮೇಲೆ(4) ರಲ್ಲಿ 
ಓದಲಾದ ದಿ:6 / 3/2008ರ ಪತ್ರದಲ್ಲಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಹಾಗೂ ವಿಚಾರಣಾ ವರದಿಯಲ್ಲಿ 
ಆಪಾದಿತರ ವಿರುದ್ದ ಮಾಡಲಾದ ಆರೋಪಗಳು ನಿಸ್ಸಂಶಯವಾಗಿ ಸಾಬೀತಾಗಿರುತ್ತದೆಂಬ ನಿರ್ಣಯಕ್ಕೆ ಬಂದಿರುತ್ತಾರೆ. ಈ 
ವಿಚಾರಣಾ ವರದಿಯನ್ನು ಸರ್ಕಾರವು ಒಪ್ಪಿ, ವಿಚಾರಣಾ ವರದಿಯ ಪ್ರತಿಯೊಂದಿಗೆ (2) ನೇ ಕಾರಣ ಕೇಳುವ ನೋಟೀಸನ್ನು 
ಮೇಲೆ(5) ರಲ್ಲಿ ಓದಲಾದ ದಿ:9/4 /2008ರ ಪತ್ರದಲ್ಲಿ ಆರೋಪಿತ ಅಧಿಕಾರಿಗೆ ಜಾರಿ ಮಾಡಿ ವಿಚಾರಣಾಧಿಕಾರಿಯವರ 
ನಿರ್ಣಯವನ್ನು ಏಕೆ ಒಪ್ಪಿಕೊಳ್ಳಬಾರದೆಂಬುದರ ಬಗ್ಗೆ ಲಿಖಿತ ಹೇಳಿಕೆಯನ್ನು ನಿಗಧಿತ ಅವಧಿಯಲ್ಲಿ ಸಲ್ಲಿಸುವಂತೆ ನಿರ್ದೇಶನ 
ನೀಡಲಾಗಿತ್ತು. ಇದಕ್ಕೆ ಉತ್ತರವಾಗಿ ಆರೋಪಿತ ಅಧಿಕಾರಿಯು ಮೇಲೆ(6) ರಲ್ಲಿ ಓದಲಾದ ದಿ:9/4 /2008ರ ಪತ್ರದಲ್ಲಿ ತಮ್ಮ 
ಲಿಖಿತ ಹೇಳಿಕೆ ಸಲ್ಲಿಸಿರುತ್ತಾರೆ. ಸದರಿ ಲಿಖಿತ ಹೇಳಿಕೆಯಲ್ಲಿ ತಾವು ಸರ್ಕಾರಕ್ಕೆ ಮೋಸ ಮಾಡಿರುವುದಿಲ್ಲವೆಂದು, ಹಾಗೆ 
ತಾವೇನಾದರೂ ತಪ್ಪು ಮಾಡಿದ್ದಲ್ಲಿ ಕ್ಷಮಿಸುವಂತೆ ಕೋರಿದ್ದಾರೆ. 


೨೫೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಸದರಿ ಅಧಿಕಾರಿಯವರ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶರು (ಸೀನಿಯರ್ 
ಡಿವಿಜನ್) ಮತ್ತು ಚೀಫ್ ಅಡಿಷನಲ್ ಮ್ಯಾಜಿಸ್ಟ್ರೇಟ್, ಮಂಗಳೂರು ಇಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣದಲ್ಲಿ 
ನ್ಯಾಯಾಲಯವು ದಿ: 26 / 09 /2006 ರಂದು ಈ ಕೆಳಕಂಡಂತೆ ಆದೇಶಿಸಿರುತ್ತದೆ. 

Accused is sentenced to undergo Rigorous Imprisonment for 6 ( six )months 
and also shall pay fine of Rs.5 ,000 /-(Five thousand only ) and in default he 
shall undergo Simple Imprisonment for 3( three ) months for the offences 

punishable under Section 471 I.P . 
ಮೇಲ್ಕಂಡ ತೀರ್ಪಿನ ವಿರುದ್ಧ ಆಪಾದಿತರು ಮಂಗಳೂರು ಪ್ರಿನ್ಸಿಪಾಲ್ ಸೆಷನ್ ನ್ಯಾಯಾಲಯದಲ್ಲಿ 
ದಿನಾಂಕ:23 /11 /2006 ರಂದು ಮೇಲ್ಮನವಿ ಸಲ್ಲಿಸಿದ್ದು, ದಿ:26 /09 /2006 ರಂದು ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶರು 
(ಹಿರಿಯ ವಿಭಾಗ) ಮತ್ತು ಜ್ಯುಡಿಷಿಯಲ್ ಚೀಫ್ ಮ್ಯಾಜಿಸ್ಟ್ರೇಟ್, ಮಂಗಳೂರು ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ 
ನೀಡಿರುತ್ತದೆ. 

ಮೇಲೆ( 7) ರಲ್ಲಿ ಓದಲಾದ ಸುತ್ತೋಲೆ ಪ್ರಕಾರ ಕೆಳಮಟ್ಟದ ನ್ಯಾಯಾಲಯದಲ್ಲಿ ಆಪಾದಿತರನ್ನು ದಂಡನೆಗೆ ಗುರಿ 
ಮಾಡಿದಲ್ಲಿ ಇವರು ಮೇಲಿನ ನ್ಯಾಯಾಲಯದಿಂದ ತಡೆಹಾಜ್ಞೆ ತಂದರೂ ಸಹ ಇವರ ವಿರುದ್ಧ ಕರ್ನಟಕ ನಾಗರೀಕ ಸೇವಾ 
(ಸಿಸಿಎ)ನಿಯಮಾವಳಿಗಳು 1957ರ ನಿಯಮ 14 (1) ರ ಅನುಸಾರ ಹಾಗೂ ಭಾರತ ಸಂವಿಧಾನದ ಅನುಚ್ಛೇದ 311 (2)ರಡಿ 
ಮುಂದಿನ ಶಿಸ್ತಿನ ಕ್ರಮವನ್ನು ತಡೆಹಿಡಿಯಬೇಕಾಗಿಲ್ಲ ಮತ್ತು ನಿಯಮಾನುಸಾರ ಮುಂದಿನ ಕ್ರಮ ಕೈಗೊಳ್ಳಬಹುದು ಎಂಬುದಾಗಿ 
ಸೂಚನೆಗಳು ಇರುತ್ತವೆ. 

- ಸರ್ಕಾರವು ವಿಚಾರಣಾ ವರದಿ , ಸಾಕ್ಷಿಗಳ ಹೇಳಿಕೆ ಸಂಬಂಧಪಟ್ಟ ದಾಖಾಲಾತಿಗಳನ್ನು ಹಾಗೂ ಆರೋಪಿತ 
ಅಧಿಕಾರಿಯು ನೀಡಿರುವ ಹೇಳಿಕೆಯನ್ನು ಪರಿಶೀಲಿಸಿದೆ. ಸದರಿ ವೈದ್ಯಾಧಿಕಾರಿಗಳು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ 
ಅಧಿಕಾರಿಯಾಗಿದ್ದು, ಸರ್ಕಾರಿ ನೌಕರನಿಗೆ ಸಲ್ಲದ ರೀತಿಯಲ್ಲಿ ಅಂದರೆ ಎಲ್ . ಐ .ಸಿ. ಹೌಸಿಂಗ್ ಫೈನಾನ್ ಕಂಪನಿಯಿಂದ ರೂ . 

00 / - ಗಳನ್ನು ಸಾಲವಾಗಿ ಪಡೆಯಲು ಜಾಮೀನುದಾರರ ಸಹಿಯನ್ನು ಹಾಗೂ ಮೊಹರನ್ನು ಫೋರ್ಜರಿ ಮಾಡಿ ಸುಳ್ಳು 
ದಾಖಲೆಗಳನ್ನು ಸೃಷ್ಟಿಸಿರುವ ಆರೋಪವು ಹಾಗೂ ಸದರಿ ಸಾಲವನ್ನು ಪಾವತಿಸದ ಕಾರಣ ಸದರಿ ಎಲ್. ಐ . ಸಿ. ಸಂಸ್ಥೆಯು 
ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಿರುವ ಬಗ್ಗೆ ಹಾಗೂ ಇವರನ್ನು ದಿನಾಂಕ: 10/08/1999 ರಂದು ಪೋಲೀಸರು 
ದಾವಣಗೆರೆಯಲ್ಲಿ ದಸ್ತಗಿರಿ ಮಾಡಿ ದಿ: 11/8/1999 ರಂದು ಮಂಗಳೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವ ಬಗ್ಗೆ 
ಮೇಲಾಧಿಕಾರಿಗಳಿಗೆ / ಸರ್ಕಾರಕ್ಕೆ ತಿಳಿಸದೇ ಮರೆಮಾಚಿರುವುದು ಮತ್ತು ಇವರು ಈ ಸಂಬಂಧ ಘನ ನ್ಯಾಯಾಲಯದಲ್ಲಿ 
ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದರ ಪರಿಣಾಮವಾಗಿ ನ್ಯಾಯಾಲಯವು ಇವರಿಗೆ ಕಠಿಣ ಸಜೆ ಮತ್ತು ದಂಡನೆ ವಿಧಿಸಿದ್ದರೂ ಸಹ 
ಸರ್ಕಾರಕ್ಕಾಗಲೀ /ಮೇಲಾಧಿಕಾರಿಗಳಿಗಾಗಲೀ ಈ ಮಾಹಿತಿ ನೀಡದಿರುವ ಆರೋಪಗಳು ವಿಚಾರಣಾ ಸಮಯದಲ್ಲಿ 
ಹಾಜರುಪಡಿಸಿದ್ದಂತಹ ದಾಖಲಾತಿ ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ದೃಢಪಟ್ಟಿರುತ್ತದೆ. 

ಈ ಹಿನ್ನೆಲೆಯಲ್ಲಿ ಸರ್ಕಾರವು ವಿಚಾರಣಾಧಿಕಾರಿಗಳು ನೀಡುವ ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು, ಡಾ . 
ಶಂಕರ್ ನಾಯಕ್ ರವರಿಗೆ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಾವಳಿಗಳು 
1957ರ ನಿಯಮ -8(vi)ರಡಿಯಲ್ಲಿ ಸೇವೆಯಿಂದ ವಜಾ ಮಾಡುವ ದಂಡನೆ ವಿಧಿಸಲು ತೀರ್ಮನಿಸಿ ಈ ಪ್ರಸ್ತಾವನೆಗೆ 
ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಮೇಲೆ( 8) ರಲ್ಲಿ ಓದಲಾದ ಪತ್ರದಲ್ಲಿ ಪಡೆಯಲಾಗಿದೆ. 

ಮತ್ತೊಂದು ಪ್ರಕರಣದಲ್ಲಿ ಡಾ . ಶಂಕರ್ ನಾಯಕ್ ಇವರು ವೈದ್ಯಾಧಿಕಾರಿಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, 
ಕೊಂಡಜ್ಜಿ, ಚಿತ್ರದುರ್ಗ ಜಿಲ್ಲೆ ಹಾಗೂ ಪ್ರಭಾರಿ ವೈದ್ಯಾಧಿಕಾರಿಯಾಗಿ ಸರ್ಕಾರಿ ಗ್ರಾಮೀಣ ಆರೋಗ್ಯ ಕೇಂದ್ರ, ಕೊಂಡಜ್ಜಿ ಇಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದಾಗ ಶ್ರೀ ಆರ್. ಬಸಣ್ಣ , ಹಿಂದಿನ ಕಿರಿಯ ಪುರುಷ ಆರೋಗ್ಯ ಸಹಾಯಕ ಇವರೊಂದಿಗೆ ಶಾಮೀಲಾಗಿ 
ಈ ಕೆಳಕಂಡ ಆರೋಪಗಳನ್ನು ಎಸಗಿರುತ್ತಾರೆ . 

(1) ಡಾ . ಶಂಕರ್ ನಾಯಕ್ ರವರು ಸಿಬ್ಬಂದಿ ವೇತನ ಬಾಲ್ಕು ರೂ .45,091/- ಖಜಾನೆಯಿಂದ ಡ್ರಾ 
ಮಾಡಿ ಸಂಬಂಧಪಟ್ಟವರಿಗೆ ವಿತರಿಸದೆ ದುರುಪಯೋಗಪಡಿಸಿಕೊಂಡಿರುವುದು ಬೋಗಸ್ ಬಿಲ್ಲನ್ನು ತಯಾರಿಸಿ, 
ಅದನ್ನು ಅಕ್ಕಿಟೆನ್ಸ್ ಪುಸ್ತಕದಲ್ಲಿ ದಾಖಲಾಗಿಸದೆ ರೂ . 45 ,994/- ನ್ನು ಖಜಾನೆಯಿಂದ ಡ್ರಾ ಮಾಡಿ, ಸರ್ಕಾರಿ 
ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದು , ರೂ .4,000/ - ಗಳನ್ನು ಖಜಾನೆಯಿಂದ ಡ್ರಾ ಮಾಡಿ, ನಗದು 
ಪುಸ್ತಕಕ್ಕೆ ತೆಗೆದುಕೊಳ್ಳದೆ ಸ್ವಂತಕ್ಕೆ ಬಳಸಿಕೊಂಡಿರುವುದು, ದಿ:1/21997 ರಿಂದ ದಿ:6/12/ 98ರವರೆಗಿನ ಒಟ್ಟು 36 
ಬಿಲ್ಲುಗಳಿಂದ ರೂ .1,94, 809 / - ಗಳನ್ನು ಖಜಾನೆಯಿಂದ ಡ್ರಾ ಮಾಡಿ ಸ್ವಂತಕ್ಕೆ ಉಪಯೋಗಿಸಿಕೊಂಡಿರುವುದು , 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೬೭ 
ಶ್ರೀ ರಾಜ್ ಪುರೋಹಿತ, ಕಿರಿಯ ಪುರುಷ ಆರೋಗ್ಯ ಸಹಾಯಕ ಇವರ ಗೈರು ಹಾಜರಿಯನ್ನು ರಜೆ 
ಮಂಜೂರಾಗಿದೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ಈ ಅವಧಿಯ ವೇತನ ರೂ .28,960/ - ಗಳನ್ನು ಹಾಗೂ 
ರೂ .12,181/- ಗಳನ್ನು ಡ್ರಾ ಮಾಡಿ ನೌಕರರಿಗೆ ವಿತರಿಸಿ, ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದು, ಕಛೇರಿಗೆ 
ಸಂಬಂಧಿಸಿದ ದಾಖಲೆಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿರುವುದು, ಆರೋಗ್ಯ ಕೇಂದ್ರಕ್ಕೆ ಸಂಬಂಧಿಸಿದ ವಸ್ತುಗಳನ್ನು 
ತಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಂಡಿರುವುದು. 

(i) ಶ್ರೀ ಬಸಣ್ಣ , ನಿವೃತ್ತ ಕಿರಿಯ ಪುರುಷ ಆರೋಗ್ಯ ಸಹಾಯಕ ಇವರು ಮೇಲಿನ ಎಲ್ಲಾ 
ಮೊತ್ತಗಳಿಗೆ( ರೂ .1,94,809/ - ನ್ನು ಹೊರತುಪಡಿಸಿ) ಸಂಬಂಧಿಸಿದಂತೆ, ಖೋಟಾ ಬಿಲ್ಲನ್ನು ತಯಾರಿಸಿ, ಖಜಾನೆಗೆ 
ಹಾಜರುಪಡಿಸಿ, ಹಣ ಡ್ರಾ ಮಾಡಿ, ಅದನ್ನು ಸಂಬಂಧಿಸಿದವರಿಗೆ ವಿತರಿಸದೆ ಡಾ . ಶಂಕರ್ ನಾಯಕ್ ರವರೊಂದಿಗೆ 
ಶಾಮೀಲಾಗಿ ಸರ್ಕಾರಕ್ಕೆ ವಂಚನೆ ಮಾಡಿ ದುರ್ನಡತೆ ಎಸಗಿರುವುದು. 

ಮೇಲ್ಕಂಡ ಆರೋಪಗಳಿಗೆ ಸಂಬಂಧಿಸಿದಂತೆ, ಸದರಿ ಅಧಿಕಾರಿ / ನೌಕರರಿಗೆ ಮೇಲೆ ( 9) ರಲ್ಲಿ ಓದಲಾದ ಪತ್ರದಲ್ಲಿ 
ಕಾರಣ ಕೇಳುವ ನೋಟೀಸನ್ನು ದೋಷಾರೋಪಣಾ ಪಟ್ಟಿಯೊಂದಿಗೆ ಜಾರಿ ಮಾಡಿ ಲಿಖಿತ ಹೇಳಿಕೆಗಳನ್ನು ಸಲ್ಲಿಸುವಂತೆ 
ನಿರ್ದೇಶನ ನೀಡಲಾಗಿತ್ತು. ಸದರಿ ನೋಟೀಸಿಗೆ ಸಂಬಂಧಿಸಿದಂತೆ ಡಾ .ಕೆ.ಎಸ್‌ . ಶಂಕರ್‌ನಾಯಕ್ ಹಾಗೂ ಶ್ರೀ ಆರ್. 
ಬಸಣ್ಣರವರು ಮೇಲೆ (10) ಮತ್ತು (11) ರಲ್ಲಿ ಓದಲಾದ ಪತ್ರಗಳಲ್ಲಿ ಲಿಖಿತ ಹೇಳಿಕೆಗಳನ್ನು ಸಲ್ಲಿಸಿ, ತಮ್ಮ ವಿರುದ್ಧದ 
ಆರೋಪಗಳನ್ನು ನಿರಾಕರಿಸಿರುತ್ತಾರೆ. ಇವರುಗಳು ನೀಡಿರುವ ಹೇಳಿಕೆಗಳು ತೃಪ್ತಿಕರವಾಗಿಲ್ಲವಾದ ಕಾರಣ , ಸರ್ಕಾರವು 
ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯಲು ಪ್ರಕರಣವನ್ನು ಜಂಟಿ ಇಲಾಖಾ ವಿಚಾರಣೆಗೆ ಗುರಿಪಡಿಸಲು ನಿರ್ಧರಿಸಿ, 
ವಿಚಾರಣಾಧಿಕಾರಿಗಳನ್ನು ಹಾಗೂ ಮಂಡನಾಧಿಕಾರಿಗಳನ್ನು ಮೇಲೆ (12) ರಲ್ಲಿ ಓದಲಾದ ಆದೇಶದಲ್ಲಿ ನೇಮಿಸಿ, ಈ ಸಂಬಂಧ 
ವಿಚಾರಣೆ ನಡೆಸಿ, ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿತ್ತು. 
ವಿಚಾರಣಾಧಿಕಾರಿಗಳು ನಿಯಮಾವಳಿಗಳ ಪ್ರಕಾರ ವಿಚಾರಣೆ ನಡೆಸಿ, ಮೇಲೆ (13) ರಲ್ಲಿ ಓದಲಾದ ಪತ್ರದಲ್ಲಿ 

ದಿಯನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ವರದಿಯಲ್ಲಿ ಆರೋಪಿತ ಅಧಿಕಾರಿ / ನೌಕರರ ವಿರುದ್ದ 
ಮಾಡಲಾದ ಆರೋಪಗಳು ಸಾಬೀತಾಗಿದೆ ಎಂಬ ನಿರ್ಣಯವನ್ನು ನೀಡಿರುತ್ತಾರೆ. ಸರ್ಕಾರವು ಈ ವಿಚಾರಣಾ ವರದಿಯನ್ನು 
ಒಪ್ಪಿ, ಆರೋಪಿತ ಅಧಿಕಾರಿ/ ನೌಕರರಿಗೆ ವಿಚಾರಣಾ ವರದಿಯಲ್ಲಿನ ನಿರ್ಣಯವನ್ನು ಏಕೆ ಅಂಗೀಕರಿಸಬಾರದು ಎಂಬುದರ 
ಬಗ್ಗೆ ರಕ್ಷಣಾ ಹೇಳಿಕೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸುವಂತೆ ಮೇಲೆ (14) ರಲ್ಲಿ ಓದಲಾದ ಪತ್ರದಲ್ಲಿ ವಿಚಾರಣಾ ವರದಿಯ 
ಪ್ರತಿಯೊಂದಿಗೆ ತಿಳುವಳಿಕೆ ಪತ್ರವನ್ನು ಜಾರಿ ಮಾಡಲಾಗಿತ್ತು. 

ಸದರಿ ತಿಳುವಳಿಕೆ ಪತ್ರಕ್ಕೆ ಸಂಬಂಧಿಸಿದಂತೆ ಡಾ . ಶಂಕರ್ ನಾಯಕ್ ರವರು ಹಾಗೂ ಶ್ರೀ ಆರ್.ಬಸಣ್ಣ ರವರು 
ಅನುಕ್ರಮವಾಗಿ ದಿ:23 - 04 - 2008 ಹಾಗೂ ದಿ: 25 -04 - 2008 ರಲ್ಲಿ ತಮ್ಮ ರಕ್ಷಣಾ ಹೇಳಿಕೆಯನ್ನು ಮೇಲೆ ( 15 ) ಮತ್ತು (16) 
ರಲ್ಲಿ ಓದಲಾದ ಪತ್ರಗಳಲ್ಲಿ ಸಲ್ಲಿಸಿದ್ದಾರೆ. ಡಾ . ಶಂಕರ್ ನಾಯಕ್ ರವರು ತಮ್ಮ ರಕ್ಷಣಾ ಹೇಳಿಕೆಯಲ್ಲಿ ಈ ಆರೋಪಗಳಿಗೆ 
ಸಂಬಂಧಿಸಿದಂತೆ ವಿಚಾರಣಾಧಿಕಾರಿಗಳು ನೀಡಿರುವ ವರದಿಯು ಸುಳ್ಳಿನಿಂದ ಕೂಡಿದ್ದು , ಆದ್ದರಿಂದ ಅದನ್ನು ತಿರಸ್ಕರಿಸಿ, 
ತಮ್ಮನ್ನು ಆರೋಪಗಳಿಂದ ಮುಕ್ತಗೊಳಿಸುವಂತೆ ಕೋರಿದ್ದಾರೆ. ಶ್ರೀ ಆರ್.ಬಸಣ್ಣ ರವರು ತಮ್ಮ ರಕ್ಷಣಾ ಹೇಳಿಕೆಯಲ್ಲಿ ಡಾ . 
ಶಂಕರ್ ನಾಯಕ್, ವೈದ್ಯಾಧಿಕಾರಿ ರವರು ತಮಗೆ ಬಿಲ್ಲನ್ನು ತಯಾರಿಸು ಎಂದು ಹೇಳಿ, ಬಿಲ್ಲನ್ನು ತಯಾರಿಸಿಕೊಂಡು ಅವರೇ 
ಖಜಾನೆಗೆ ತೆಗೆದುಕೊಂಡು ಹೋಗಿ ಹಣ ಪಡೆದು ಸದರಿ ಹಣ ಏನು ಮಾಡುತ್ತಿದ್ದರು ಎಂಬುದರ ಬಗ್ಗೆ ತಮಗೆ ತಿಳಿಯದು 
ಎಂದು ಇದರಲ್ಲಿ ತಮ್ಮ ತಪ್ಪು ಏನೂ ಇಲ್ಲವೆಂದು ಈ ಪ್ರಕರಣದಲ್ಲಿ ತಮ್ಮನ್ನು ಆರೋಪದಿಂದ ಮುಕ್ತಗೊಳಿಸುವಂತೆ 
ಕೋರಿದ್ದಾರೆ . 

ಸರ್ಕಾರವು ವಿಚಾರಣಾಧಿಕಾರಿಗಳು ನೀಡಿರುವ ವರದಿಯನ್ನು , ಸಾಕ್ಷಿಗಳ ಹೇಳಿಕೆ, ಸಂಬಂಧಪಟ್ಟ ದಾಖಲಾತಿಗಳನ್ನು 
ಹಾಗೂ ಆರೋಪಿತ ಅಧಿಕಾರಿ/ ನೌಕರರು ಈ ಪ್ರಕರಣಗಳಲ್ಲಿ ನೀಡಿರುವ ಲಿಖಿತ ಹೇಳಿಕೆಗಳನ್ನು ಪರಿಶೀಲಿಸಿದೆ. 

- ಡಾ . ಶಂಕರ್ ನಾಯಕ್ ರವರು ವಿಚಾರಣಾಧಿಕಾರಿಗಳು ನೀಡಲಾದ ವರದಿಯು ಸುಳ್ಳಿನಿಂದ ಕೂಡಿರುವುದು ಎಂದು 
ಹೇಳಿಕೆ ಸಲ್ಲಿಸಿದ್ದಾರೆ. ಈ ಸಂಬಂಧ ವಿಚಾರಣಾಧಿಕಾರಿಗಳ ವರದಿ, ಸಾಕ್ಷಿಗಳ ಹೇಳಿಕೆ ಹಾಗೂ ದಾಖಲಾತಿಗಳನ್ನು 
ಪರಿಶೀಲಿಸಿದ್ದಲ್ಲಿ, ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ನಿಯಮಾವಳಿಗಳ ಪ್ರಕಾರ ವಿಚಾರಣೆ ಕೈಗೊಂಡಿರುವುದು 
ದಾಖಲೆಗಳಿಂದ ದೃಢಪಡುತ್ತದೆ. ಆದ್ದರಿಂದ ಇವರ ವಾದವನ್ನು ಒಪ್ಪಲು ಸಾಧ್ಯವಿಲ್ಲ. ಶ್ರೀ ಆರ್. ಬಸಣ್ಣರವರು ತಮ್ಮ ಲಿಖಿತ 
ಹೇಳಿಕೆಯಲ್ಲಿ, ಡಾ . ಶಂಕರ್ ನಾಯಕ್ ರವರು ತಮಗೆ ಬಿಲ್ಲನ್ನು ತಯಾರಿಸು ಎಂದು ಹೇಳಿ, ಬಿಲ್ಲನ್ನು ತಯಾರಿಸಿಕೊಂಡು 
ಅವರೇ ಖಜಾನೆಗೆ ತೆಗೆದುಕೊಂಡು ಹೋಗಿ ಹಣ ಪಡೆದು ಸದರಿ ಹಣ ಏನು ಮಾಡಿದರು ಎಂಬುದರ ಬಗ್ಗೆ ತಮಗೆ 
ತಿಳಿಯದು ಎಂಬ ವಾದವನ್ನು ಒಪ್ಪಲು ಸಾಧ್ಯವಿಲ್ಲ ಏಕೆಂದರೆ ಇವರು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರರಾಗಿದ್ದು, 


೨೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ವೈದ್ಯಾಧಿಕಾರಿಯವರಿಗೆ ಬಿಲ್ಲುಗಳನ್ನು ತಯಾರಿಸಲು ಸಹಕರಿಸಿ, ತಯಾರಿಸಿದ ಬಿಲ್ಲುಗಳನ್ನು ಸಂಬಂಧಪಟ್ಟ ರಿಜಿಸ್ಟರ್‌ನಲ್ಲಿ 
ನಮೂದಿಸದೆ ಸರ್ಕಾರಿ ಹಣ ದುರುಪಯೋಗಪಡಿಸಿಕೊಂಡಿರುವ ಆರೋಪವು ವಿಚಾರಣಾ ವರದಿಯಿಂದ ದೃಢಪಟ್ಟಿರುತ್ತದೆ. 

ಮೇಲೆ ವಿವರಿಸಿದ ಹಿನ್ನೆಲೆಯಲ್ಲಿ ಡಾ .ಕೆ.ಎಸ್. ಶಂಕರ್ ನಾಯಕ್, ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ, ಹಿರಿಯೂರು, 
ಚಿತ್ರದುರ್ಗ ಜಿಲ್ಲೆ ಇವರು ಈ ಹಿಂದೆ ವೈದ್ಯಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ, ಚೆನ್ನಗಿರಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ 

ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಇವರಿಂದ ರೂ .3,75,000/ - ಸಾಲ ಪಡೆಯಲು ಜಾಮೀನುದಾರರ ಸಹಿ ಮತ್ತು 
ಮೊಹರನ್ನು ಫೋರ್ಜರಿ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 8(viii) ರಡಿಯಲ್ಲಿ ಸೇವೆಯಿಂದ 
ದಂಡನೆ ವಿಧಿಸಲು ಹಾಗೂ ಇವರು ವೈದ್ಯಾಧಿಕಾರಿ , ಸಾರ್ವಜನಿಕ ಆಸತೆ, ಕೊಂಡಜ್ಜಿ ಹಾಗೂ ಪ್ರಭಾರಿ ವೈದ್ಯಧಿಕಾರಿ , ಸರ್ಕಾರಿ 
ಗ್ರಾಮೀಣ ಆರೋಗ್ಯ ಕೇಂದ್ರ, ಕೊಂಡಜ್ಜಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸರ್ಕಾರದ ಹಣ 
ದುರುಪಯೋಗಪಡಿಸಿಕೊಂಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಇವರಿಂದ ಸರ್ಕಾರಕ್ಕೆ ಉಂಟಾಗಿರುವ ನಷ್ಟ 
ರೂ .1,94,809 / - ನ್ನು ಶೇ .8ರ ಬಡ್ಡಿಯೊಂದಿಗೆ ಮತ್ತು ರೂ .1,36, 226/- ಗಳ ಶೇ .50 ರಷ್ಟನ್ನು ಶೇ .8ರ ಬಡ್ಡಿಯೊಂದಿಗೆ ಇವರ 
ವಿರುದ್ಧ ಸಿವಿಲ್‌ ದಾವೆ ಹೂಡಿ ವಸೂಲಿ ಮಾಡುವ ದಂಡನೆ ವಿಧಿಸಲು ಸರ್ಕಾರವು ತೀರ್ಮನಿಸಿರುತ್ತದೆ. 

- ಹಾಗೂ ಶ್ರೀ ಆರ್. ಬಸಣ್ಣ, (ನಿವೃತ್ತ) ಕಿರಿಯ ಪುರುಷ ಆರೋಗ್ಯ ಸಹಾಯಕ ಇವರು ಸರ್ಕಾರಿ ಗ್ರಾಮೀಣ ಆರೋಗ್ಯ 
ಕೇಂದ್ರ, ಕೊಂಡಜ್ಜಿ, ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಇವರು ಡಾ .ಕೆ.ಎಸ್. ಶಂಕರ್ ನಾಯಕ್, 
ವೈದ್ಯಾಧಿಕಾರಿ ಇವರ ಜೊತೆಯಲ್ಲಿ ಶಾಮೀಲಾಗಿ ಸರ್ಕಾರಕ್ಕೆ ಉಂಟು ಮಾಡಿರುವ ನಷ್ಟ ರೂ .1,36,226 /- ರಲ್ಲಿ ಶೇ .50 
ರಷ್ಟನ್ನು ಶೇ .8ರ ಬಡ್ಡಿಯೊಂದಿಗೆ ಅವರ ನಿವೃತ್ತಿ ಉಪದಾನದಿಂದ ವಸೂಲಿ ಮಾಡಲು, ಹಾಗೂ ಈ ಆರೋಪಕ್ಕೆ 
ಸಂಬಂಧಿಸಿದಂತೆ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ - 214ರಡಿಯಲ್ಲಿ ಇವರ 
ಪಿಂಚಣಿಯ ಶೇ 50 ರಷ್ಟನ್ನು ಶಾಶ್ವತವಾಗಿ ತಡೆಹಿಡಿಯುವ ದಂಡನೆ ವಿಧಿಸಲು ತೀರ್ಮಾನಿಸಿದೆ. 

ಈ ಮೇಲ್ಕಂಡ ಸರ್ಕಾರದ ಈ ತೀರ್ಮಾನಕ್ಕೆ ಸಹಮತಿ ನೀಡುವಂತೆ, ಕರ್ನಾಟಕ ಲೋಕಸೇವಾ ಆಯೋಗವನ್ನು 
ಕೋರಲಾಗಿದ್ದು, ಕರ್ನಾಟಕ ಲೋಕ ಸೇವಾ ಆಯೋಗವು ಮೇಲೆ ( 17) ರಲ್ಲಿ ಓದಲಾದ ಪತ್ರದಲ್ಲಿ ಕೆಳಕಂಡಂತೆ ತನ್ನ ಸಹಮತಿ 
ನೀಡಿದೆ. 

ಬಸಣ್ಣ, ಹಿರಿಯ ಪುರುಷ ಆರೋಗ್ಯ ಸಹಾಯಕ ಇವರಿಂದ ರೂ .1,36, 226/ - ರ ಶೇ .50 ರಷನು ಶೇ . 8ರ 
ಬಡ್ತಿಯೊಂದಿಗೆ ಅವರ ನಿವೃತ್ತಿ ಉಪದಾನದಿಂದ ವಸೂಲಿ ಮಾಡಲು ಹಾಗೂ ಇವರ ದುರ್ನಡತೆಗೆ ಅವರ ಪಿಂಚಣಿಯಲ್ಲಿ 
ಶೇ .50 ರಷ್ಟನ್ನು ಶಾಶ್ವತವಾಗಿ ತಡೆಹಿಡಿಯುವ ದಂಡನೆ ವಿಧಿಸಲು ಹಾಗೂ ಡಾ . ಕೆ.ಎಸ್. ಶಂಕರ್ ನಾಯಕ್ ಇವರಿಗೆ 
ಈಗಾಗಲೇ ಸೇವೆಯಿಂದ ವಜಾ ಮಾಡುವ ದಂಡನೆ ವಿಧಿಸಲು ತೀರ್ಮನಿಸಿ ಆಯೋಗದ ಸಹಮತಿ ಪಡೆಯಲಾಗಿರುವುದರಿಂದ 
ಇವರಿಂದ ಸರ್ಕಾರಕ್ಕೆ ಆಗಿರುವ ನಷ್ಟ ರೂ .1,36,226/- ಗಳಲ್ಲಿ ಶೇ .50 ರಷ್ಟು ಹಾಗೂ ರೂ .1, 94,809 /- ಗಳನ್ನು ಶೇ .8ರ 
ಬಡ್ಡಿಯೊಂದಿಗೆ ಅವರ ವಿರುದ್ದ ಸಿವಿಲ್‌ ದಾವೆ ಹೂಡುವ ಮೂಲಕ ವಸೂಲು ಮಾಡಲು ತೀರ್ಮಾನಿಸಿರುವ ಸರ್ಕಾರದ 
ಪ್ರಸ್ತಾವನೆಗೆ ಸಹಮತಿಸಿದೆ ಎಂದು ತಿಳಿಸಲು ನಿರ್ದೇಶಿತನಾಗಿದ್ದೇನೆ. ” 

ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 376 ಎಂಎಸ್ಎ 2004, ಬೆಂಗಳೂರು, ದಿನಾಂಕ: 28ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳಿಂದಾಗಿ, ಆರೋಪಿತ ಅಧಿಕಾರಿ /ನೌಕರರಿಗೆ ಈ ಕೆಳಕಂಡಂತೆ ದಂಡನೆ ವಿಧಿಸಿ 
ಆದೇಶಿಸಿದೆ. 
1. ಡಾ . ಕೆ.ಎಸ್. ಶಂಕರ್ ನಾಯಕ್ | ಇವರು ಈ ಹಿಂದೆ ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ, ಚೆನ್ನಗಿರಿ ಇಲ್ಲಿ ಕರ್ತವ್ಯ 
ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ, ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿರುವ ಆರೋಪಕ್ಕೆ ಸಂಬಂಧಿಸಿದಂತೆ 
ಹಿರಿಯೂರು 

ಇವರಿಗೆ ಕೆಸಿಎಸ್‌ ( ಸಿಸಿಎ) ನಿಯಮಾವಳಿಗಳು 1957ರ ನಿಯಮ 8 ( vi)ರಡಿಯಲ್ಲಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾ ಮಾಡುವ 
ದಂಡನೆ ವಿಧಿಸಿದೆ ಹಾಗೂ ಇವರು ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ 
ಕೇಂದ್ರ ಮತ್ತು ಪ್ರಭಾರಿ ವೈದ್ಯಾಧಿಕಾರಿ, ಸರ್ಕಾರಿ ಗ್ರಾಮೀಣ ಆರೋಗ್ಯ ಕೇಂದ್ರ, 
ಕೊಂಡಜ್ಜಿ , ಚಿತ್ರದುರ್ಗ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಸರ್ಕಾರದ 
ಹಣ ದುರುಪಯೋಗಪಡಿಸಿಕೊಂಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ 
ರೂ .1,94 ,809 /- ಶೇ .8ರ ಬಡ್ಡಿಯನ್ನು ಹಾಗೂ ರೂ .1,36,226/ - ರಲ್ಲಿ ಶೇ .50 
ರಷ್ಟನ್ನು ಶೇ . 8ರ ಬಡ್ಡಿಯೊಂದಿಗೆ ಇವರ ವಿರುದ್ದ ಸಿವಿಲ್ ದಾವೆ ಹೂಡುವ 
ಮೂಲಕ ವಸೂಲಿ ಮಾಡುವ ದಂಡನೆ ವಿಧಿಸಿದೆ. 


ಸ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೫೬೯ 
2) ಶ್ರೀ ಆರ್. ಬಸಣ್ಣ, (ನಿವೃತ್ತ) ಕಿರಿಯ | ಇವರು ಸರ್ಕಾರಿ ಗ್ರಾಮೀಣ ಆರೋಗ್ಯ ಕೇಂದ್ರ, ಕೊಂಡಜ್ಜಿ , ಚಿತ್ರದುರ್ಗ ಜಿಲ್ಲೆ 
ಪುರುಷ ಆರೋಗ್ಯ ಸಹಾಯಕ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಇವರು ಎಸಗಿರುವ 

ಆರೋಪದಿಂದ ಸರ್ಕಾರಕ್ಕೆ ಉಂಟಾಗಿರುವ ನಷ್ಟ ರೂ .1,36,226/- ರಲ್ಲಿ 
ಶೇ .50 ರಷ್ಟನ್ನು ಶೇ .8ರ ಬಡ್ಡಿಯೊಂದಿಗೆ ಅವರ ನಿವೃತ್ತಿ ಉಪದಾನದಿಂದ 
ವಸೂಲು ಮಾಡಲು ಹಾಗೂ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಇವರಿಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ - 214 
ರಡಿಯಲ್ಲಿ ಇವರ ಪಿಂಚಣಿಯ ಶೇ .50 ರಷ್ಟನ್ನು ಶಾಶ್ವತವಾಗಿ ತಡೆಹಿಡಿಯುವ 
ದಂಡನೆ ವಿಧಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪದ್ಮಾವತಿ 
ಪಿ . ಆರ್‌. 1824 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

ಶಿಕ್ಷಣ ಸಚಿವಾಲಯ 
ವಿಷಯ : 2009 - 10ನೇ ಸಾಲಿನಿಂದ ಡಿಪ್ಲೊಮಾಕೋರ್ಸುಗಳಿಗೆ ಪರಿಷ್ಕೃತ ಪಠ್ಯಕ್ರಮಗಳನ್ನು ಅಳವಡಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಇಡಿ 259 ಟಿಪಿಇ 2008 , ದಿನಾಂಕ: 21 -1 - 2009 

2. ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ: ತಾಂಶಿಇ 117 ಸಿಡಿಸಿ 2009 - 10 , ದಿನಾಂಕ :30 - 6- 2009 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಡಿಪ್ಲೊಮಾ ಕೋರ್ಸುಗಳ ಪಠ್ಯಕ್ರಮಗಳನ್ನು ಒಂದು ಬಾರಿಗೆ 
ಮಾತ್ರ ಪರಿಷ್ಕರಿಸಲು ಕೆಲವೊಂದು ಷರತ್ತುಗಳಿಗೊಳಪಡಿಸಿ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಮೇಲೆ ಓದಲಾದ ( 2) ರ ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪತ್ರದಲ್ಲಿ ರಾಜ್ಯದಲ್ಲಿನ ಡಿಪ್ಲೊಮಾಕೋರ್ಸುಗಳ 1ನೇ ಮತ್ತು 
2ನೇ ಸೆಮಿಸರ್‌ನ ಪಠ್ಯಕ್ರಮಗಳನ್ನು ಪರಿಷ್ಕರಿಸಿ ಅಳವಡಿಸುವ ಕುರಿತಂತೆ ಪ್ರಸ್ತಾಪಿಸಲಾಗಿದೆ. ಅದರಂತೆ ಪಠ್ಯಕ್ರಮಗಳನ್ನು ಯಶಸ್ವಿ 
ಉದ್ದಿಮೆದಾರರು ಎನ್. ಐ . ಟಿ. ಟಿ. ಟಿ.ಆರ್, ಚೆನ್ನೈ ಹಾಗೂ ಬಾಹ್ಯ ವಿಷಯ ಪರಿಣಿತರ ಸಹಯೋಗದಿಂದ 
ಇದನ್ನು 2009 -10ನೇ ಶೈಕ್ಷಣಿಕ ಸಾಲಿನಿಂದ ಅಳವಡಿಸಿಕೊಳ್ಳುವ ಸಲುವಾಗಿ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ 146ನೇ 
ಕೇಂದ್ರ ಪರೀಕ್ಷಾ ಮಂಡಳಿ ಸಭೆಯಲ್ಲಿ ಮಂಡಿಸಿ ಒಮ್ಮತದಿಂದ ನಿರ್ಣಯಿಸಲಾಗಿದ್ದು ಈ ಸಂಬಂಧ ನಿಯಮಾವಳಿಗಳು ಹಾಗೂ 
ರೂಪುರೇಷೆಗಳನ್ನು ರಚಿಸಲಾಗಿರುವುದರಿಂದ ಡಿಪ್ಲೊಮಾ ಒಂದು ಮತ್ತು ಎರಡನೇ ಸೆಮಿಸ್ಟರ್‌ಗಳಿಗೆ 2009 - 10ನೇ ಶೈಕ್ಷಣಿಕ 
ಸಾಲಿನಿಂದ ಅನ್ವಯವಾಗುವಂತೆ ಪರಿಷ್ಕೃತ ಪಠ್ಯಕ್ರಮ ಹಾಗೂ ನಿಯಮಾವಳಿ / ರೂಪುರೇಷೆಗಳನ್ನು ಅಳವಡಿಸಿಕೊಳ್ಳಲು 
ಸರ್ಕಾರದ ಆದೇಶವನ್ನು ಹೊರಡಿಸಬೇಕೆಂದು ಕೋರಲಾಗಿದೆ. 
ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಡಿ 178 ಟಿಪಿಇ 2009 , ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿನ ಎಲ್ಲಾ ಪಾಲಿಟೆಕ್ನಿಕ್‌ನ ಡಿಪ್ಲೊಮಾ ಕೋರ್ಸುಗಳ ಒಂದನೇ 
ಮತ್ತು ಎರಡನೇ ಸೆಮಿಸ್ಟರ್‌ನ ಪಠ್ಯಕ್ರಮಗಳು 2009 -10ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ಪರಿಷ್ಕರಿಸಲ್ಪಟ್ಟಿರುತ್ತವೆ 
ಹಾಗೂ ಅನ್ವಯವಾಗುತ್ತವೆ. ಈ ಸಂಬಂಧದ ನಿಯಮಾವಳಿ / ರೂಪುರೇಶೆಗಳನ್ನು ಈ ಆದೇಶದ ಅನುಬಂಧದಲ್ಲಿ 
ತಿಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ .ಆರ್ . ಪ್ರಭು 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ). 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 178 ಟಿಪಿಇ 2009 , ಬೆಂಗಳೂರು, ದಿನಾಂಕ:01 - 08 - 2009ರ ಅನುಬಂಧ 
REGULATIONS AND GUIDELINES FOR DIPLOMA COURSES AS PER THE CURRICULUM - C - 09 / 10 

(with effect from the academic year 2009- 10 ) 
1 , TITLE AND DURATION OF THE PROGRAMS 
1 . 1 The programs shall be called the diploma programs and abbreviated as DCE / 

DME/DECE /DEEE /DCSE etc . 


ಗಿದ್ದು 


9320 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

2007 - 0 
The programs shall be of 2/ 3 academic years ( 31/2 years in case of evening courses )duration 
and conducted in 4 /6 semesters with each semester having a duration of 16 weeks . 
The calendar of events in respect of the course shall be fixed by the Department of Technical 

Education from time to time. 
1.4 The examinations shall be conducted by Board of Technical Examination (BTE ) at the end of 

each semester 
2 . Admissions and Eligibility 

a ) For Engineering courses :- Should have passed Karnataka SSLC or equivalent examination 

and have obtained a minimum of 35 % marks each in Mathematics and Science subjects . 
b ) For Sound Recording and Cinematography Courses: Should have passed Karnataka 

PUC -2 or equivalent examination and have obtained a minimum of 35 % marks each in PCM 

subjects. 
c ) For Non - Engineering Courses : 
1) Commercial Practice and Apparel Design and Fabrication Technology :- Should have 

passed Karnataka SSLC or equivalent examination 
2 ) Library Science & Information management Business Administration :- Should have 

passed Karnataka PUC - 2 or equivalent examination . 
3 . Duration of periods in the Class Time Table : 

The duration of each period in a day is 1 hour and the total periods of instruction /seminars/tutorial 
hours excluding interval and lunch break in a day should be uniformly maintained as 7 hours from 

Monday to Friday and 4 hours on Saturday ( Theory and Practical). 
4 . ATTENDANCE REQUIREMENT 
4 . 1 In each semester , the candidate has to put in a minimum attendance of 75 % in each subject 

with a provision of condonation of 15 % of the attendance by the Secretary , Board of 
Technical Examination on the specific recommendation of the Principal on the reasons such 
as medical grounds , International/ National/ State level sports , NCC , NSS . 
The basis for the calculation of the attendance shall be the period prescribed by the 
Department of Technical Education by its calendar of events . For the first semester 
students , the same is reckoned from the date of admission of the student. 
The students shall be informed about their attendance position monthly by the Polytechnics 
so that the students shall be cautioned to make up the shortage. The Principals of the 
Polytechnics shall submit the list of students who have been detained for shortage of 
attendance by the end of the semester to the Secretary , Board of Examination , Dept. of 

Technical Education , Bangalore , Karnataka . 
5 . INTRENAL ASSESMENT: 
5. 1 For each subject three tests should be conducted and best of two shall be taken for assessment 

Decimals shall be rounded off to next higher digit . 
The decimals below 0 .5 and above 0 .5 shall be rounded off to the next higher digit. i. e for 
example : 8 . 1 to 8 .5 and 8 .6 to 8 . 9 shall be rounded off to 9 

Round off to next higher digit shall be for the average marks and not for individual test marks . 
5 . 2 Each subject of theory or practical shall have a maximum internal assessment marks of 25 

(20 marks for test and 5 marks for attendance ). 
5 .3 Award ofmarks for attendance will be as per the range given below : 
60 % to 75 % 

- 2 marks 
more than 75 % upto 85 % - 3 marks 
more than 85 % upto 95 % - 4 marks 
more than 95 % upto 100 % - 5 marks 


4 . 3 


5 . 5 


2008 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

9320 
5 .4 Award of internal assessment marks for drawing / workshop shall be based on aggregate marks of 

all the exercises/ graded exercises carried out and evaluated in the class room through out the 
semester 
The internal assessmentmarks in a theory subject shallbe based on three tests conducted at the 
end of 6 , 10 and 14 weeks of each semester. An additional test may be conducted for desirous / 
absent students before the end of the semester to give an opportunity to such students to improve 
their internal assessmentmarks. The test shall be answered in " Blue Books ” with pages serially 
numbered . These Blue Books shall be signed by the student and the concerned faculty and kept 
in the custody of Principal of the Polytechnic for verification and academic audit and it should be 

preserved as per the BTE norms. 
6 . Internal Assessment for Project Work : 
To allocate the internal assessment for the Project Work three reviews have to be conducted and the 
average of the three should be taken for the final assessment. 
7 . Minimum Pass Marks : 

Theory Examination : 35 % in the end examination 
( A minimum of 35 marks in the end examination and a combined minimum of 45 marks of both 
Internal Assessment and end examination marks put together.) 
Practical Examination : 50 % in the end examination - (A minimum of 50 marks in the end 
examination and a combined minimum of 60 marks of both Internal Assessment and practical 

examination marks put together.) 
8 . Eligibility and Promotion for the Examinations : 
8 .1 There shall not be any restriction for promotion from odd semester to even semester, 

provided the candidate has registered his /her name for the examination for the semester 

and has fulfilled the attendance requirement. 
8 . 2 A candidate is eligible for promotion from even semester to odd semester (i.e to next 

academic year) provided , the candidate has not failed in more than four subjects of lower 
semester examinations . 

For example : 
a ) A candidate seeking eligibility to 3rd semester should not have failed in more than 4 

subjects of first and second semesters put together . 
b ) A candidate seeking eligibility to 5th semester should not have failed in more than 4 

subjects of 1st to 4th semesters put together. 
9 . Classification of successful candidates : 

Classifications of candidates will be done as specified below : 
9. 1 Classification of the Semester Result : 
a ) First Class with Distinction 

A candidate shall be declared to have passed in First Class with Distinction if he / she 
secures not less than 75 % of the aggregate marks in all the subjects of the semester put 

together. 
b ) First Class 

A candidate shall be declared to have passed in First Class with Distinction if he / she secures 

not less than 60 % of the aggregate marks in all the subjects of the semester put together. 
c ) Second Class : 

All other successful candidates will be declared to have passed in Second Class . 


9982 .9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

2007 - O 
9. 2 Award of Diploma 
a ) First Class with Distinction 

A candidate shall be declared to have passed in First Class with Distinction if he / she 
secures not less than 75 % of the aggregate marks in 5th and 6th semesters put together and 
passes the above semesters in first attempt itself 

b ) First Class 

A candidate will be declared to have passed in First Class if he / she secures not less 
than 60 % of the aggregate marks in 5th and 6th semesters put together and passes the above 
semesters in first attempt itself 

c ) Second Class : 

All other successful candidates will be declared to have passed in Second Class . 
10 . Provision for improvement: 
10 . 1 Surrender of Results : The candidate has to apply for the improvement by surrendering 

his /her results with in 30 days after the announcement of results by paying fees as prescribed 

by BTE . 
10 . 2 No improvement is allowed in Practical / Lab subjects or Project work or Industrial Training 

assessment. However, improvement is allowed in drawing subject. 
10 . 3 If improvement is not achieved , themarks obtained in the current Examination hold good . 
10 .4 Improvement is not allowed in respect to the candidates who are punished under Mal 

practices in any Examination . 
10 .5 All the candidates who wish to appear for improvement of performance shall deposit the 

original Marks cards of the semester pertaining to the subject/ subjects to BTE . Then the 

revised Memorandum ofmarks of the current examination will be issued 
11. MAXIMUM PERIOD FOR COMPLETION OF DIPLOMA COURSES 

Maximum period for completion of the course shall be thrice the duration of the course 
from the date of First admission (includes the period of detention and discontinuation of studies 
by student etc ) failing which they will have to forfeit the claim for qualifying for the award of 
Diploma (They will not be permitted to appear for examinations after that date). This rule applies 

for all Diploma courses of 3 or 31/2 years of engineering and non -engineering courses. 
12 . ELIGIBILITY FOR AWARD OF DIPLOMA 

A candidate is eligible for award of Diploma Certificate if he / she fulfils the following academic 
regulations. 
i. He / She pursued a course of study for not less than 3 / 3 12 academic years & notmore than 

6 / 7 academic years. 
ii. He / she has completed all the subjects . 

Students who fail to fulfill all the academic requirements for the award of the Diploma within 6 
17 academic years from the year of admission shall forfeit their seat in the course & their seat 

shall stand cancelled . 
13 RE - VALUATION : 

a ) There is a system of Re-valuation or providing Xerox copies of valued Answer Scripts . The 

procedure for revaluation is as prescribed by the BTE , Karnataka . 

b ) There is no provision for recounting of the valued answer scripts 
14 . MAL PRACTICE CASES : 

If any candidate resorts to any Mal Practice during examinations, he/she shall be booked and the 
Punishment will be awarded as per rules and regulations framed by BTE , Karnataka from time to 
time. 


237 - 0 BADFE37 ODZE, nomad , LOWJOs no , 900€ 

೨೫೭೩ 
15 . DISCREPANCIES / PLEAS: 

Any Discrepancy /Pleas regarding results etc ., shall be represented to the Board within 90 
(ninety) days from the date of issue of results. Thereafter, no such cases will be entertained in 

any manner. 
16 . ISSUE OF DUPLICATE DIPLOMA MARKS CARD/ CERTIFICATE 

If a candidate loses his/her original Diploma marks card / Certificate and desires a duplicate to be 
issued , he /she should produce written evidence to this effect. He / she may obtain a duplicate 
from the Secretary , Board of Technical Examination ,Karnataka on paymentof prescribed fee and 
on production of an affidavit signed before a First Class Magistrate (Judicial ) and non traceable 
certificate from the Department of Police . In case of damage of original Diploma Marks card 
/Certificate , he / she may obtain a duplicate Marks card /certificate by surrendering the original 
damaged Marks card /certificate on payment of prescribed fee to the Board of Technical 

Examination , Karnataka . 
17. ISSUE OF MIGRATION CERTIFICATE AND TRANSCRIPTS : 

The Board on payment of prescribed fee will issue these certificates for the candidates who 

intend to pursue Higher Studies in India or Abroad . 
18 . Lateral Entry to B .E programs: 

Holders of three years Diploma awarded by the Board of Technical Examination , Govt. of 
Karnataka or any other diploma qualification considered equivalent thereto and has passed the 
final year examination with an aggregate of minimum 45 % marks (aggregate of 40 % in case of 
Schedule caste /Schedule tribe / Backward classes as specified in the relevant Government 

order ). 
19. GENERAL 

i. The Department of Technical Education may change or amend the academic rules and 

regulations or syllabi at any time and the changes or amendments made shall be applicable 
to all the students , for whom it is intended , with effect from the dates notified by the 

competent authority . 
ii. All legal matters pertaining to the Department of Technical Education , Karnataka shall be 

dealt within the jurisdiction of Bangalore . 
iii. In case of any ambiguity in the interpretation of the above Regulations and Guidelines , the 
decision of the Secretary, BTE ,Karnataka shall be final . 

ಎನ್ . ಆರ್ . ಪ್ರಭು 
3 . 890 . 1875 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ) 
PERSONNEL AND ADMINISTRATIVE REFORMS SECRETARIAT 
Sub : Expunging the adverse remarks in the Annual Confidential Reports for the year 2001-02 of 

Sri. H .C . Kishore Chandra, IPS (KN -84 )- revised orders – Reg. 
Read : 1. Government Order No . DPAR 30 SPS 2004 , dt. 01- 9 - 2007 . 

2 . Government of India letter No. 17048 /6 /2004 -IPS II, dt. 03 -9 - 2008 and 19 -01- 2009. 
3 . Governmentletter No.DPAR 30 SPS 04 , dated : 18 -5 - 2009 . 

4 . Representations dated : 04 -6 -2009 of Shri. H . C . Kishore Chandra, IPS . 
Preamble : 

In Government Order of even number dated : 01- 9-2007 , cited at (1) above , all the adverse 
remarks and the grading BELOW AVERAGE ’ recorded by the Reporting and Reviewing Authority in the 
Annual Confidential Report of Sri . H .C . Kishore Chandra , IPS, for the year 2001-02 ( ending 31 - 3 - 2002 ) 
was expunged . 


೨೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

2007 - 0 
The Government of India , in its letter No. 17048 /6 / 2004 -IPS II , dated : 03 - 9 - 2008 have drawn the 
attention of the State Government to the letter No. 11059 /18 /2002- AIS -III , dated : 19 -4 - 2005 wherein it has 
been mentioned that " even if the entire adverse remarks of Reporting / Reviewing / Accepting 
Authorities are expunged by the Government, the overall grading shall remain unchanged " and 
asked the State Government to modify the Government Order dt.01-9- 2007 and to restore the grading . 

On the principle of natural justice , an opportunity was given vide letter dated : 18 -5 - 2009, to Sri. 
H .C . Kishore Chandra , IPS , stating that State Government proposes to modify the Government Order 
dated : 01- 9-2007 so as to restore the grading BELOW AVERAGE’ recorded in the Annual Confidential 
Report for the year 2001 -02 in conformity with DOPT;s letter and informed him to make submissions, if 
any within 15 days after receipt of the letter. Without making any direct reference to the Government 
letter dated 18 .5 . 2009, he initially sent his applications dated 26 .5 .2009 & 3 .6 . 2009 under RTI Act seeking 
information on certain points regarding his Annual Confidential Report and action taken in similar cases 
relating to other officers . The information sought by him under RTI Act, was furnished to him vide 
Government letter No.DPAR 116 SPS 09 , dated 23 .6 .2009 . In the meanwhile , in response to Government 
letter dated 18 .5.2009, he sent his representation dated 4 .6 .2009 addressed to Government of India , 
Ministry of Home Affairs by his covering letter dated 4 .6 .2009 with a request to forward the same to 
Government of India . 

It is only an interim representation intimating that he would be giving detailed representation after 
collecting certain information from the Government of Karnataka and Government of India. In one more 
representation of same date i. e. 4 .6 .2009 , he requested to clarify under what rules / provisions, the 
Government of India has arrived at the decision conveyed to him through the Government of Karnataka in 
letter dated 18 .5 . 2009 . The representations of the officer have been examined with reference to rules , 
Government of India s standing instructions, Government of India s decision and material on record . As 
per the guidelines of Government of India contained in DOPT s letter No. 11059/ 18 / 2002- AIS III, dated 
19 .4 . 2005 , the grading once recorded in the ACR cannot be expunged even if entire adverse remarks 
recorded are expunged by the Government. The overall grading remains unchanged even if entire 
adverse remarks in the said ACR are expunged . The position being so , the decision of Government of 
India conveyed through letter- dated 3 .3 . 2008 appears to be alright. The State Government is therefore of 
the considered view that there is need to issue a revised order expunging only the adverse remarks & 
however to retain the overall grading unchanged , in terms of Government of India s decision which is in 
conformity with the general guidelines issued in the matter. Accordingly , the following orders are issued . 

Government Order No : DPAR 30 SPS 2004 , Bangalore, Dated : 23th July 2009 

In supersession of Government Order dated 01.9 .2007 , the Government hereby orders that the 
following remarks recorded by the Reporting Authority and Reviewing Authority in the Annual Confidential 
Report of Sri H . C . Kishore Chandra , IPS for the year 2001-02 and communicated to him as adverse 
remarks vide DO letter No.Chs. 66 /2004 , dated 24 . 1. 2004 shall be expunged : 

Please comment on Part - 11 The information furnished by the DIGP in Part II is not entirely 
as filled out by the Officer correct. 
reported upon . 

For instance , in para 5 (b ) the DIGP has stated that more than 125 
cases were disposed off , which is comparatively much higher to 
the previous years. This statement is incorrect as the disposals 
were more or less on par with previous years . 
In the same paragraph the DIGP makes out as if he were 
instrumental in getting the Government sanction for Rs. 1.61 
crores. As a matter of fact the Registrar, the ADGP and the DIGP 
played active roles in securing the government sanction . 
However, all these efforts would have been in vain except for the 
personal interest taken by the Hon ble Lokayukta himself . 


2007 - O FOTE37 ODZIE , TO doudo , Lowor OO , 900€ 

93233 
2. Quality of Output 

This officer s casual attitude in his approach to work effected the 
quality of his output. No doubt a large number of cases were 
disposed off , but without going deep into the evidentiary value of 
each case and the evidence available against each accused . 
Consequently , though the output was good , the quality was 

lacking . 
3. Knowledge of sphere of His knowledge of his sphere of work was superficial . He was new 
work 

to Vigilance and Anti corruption work and so was deputed for 
training in the CBI Academy along with 4 or 5 other officers 
immediately after he joined this organisation . He did not attend 
this training and consequently was heavily dependent on the 
advice of this own subordinate officers whose work he was 

supposed to supervise . 
4 . | Leadership qualities This officer s leadership qualities were average. He set targets for 

disposal of cases and enquiries and these were achieved . 

However, there were no new ideas or methods of work . 
5 . Management Qualities This officer s casual attitude unfortunately influenced his 

management ofmen and matters. Since he was dependent on his 
subordinates for advice in carrying out his work he was not in a 
position to provide them proper and timely guidance . He himself 
did not attend the training course he was deputed for , let alone 

ensuring the proper training and developmentof subordinates. 
6 . Decision making ability All decisions had to be made on file after proper application of 

mind and due assessment of the pros and cons in each individual 
case . Unfortunately , this officer s casual attitude towards his work 
resulted in minimum application of mind and improper assessment 

to merits of each case and consequently poor decision making . 
7 . Appraising ability 

He was unable to assess and evaluate the performance of 
subordinates satisfactorily as he was largely dependent on them 

for help in discharging his own duties . 
8 . Inter-personal relations and As stated earlier he leaned heavily on his subordinates and as a 
team work 

result was largely dependant on their advice in official matters . 
His attitude towards superiors was casual. Rather than fastening 

team spirit he was a devisive force in this organisation . 
9 . Supervision of investigation His supervision of investigation was poor to say the least. He 

lacked the specialised knowledge required for investigating 
complicated cases and so was neither able to guide subordinates 

nor monitor investigations effectively . 
10 . Traits /Special Abilities : He had a casual attitude towards his duty 

i) Dedication to duty : He paid insufficient of attention to details 
ii) Attention to details : 
iii )Ability to take a principled There were no instances of his having taken a principled stand . 
stand : 


೨೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
11. General Assessment Though having a good personality and the ability to communicate 

effectively , this officer s casual attitude and superficial knowledge 
of work pertaining to this organisation gave the impression that he 
was just going through the motions rather than doing any real 
work . He tried to manipulate situations to his advantage . His 
loyalty was not to his superiors nor to this organisation but lay 

elsewhere . Consequently , his innings here was very short . 
12 . Grading 

BELOW AVERAGE 
However, the overall grading of BELOW AVERAGE recorded by the Reporting and Reviewing 
Authority in the said Annual Confidential Report, shall be retained unchanged in conformity with standing 
instructions contained in Government of India letter No. 11059 / 18 /2002 - AIS ( II), dated 19 .4. 2005 and not 
withstanding the expunction of the adverse remarks mentioned above . 

By Order and in the name of the Governor ofKarnataka , 

ASHOK P ATRE 
P . R . 1794 

Under Secretary to Government, 
Department of Personnel and Administrative Reforms (Services-4 ). 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಎನ್.ಆರ್. ಹೆಚ್. ಎಂ . ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರದ ಶೇ . 15 ರಷ್ಟು ವಂತಿಗೆಯನ್ನು 

2009 - 10ನೇ ಸಾಲಿನ ಆಯವ್ಯಯದಲ್ಲಿ ಕಲ್ಪಿಸುವ ಬಗ್ಗೆ. 
ಓದಲಾಗಿದೆ: ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: 264 ವೆಚ್ಚ -5 - 2009, ದಿನಾಂಕ: 26 - 03 - 2009 
ಪ್ರಸ್ತಾವನೆ: 

ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಭಿಯಾನದ ಅಡಿ ರಾಜ್ಯದಲ್ಲಿ ಸಾರ್ವಜನಿಕ ಆರೋಗ್ಯ 
ಸುಧಾರಣೆಗಾಗಿ ಹಲವಾರು ಯೋಜನೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರವು ಅಗತ್ಯ ಅನುದಾನವನ್ನು 
ಮಂಜೂರು ಮಾಡುತ್ತದೆ. ಕೇಂದ್ರ ಸರ್ಕಾರವು ಎನ್.ಆರ್. ಹೆಚ್. ಎಂ . ಗೆ ಅನುದಾನ ಬಿಡುಗಡೆ ಮಾಡಬೇಕಾದಲ್ಲಿ ರಾಜ್ಯ 
ಸರ್ಕಾರದ ವಂತಿಕೆಯಾಗಿ ಶೇ . 15 ರಷ್ಟು ಅನುದಾನವನ್ನು ಜಮೆ ಮಾಡಬೇಕೆಂದು ಷರತ್ತು ವಿಧಿಸಿರುತ್ತದೆ. 

2009 - 10ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದಿಂದ ಅಂದಾಜು ರೂ . 500 ಕೋಟಿಗಳಿಗಿಂತಲೂ ಹೆಚ್ಚು 
ಸಹಾಯಾನುಧನ ದೊರೆಯಲಿದೆ. ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ವಿಧಿಸಿರುವ ಷರತ್ತಿನಂತೆ ರಾಜ್ಯ ಸರ್ಕಾರದ 
ಭಾಗವಾಗಿ ಶೇ . 15 ರಷ್ಟು ಅನುದಾನವನ್ನು ರಾಜ್ಯ ಆಯವ್ಯಯದಲ್ಲಿ ಒದಗಿಸಿ, ರಾಜ್ಯ ಆರೋಗ್ಯ ಸಂಘದ ಮೂಲಕ ಬಿಡುಗಡೆ 
ಮಾಡಬೇಕಿದೆ. 

2009 -10ನೇ ಸಾಲಿನ ಆಯವ್ಯದ ಕರಡು ಅಂದಾಜುಗಳನ್ನು ಈಗಾಗಲೇ ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿದ್ದು, 
ರೂ . 146.15 ಕೋಟಿಗಳಷ್ಟು ಅನುದಾನವನ್ನು ರಾಜ್ಯ ಆರೋಗ್ಯ ಸಂಘದ ಮೂಲಕ ಬಿಡುಗಡೆ ಮಾಡಲು ಪರಿಗಣಿಸಿ, ರಾಜ್ಯ 
ಆಯವ್ಯಯದಲ್ಲಿ ಓದಲಾದ ಕ್ರಮ ಸಂಖ್ಯೆ (1) ರ ಟಿಪ್ಪಣಿಯಲ್ಲಿ 2009 - 10ನೇ ಸಾಲಿಗೆ ಒದಗಿಸಲಾಗಿರುವ ಅನುದಾನ ಈ 
ಕೆಳಗಿನಂತೆ ಹಂಚಿಕೆ ಮಾಡಿದೆ. 

( ರೂ ಲಕ್ಷಗಳಲ್ಲಿ) 

2009 - 10 ರಲ್ಲಿ 
ಲೆಕ್ಕ ಶೀರ್ಷಿಕೆ 

ಒದಗಿಸಿರುವುದು 
( 1 ( 2210 - 80 - 800 - 0 -17 ತಾಯಿ ಭಾಗ್ಯ 

1000. 00 
| 2210 - 80 - 800 - 0 - 18 ಆರೋಗ್ಯ ಕವಚ ( ಇ . ಎಂ . ಆರ್ . ಐ .) 

1000. 00 
2211 - 00 - 103 - 0 - 73 ಮಡಿಲು ಕಿಟ್ 

412 . 00 
2210 - 80 - 800 - 0 - 15 ಸುವರ್ಣ ಸುರಕ್ಷ ( ಆ 

2000. 00 
2210 - 01 - 110 - 2 - 40 ಟೆಲಿಮೆಡಿಷಿನ್ 

100 . 00 
2210 - 01 - 110 - 2 - 41 ಜೆರಿಯಾಟ್ರಿಕ್ ಸೇವೆಗಳು 

110. 00 
2210 - 01 -800 - 0 - 06 

3750. 00 
ಆರೋಗ್ಯ ಸೇವೆಗಾಗಿ 12ನೇ ಹಣಕಾಸು ಆಯೋಗದ ಅನುದಾನ 


ಂಧವ ) 


6(d 


ಈ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೧೦ , ೨೦೦೯ 

೨೫೭೭ 
( ರೂ ಲಕ್ಷಗಳಲ್ಲಿ) 

2009 - 10 ರಲ್ಲಿ | 
ಲೆಕ್ಕ ಶೀರ್ಷಿಕೆ 

ಒದಗಿಸಿರುವುದು 
2210 - 06 - 800 - 0 - 81 

488 . 00 
ಕೆ .ಹೆಚ್.ಎಸ್. ಡಿ . ಆರ್ . ಪಿ. ಆರ್ಗನೈಸೇಸನ್ ಡೆವಲಪ್‌ಮೆಂಟ್ 
2210 - 06 - 800 - 0 - 82 

1560 . 00 
ಕೆ.ಹೆಚ್. ಎಸ್. ಡಿ. ಆರ್. ಪಿ . ( ಪಿ . ಹೆಚ್ . ಸಿ.ಎಫ್.) 
- 10 | 2210 - 06 - 800 - 0 - 83 

766 .00 
ಕೆ. ಹೆಚ್ .ಎಸ್. ಡಿ.ಆರ್. ಪಿ . ಹೆಲ್ತ್ ಫೈನಾನ್ಸಿಂಗ್ 
2210 - 06 - 800 - 0 - 85 

1845 . 00 
ಕೆ. ಹೆಚ್. ಎಸ್. ಡಿ . ಆರ್‌. ಪಿ . ಸರ್ವಿಸ್ ಇಂಪ್ಯೂಮೆಂಟ್ ಚಾಲೆಂಜ್ ಫಂಡ್ 
ಒಟ್ಟು 

13. 031 - 00 | 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 11 ಎಫ್ . ಪಿ. ಆರ್ . 2009 , ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್ 2009 

ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ 
ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರವು 2009 - 10ನೇ ಸಾಲಿಗೆ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೂ . 13031 - 00 
( ಹದಿಮೂರು ಸಾವಿರದ ಮೂವತೊಂದು ಲಕ್ಷ ರೂ . ಗಳು ಮಾತ) ಲಕಗಳನ್ನು ಹಂಚಿಕೆ ಮಾಡಿದ್ದು, ಈ ಹಣವನ್ನು ರಾಜ್ಯ 
ಆರೋಗ್ಯ ಸಂಘಕ್ಕೆ ಬಿಡುಗಡೆ ಮಾಡಿ ಸರ್ಕಾರದ ತನ್ನ ಪಾಲಿನ ಶೇ . 15 ರಷ್ಟು ವಂತಿಗೆಯೆಂದು ಪರಿಗಣಿಸಿ ಬಿಡುಗಡೆ 
ಮಾಡಲು ಆದೇಶಿಸಿದೆ. 

ಕೇಂದ್ರ ಸರ್ಕಾರದ ಸೂಚನೆಗಳ ಅನ್ವಯ ಆಯವ್ಯಯ ಒದಗಿಸುವ ನಿಟ್ಟಿನಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ. 
ಆದುದರಿಂದ ಪ್ರತಿ ಕಾರ್ಯಕ್ರಮದ ಮೇಲುಸ್ತುವಾರಿಯು ಆಯಾ ಇಲಾಖಾ ಮುಖ್ಯಸ್ಥರ ಅಂದರೆ, ಆಯುಕ್ತರು / 
ಕೆ.ಹೆಚ್ .ಎಸ್. ಡಿ. ಆರ್ .ಪಿ ./ ಆಡಳಿತಾಧಿಕಾರಿ/ಎನ್.ಆರ್. ಹೆಚ್. ಎಂ . ಅಭಿಯಾನ ನಿರ್ದೆಶಕರ ಜವಾಬ್ದಾರಿಯಾಗಿರುತ್ತದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ/ 662/ ವೆಚ್ಚ -5, 2009, ದಿನಾಂಕ: 4 - 07 - 2009 ಮತ್ತು 
ಆಇ/657/ ವೆಚ್ಚ -5 /2009 , ದಿನಾಂಕ: 22 - 05 - 2009 ರಲ್ಲಿ ನೀಡಿರುವ ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಿಕ್ಕೇಗೌಡ 
ಪಿ . ಆರ್ , 1960 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
FOREST, ECOLOGY AND ENVIRONMENT SECRETARIAT 
Sub : Diversion of 16 .26 ha . of forest land for renewal of Mining Lease No. 988 for extraction 

of iron ore in Karadikolla (V ), N .E . Block , Sandur Taluk of Bellary District in favour of 

M /s Veeyam (P ) Ltd . Hospet. 
Read : 1. Letter No. A5 ( 1)MNG .CR .19/89-90 (II ), Dated :19- 06 - 2006 of Principal Chief 

Conservator of Forests, Bangalore. 
2 . State Government letter No. FEE 87 FFM 2006 , dated: 02 . 08 .2006 . 
3. Letter No . 4 - KRC241/2006 /BAN / 1270 , dated : 20 - 11 -2007 of Government of India , 

Ministry of Environment and Forests , Regional Office, Southern Zone , Bangalore . 
4 . Letter No . A5 (1) MNG. CR .19/89- 90 (II), Dated: 12 .12 .2008 and 22.06 .2009 of 

Principal Chief Conservator of Forests , Bangalore . 
5. State Governmentletter No . FEE 87 FFM 2006, dated : 07- 07- 2009 . 
6 . Letter No . 4 -KRC241/ 2006 /BAN /5232 , dated : 28 -07 -2009 of Government of India , 

Ministry of Environment and Forests , Regional Office , Southern Zone, Bangalore . 
Preamble : 

The Principal Chief Conservator of Forests, Bangalore vide his letter dated: 19-06 -2006 read at (1) 
above has submitted the proposal to obtain the approval of Government of India under Section 2 of The 


ame was ca 


೨೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

2007 - 0 
Forest (Conservation ) Act,1980 for diversion of 20. 23 ha . of forest land (16 . 26 ha . already broken up area 
and 3. 97 to be broken up area) for renewal of Mining Lease No. 988 for extraction of iron ore in 
Karadikolla (V ), N .E . Block , Sandur Taluk of Bellary District in favour of Veeyam ( P ) Ltd , Hospet for a 
period up to 01 -09- 2010 co -terminus with the lease granted under MMDR Act, 1957 , subject to the 
certain conditions. 

Accordingly the proposal was recommended to Government of India vide State Government letter 
dated 02 -08- 2006 read at (2 ) above . 

The Government of India , Ministry of Environment and Forests , Regional office , Bangalore vide 
their letter dated: 20 -11-2007 read at (3) above has given its approval in Principle (Stage-1) for diversion 
of 20.23 ha . of forest land subject to fulfillment of certain conditions and the same was communicated to 
the Principal Chief Conservator of Forests , Bangalore for compliance. 

The Principal Chief Conservator of Forests, Bangalore vide his letter dated 12 . 12 . 2008 and 
22 . 06 .2009 furnished the compliance report read at (4 ) above and the same has been sent to 
Government of India vide State Government letter dated : 07 - 07 - 2009 read at (5 ) above . 

Government of India Ministry of Environment and Forests , Regional Office , South Zone, Bangalore 
vide their letter dated 28 -07 -2009 read at (6 ) above has conveyed its approval (Stage -ll) under Section 2 
of The Forest (Conservation ) Act, 1980 for diversion of 20 .23 ha . of forest land renewal of Mining Lease 
No. 988 for extraction of iron ore in Karadikolla ( V ), N . E . Block , Sandur Taluk of Bellary District in favour of 
Veeyam ( P ) Ltd , Hospet for a period up to 01- 09- 2010 co -terminus with the lease granted under MMDR 
Act, 1957 , subject to the certain conditions. 

The proposalhas been examined in detail and hence the order. 

Government Order No. FEE 87 FFM 2006 , Bangalore, Dated : 6th August 2009 
In the circumstances explained in the preamble above , Government are pleased to accord sanction under 
Section 2 of The Forest (Conservation ) Act, 1980 for diversion of 16 .26 ha.(already broken up area) of 
forest land renewal of Mining Lease No .988 for extraction of iron ore in Karadikolla (V ), N . E . Block , Sandur 
Taluk of Bellary District in favour of Veeyam (P ) Ltd , Hospet for a period up to 01 -09- 2010 co -terminus 
with the lease granted under MMDR Act, 1957, subject to the following conditions: 

1. The legal Status of the forest land shall remain unchanged . 
2 . The demarcation of mining lease will be done on the ground using four feet high reinforced 

concrete pillars , with serial numbers , forward and back bearings and distance from pillar to 
pillar recorded on the pillars at the cost of user agency . GPS readings for the mine area shall 
be taken and recorded by the Forest Department. 
Considering the recommendation of the State Government and to maintain the green cover, 
and keeping in mind that the Compensatory Afforestation land has not been provided at the 
time of obtaining lease earlier , suitable equivalent non - forest land in lieu of the broken up 
forest land of 16 .26 ha. shall be identified by the user agency. The identified non -forest land 

shall be transferred and mutated in favour of Forest Department. 
4 . The cost of raising compensatory afforestation over 16 . 26 ha . of identified non -forest land 

shall be deposited by the user agency and the same shall be transferred to Adhoc CAMPA in 
accountnumber CA 1582 of Corporation Bank , Block - II, CGO Complex , Phase -1, Lodhi Road , 

New Delhi - 110 003 . 
5 . Compensatory afforestation over equivalent extent of non -forest land in the already broken up 

forest land of 16 .26 ha . and to include the condition of Compensatory Afforestation land 
identification , mutation and payment towards comlpensatory afforestation cost before handing 
over the forest land. 


3 . 


231 - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦ , ೨೦೦೯ 

9325 
6 . The compensatory afforestation shall be raised over 16 .26 ha . of identified non - forest land . 

(i.e. in lieu of 16 .26 ha. of broken up forest land ) at the cost of user agency . 
7 . The Non -forest land for Compensatory Afforestation shall be notified as PF / RF under Indian 

Forest Act, 1927 or the State Forest Act within a period of 6 months and Nodal Officer (FCA ) 

shallreport the compliance within 6 months. 
8 . The Forest Department shall maintain area up to 7.5 mts . as safety zone all along the 

boundary and will also raise and maintain the plantation over an area , one and half times of 

the extent of the safety zone in degraded forest land elsewhere at the project cost. 
9 . The funds received from the user agency towards Net Present Value under this project shall 

be transferred to Ad-hoc CAMPA in account number CA 1582 of Corporation Bank , Block - il , 

CGO Complex , Phase -I, LodhiRoad , New Delhi-110 003. 
10 . The additional amount of the Net Present Value (NPV ) of the diverted forest land if any, due 

as per the orders of the Hon ble Supreme Court dated : 28 .03 .2008 and 09.05 .2008 in IA Nos . 
826 in 566 with related IA s in W .P .(Civil ) No.202 /1995 shall be realised from the user agency 
and transferred to Ad-hoc CAMPA in accountnumber CA -1578 of Corporation Bank, Block - ll, 
CGO Complex , Phase -I, Lodhi Road, New Delhi- 110 003 under intimation to the Government 

of India . 
11. No new construction ofbuilding for any purpose will be taken up in the forest area diverted for 

the project. 
12 . A revised mining plan shall be prepared and approved by IBM . The mining activity in the 

forest area shall be carried out as per the approved mining plan . 
13 . The user agency shall obtain environmental clearance under the Environment 

( Protection )Act , 1986 . 
14 . The consent of State Pollution Control Board (SPCB ) shall be obtained under Air and Water 

Act before commencement of mining operation and it shall be renewed every year. 
15 . No labour camps shall be established on the leased / diverted forest land . 
16 . Sufficient firewood shall be provided by the user agency to the labourers at the project cost 

after purchase from the State Forest Department/Forest Development Corporation . 
17 . Reclamation plan shall be executed by the user agency from the very first year ofmining and 

an annual report shall be sent to the Nodal Officer and the Regional Office , Bangalore . 
18 . The user agency shall protect the top soil at the project cost. 
19 . The user agency shall ensure that there should be no damage to the wildlife . 
20 . A comprehensive monitoring shall be done at the end of five years to study the impact of 

mining on the surrounding flora and fauna and its watershed . If it is found that the lessee has 
violated or is not complying with the stipulated conditions, then the approval given under the 

Forest(Conservation )Act, 1980 shall be revoked . 
21. The total forest area utilized for the project shall not exceed 16 . 26 ha . In case the land is not 

taken over by the user agency or the same is not used for the stipulated purpose within a 

period of two years , then the area shall be taken back by the Forest Department. 
22 . The forest land (as scheduled ) is diverted formining purpose under Forest(Conservation ) Act, 

1980 for 20 years , Co - terminus with lease sanctioned under MMRD Act . 
23. The lessee shall pay usual lease rent and other charges as prescribed by the Government 

from time to time. 
24 . The lessee shall open a firewood depot to supply firewood to the employees and labourers at 

the subsidized rates and the quantity to be prescribed by the Deputy Conservator of Forests 
concerned . 


JBOSO ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

2020 - 
25 . The lessee shall undertake the afforestation measures in the vacant area of the lease . 
26 . The lessee shall carryout soil and water conservation measures and other necessary 

measures as advised by the Forest Department from time to time. 
27 . The lessee shall undertake to protect rigidly the leased area and forest area surrounding the 

area up to one Km . from the leased area . 
28 . The lessee shall not cut any trees without prior permission of the Forest Department and all 

produce of permitted felling shall be handed over to Forest Department under cover of 

receipt. 
29. The lessee should execute an agreement with the Forest Department binding himself to 

abide by all usual conditions and terms as per orders of the Government as well as Principal 

Chief Conservator of Forests . 
30 . The lessee shall take -up the planting work on the static dumps during the advance mining 

operations. 
31 . In case of violation of agreement conditions, the State Government (Department of Forests , 

Ecology and Environment) shall have right to suspend the mining activities . 
32 . The lessee shall reclaim the area 16 .26 ha .before handing over to Forest Department. 
33. Lessee has to pay extraction cost to Forest Department for felling of trees in the fresh leased 

area . 
34 . The lessee has to pay all the dues against him before the end of lease period including 

reclamation and rehabilitation charges . 
35 . The user agency shall submit the reclamation and rehabilitation plan after in principle 

approval, if not submitted so with a undertaking that amount fixed by Forest 
Department/Director, Dept. of Mines and Geology/IBM shall be deposited to Forest 
Department on demand. Review for rehabilitation and reclamation will be carried out on 5 
th ,10th, 15th and 19th year and if found unsatisfactory then the permission granted under 

Forest(Conservation ) Act 1980 will be revoked by the Government of Karnataka . 
36 . The lessee has to pay the net present value as per rules in force . 
37 . Any other condition imposed by the Government of Indial Government of Karnataka and 
Principal Chief Conservator of Forests will have to be abided by the lessee . 

By order and in the name of the Governor ofKarnataka , 

H .M . MALLIKARJUNA SWAMY 
P .R . 1913 

Under Secretary to Government, 

Forest, Ecology and Environment Department. 
Sub : Diversion of 4 . 774 ha . of forest land for construction of 110 KV Tap from existing 110 KV 

SC line DC towers Bharangi in Soraba Taluk in Shimoga District in favour of KPTCL , 
Read : 1. Letter No.A5 (4 )GFL. CR . 1/06 -07 , dated 21 -06 - 2007 of Principal Chief Conservator 

of Forests , Bangalore . 
2 . State Government letter No. FEE 169 FGL 2007 , dated :29.09. 2007 . 
3. Letter No.4 -KRB421/2007 -BAN /2652, dated 1st July 2008 of Government of India , 

Ministry of Environment and Forests , Regional Office, (South Zone), Bangalore . 
Letter No.A5 (4 )GFL . CR . 1/ 06 -07,dated 13-03 -2009 of Principal Chief Conservator 
of Forests , Bangalore . 

State Governmentletter No. FEE 169 FGL 2007 , dated : 26 .05 . 2009 . 
6 . Letter No . 4 -KRB421/2007-BAN /4743, dated : 09th June 2009 of Government of 

India , Ministry of Environment and Forests , Regional office (South Zone), 
Bangalore . 


237 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೫೮೧ 
Preamble : 

The Principal Chief Conservator of Forests , Bangalore vide his letter dated :21-03 - 2007 read at ( 1) 
above had submitted a proposal for diversion of 4.774 ha. of forest land in Hurali Sandal Reserve Forest 
in Anavatti Range, Soraba taluk for construction of 110 KV tap line from existing 110 KV SC line DC 
towers Bharangi in Soraba taluk in Shimoga District in favour of KPTCL Shimoga subject to certain 
conditions . 

Accordingly , the proposal was recommended to Government of India , vide State Government 
letter dated : 29.09.2007 read at 2 above . 

The Government of India , Ministry of Environment and Forests, Regional Office , South Zone, 
Bangalore vide their letter dated 01 -07 -2008 read at 3 above conveyed its approval (Stage -I) for diversion 
of 4 .774 ha . of forest land subject to fulfillment of certain conditions and the same was communicated to 
the Principal Chief Conservator of Forests , Bangalore for compliance . 

The Principal Chief Conservator of Forests , Bangalore vide his letter dated 13 - 03- 2009 furnished 
the compliance report read at 4 above and the samehas been sent to Government of India vide State 
Government letter dated : 26 .05. 2009 read at 5 above . 

Government of India Ministry of Environment and Forests , Regional Office , South Zone, 
Bangalore vide their letter dated : 09 .06 .2009 read at 6 above had conveyed its approval (Stage - 11) under 
Section 2 of Forest (Conservation ) Act, 1980 for diversion of 4 .774 ha. of forest land in Hurali Sandal 
Reserve Forest in Anavatti Range , Soraba taluk for construction of 110 KV tap line from existing 110 KV 
SC line DC towers Bharangi in Soraba taluk in Shimoga District in favour of KPTCL Shimoga subject to 
certain conditions . 

The proposal has been examined in detail and hence the order. 

Government Oreder No . FEE 169 FGL 2007 , Bangalore , Dated : 23rd July 2009 

In the circumstances explained in the preamble above, Government is pleased to accord 
approval under section (2) of Forest (Conservation ) Act 1980 for diversion of 4 .774 ha . of forest land in 
Hurali Sandal Reserve Forest in Anavatti Range, Soraba taluk for construction of 110 KV tap line from 
existing 110 KV SC line DC towers Bharangi in Soraba taluk in Shimoga District in favour of KPTCL 
Shimoga subject to the following conditions: 

1. The legal status of forest land shall remain unchanged . 
2 . The Compensatory afforestation shall be raised over 9.548 ha . of degraded forest land at the 

cost of user agency . 
3. The funds received from the user agency towards Compensatory Afforestation and Net Present 

Value under this project shall be transferred to Ad -hoc CAMPA in account number CA - 1582 of 

Corporation Bank , Block -II, CGO Complex, Phase -l, Lodhi Road , New Delhi- 110 003 . 
4 . The additional amount of the NPV if any due as per the orders of the Hon ble Supreme Court 

dated 28 .03 .2008 and 09. 05 . 2008 in IA Nos. 826 in 566 with related IA s in Writ Petition ( Civil) 
No. 202/ 1995 shall be realised from the user agency and transferred to Ad -hoc CAMPA in account 
number CA - 1578 of Corporation Bank, Block - II , CGO Complex , Phase -l, Lodhi Road, New Delhi 

110 003 under intimation to Government of India . 
5 . Only minimum number of trees shall be cut based on actual requirement for laying the 110 KV 


line . 


6 . The total forest area utilised for the project shall not exceed 4.774 ha. In case the land is not 

taken over by the user agency or the same is not used for the stipulated purpose within a period 
of two years , then the area shall be taken back by the Forest Department by the Conservator of 
Forests under section 82 of Karnataka Forest Act 1963. 


9H09 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

2008 - 0 
7 . The user agency has to pay the lease rent as fixed by the Government at the time of sanction 

and any subsequent orders in this regard . 
8 . The lease is granted for 20 years years . 
9 . The Karnataka Forest Act, 1963 and Rules, 1969 will be applicable for any violation . 
10. The user agency shall pay the cost of raising compensatory afforestation at the rate prevailing at 

the time of sanction (at present it is Rs. 84 ,000 -00 per ha.) 
11. The user agency shall pay the Net Present Value (NPV ) as per the Government Notification 

dated : 17 . 1.2004 ,( @ Rs. 5 .80 to Rs. 9 .20 lakhs per ha . depending upon the quantity and density 

of the land. 
12. The user agency shall abide by all the conditions imposed upon by Government of India , 

Government of Karnataka and Principal Chief Conservator of Forests . 
13. Any other conditions to be imposed by the Government of India/Government of Karnataka 
/Principal Chief Conservator of Forests will be abided by the lessee . 

By Order and in the name of the Governor ofKarnataka, 

H . M . MALLIKARJUANA SWAMY 
P . R . 1927 

Under Secretary to Government, 

Forest, Ecology and Environment Department 
Sub : Diversion of 0 .0054 ha . of forest land for laying pipeline to Iskon , the Akshya Patra 

Foundation , Rayapur Dharwad 
Read : 1. Letter No.A5 (2 )GFL .CR . 10 / 06 - 07 , dated 26 -08 - 2006 of Principal Chief Conservator 

of Forests , Bangalore . 
2 . State Government letter No.FEE 165 FLL 2006 , dated : 14 . 02 . 2007 . 
3 . Letter No.4 -KRB307 /2007 -BAN /2351, dated 1st May 2008 of Government of India , 

Ministry of Environment and Forests, Regional Office , (South Zone ), Bangalore . 
4. Letter No. A5 (4 )GFL .CR .3/06 -07,dated 19-08 - 2008 of Principal Chief Conservator of 

Forests , Bangalore. 
5 . State Government letter No .FEE 165 FLL 2006 , dated : 26 .05. 2009 . 
6 . Letter No . 4 -KRB307 /2007- BAN /4741, dated : 09th June 2009 of Government of 

India , Ministry of Environment and Forests , Regional office (South Zone), Bangalore . 
Preamble : 

The Principal Chief Conservator of Forests , Bangalore vide his letter dated :26 -08 - 2006 read at ( 1) 
above had submitted a proposal for diversion of 0. 0054 ha . of forest land in Sy. No . 15A1(P ) of Rayapura 
village , Dharwad District for laying pipeline to Iskon , the Akshaya Patra Foundation , Rayapur, Dharwad 
subject to certain conditions . 

Accordingly, the proposal was recommended to Government of India , vide State Government 
letter dated : 14 .02. 2007 read at 2 above . 

The Government of India , Ministry of Environment and Forests, Regional Office , South Zone, 
Bangalore vide their letter dated 01-05 -2008 read at 3 above conveyed its approval (Stage-1) for diversion 
of 0 .0054 ha . of forest land subject to fulfillment of certain conditions and the same was communicated to 
the Principal Chief Conservator of Forests, Bangalore for compliance . 

The Principal Chief Conservator of Forests , Bangalore vide his letter dated 19-08 -2008 furnished 
the compliance report read at 4 above and the same has been sent to Government of India vide State 
Government letter dated: 26 .05. 2009 read at 5 above . 


- ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

998052 
Government of India Ministry of Environment and Forests, Regional Office , South Zone, 
Bangalore vide their letter dated: 09 .06 . 2009 read at 6 above has conveyed its approval (Stage -II) under 
Section 2 of Forest (Conservation ) Act,1980 for diversion of 0 .0054 ha. of forest land in Sy.No. 15A1(P ) of 
Rayapura village , Dharwad District ;for laying pipeline to Iskon , the Akshaya Patra Foundation , Rayapur, 
Dharwad subject to certain conditions. 

The proposal has been examined in detail and hence the order. 

Government Oreder No. FEE 165 FLL 2006 , Bangalore , Dated : 23rd July 2009 

In the circumstances explained in the preamble above, Government is pleased to accord approval 
under section (2 ) of Forest (Conservation ) Act 1980 for diversion of 0.0054 ha. of forest land in 
Sy .No. 15A1(P ) of Rayapura village , Dharwad District for laying pipeline to Iskon , the Akshaya Patra 
Foundation , Rayapur, Dharwad subject to the following conditions : 

1. The legal status of forest land shall remain unchanged . 
2 . The funds received from the user agency towards Compensatory Afforestation and Net 

Present Value under this project shall be transferred to Ad -hoc CAMPA in accountnumber CA 

1582 of Corporation Bank , Block -II, CGO Complex , Phase-I, Lodhi Road ,New Delhi- 110 003. 
3 . The additional amount of the NPV if any due as per the orders of the Hon ble Supreme Court 

dated 28 .03. 2008 and 09.05. 2008 in IA Nos.826 in 566 with related IA s in Writ Petition (Civil) 
No.202 /1995 shall be realised from the user agency and transferred to Ad -hoc CAMPA in 
account number CA - 1578 of Corporation Bank , Block - II , CGO Complex , Phase -I, Lodhi Road , 

New Delhi- 110 003 under intimation to Government of India . 
4 . The total forest area utilised for the project shall not exceed 0.0054 ha . In case the land is not 

taken over by the user agency or the same is not used for the stipulated purpose within a 
period of two years, then the area shall be taken back by the Forest Department by the 

Conservator of Forests under section 82 of Karnataka Forest Act 1980 . 
5 . The user agency has to pay the lease rent as fixed by the Government at the time of sanction 

and any subsequent orders in this regard . 
6 . The lease is granted for 20 years . 
7 . The Karnataka Forest Act, 1963 and Rules, 1969 will be applicable for any violation . 
8 . Only minimum number of trees shall be cut based on actual requirement of the project. 
9 . The user agency shall pay the extraction and transportation charges of trees estimated by the 

Deputy Conservator of Forests from the proposed land if extracted . 
10 . The user agency shall pay the cost of raising compensatory afforestation over the degraded 

forest land at the rate prevailing at the time of sanction (at present it is Rs. 84 ,000 - 00 per ha.) 
11. The user agency shall pay the Net Present Value (NPV ) as per the Government Notification 

dated: 17 .1.2004, @ Rs. 5.80 to Rs. 9.20 lakhs per ha . depending upon the quantity and 

density of the land as determined by Conservator of Forests, Dharwad Circle , Dharwad . 
12 . The user agency shall abide by all the conditions imposed upon by Government of India , 

Government of Karnataka and Principal Chief Conservator of Forests. 
13. Any other conditions to be imposed by the Government of India /Government of Karnataka 
/Principal Chief Conservator of Forests will be abided by the lessee . 

By Order and in the name of the Governor ofKarnataka, 

H .M . MALLIKARJUANA SWAMY 
P . R . 1928 

Under Secretary to Government, 
Forest, Ecology and Environment Department. 


೨೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
* ಒಳಾಡಳಿತ ಸಚಿವಾಲಯ 
ವಿಷಯ: ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಕೆಲವು ಅಭಿಯೋಜಕರ ಮತ್ತು ಪೂರಕ 

ಸಿಬ್ಬಂದಿಗಳ ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ :ಒಣ 32 ಪಿಪಿಇ 2008, ದಿನಾಂಕ:16.04 .2008. 

2. ಸರ್ಕಾರದ ಆದೇಶ ಸಂ :ಒಇ 141 ಪಿಪಿಇ 2008, ದಿನಾಂಕ: 16 .12. 2008. 
3 . ಸರ್ಕಾರದ ಆದೇಶ ಸಂ : ಒಣ 172 ಪಿಪಿಇ 2008 , ದಿನಾಂಕ: 20 .12 . 2008 . 
4. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂಖ್ಯೆ: 

ಡಿಪಿಎನ್‌ /ಸಿಶಾl / 42 /2008 - 09 , ದಿನಾಂಕ: 02 /03 .03 .2009. 
ಪ್ರಸ್ತಾವನೆ: 

ಮೇಲೆ ಕಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ:16.04.2008ರ ಸರ್ಕಾರದ ಆದೇಶದಲ್ಲಿ ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಕೆಲವು ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ:31.03. 2009ರವರಗೆ ಮುಂದುವರೆಸಲು 


ಆದೇಶವನ್ನು ಹೊರ ಸಂಖ್ಯೆ (2) ರಲ್ಲಿ ಓದಲು ಕೊಂದಿಕೊಂಡಂತೆ 
ಸಹಾಯ 


- ಮೇಲೆ ಕಮ ಸಂಖ್ಯೆ ( 2) ರಲ್ಲಿ ಓದಲಾದ ದಿನಾಂಕ:16 .12.2008ರ ಸರ್ಕಾರದ ಆದೇಶದಲ್ಲಿ ಸಕಲೇಶಪುರ 
ಸಿ. ಜೆ.( ಹಿ . ವಿ) ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯಕ್ಕೆ ಹೊಂದಿಕೊಂಡಂತೆ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗೆ 
ಒಂದು ಬೆರಳಚ್ಚುಗಾರರ ಮತ್ತು ಒಂದು ದಲಾಯತ್‌ರ ಹುದ್ದೆಯನ್ನು ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ಸೃಜಸಿದೆ. 

ಮೇಲೆ ಕಮ ಸಂಖ್ಯೆ (3) ರಲ್ಲಿ ಓದಲಾದ ದಿನಾಂಕ:20.12 .2008ರ ಸರ್ಕಾರದ ಆದೇಶದಲ್ಲಿ ಬಿಜಾಪುರದ 3ನೇ 
ಅಧಿಕ ಸಿವಿಲ್ ಜಡ್ಸ್( ಹಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಕನಕಪುರದ ಅಧಿಕ ಸಿವಿಲ್ ಜಡ್ಸ್( ಕಿರಿಯ 
ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ. ನ್ಯಾಯಾಲಯ ಹಾಗೂ ರಾಮನಗರದ ಅಧಿಕ ಸಿವಿಲ್ ಜಡ್ಸ್ (ಕಿರಿಯ ವಿಭಾಗ) ಮತ್ತು 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ ಇವುಗಳಿಗೆ ಹೊಂದಿಕೊಂಡಂತೆ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿಗಳಿಗೆ ತಲಾ 
ಒಂದು ಬೆರಳಚ್ಚುಗಾರರ ಮತ್ತು ಒಂದು ದಲಾಯತ್‌ರ ಹುದ್ದೆಗಳನ್ನು ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ಸೃಜಸಿದೆ. 

ಮೇಲೆ ಕಮ ಸಂಖ್ಯೆ( 4) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವಾಜಗಳ ಇಲಾಖೆಯ ನಿರ್ದೇಶಕರ 
ದಿನಾಂಕ:02/03. 03 .2009ರ ಪತದಲ್ಲಿ, ಮೇಲೆ ಕಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ 
ಮುಂದುವರೆಸಲಾದ ಹುದ್ದೆಗಳಲ್ಲಿ ಶೀಘ್ರ ವಿಲೇವಾರಿ ನ್ಯಾಯಾಲಯಗಳ 30 ಸರ್ಕಾರಿ ಅಭಿಯೋಜಕರಗಳ ಕಾರ್ಯಾವಧಿಯು 
31.03.2010ಕ್ಕೆ ಅಂತ್ಯಗೊಳ್ಳುವುದರಿಂದ ಈ ಹುದ್ದೆಗಳ ಕಾರ್ಯಾವಧಿಯನ್ನು 31 .03.2010ಕ್ಕೂ ಮತ್ತು ಉಳಿದ ಹುದ್ದೆಗಳ 
ಕಾರ್ಯಾವಧಿಯನ್ನು ಹಾಗೂ ( 2) ಮತ್ತು ( 3) ರಲ್ಲಿ ಓದಲಾದ ಸರ್ಕಾರದ ಆದೇಶಗಳನ್ವಯ ತಾತ್ಕಾಲಿಕವಾಗಿ ಒಂದು ವರ್ಷದ 
ಅವಧಿಗೆ ಸೃಜನೆಯಾಗಿ ಡಿಸೆಂಬರ್ 2009ರಲ್ಲಿ ಅಂತ್ಯಗೊಳ್ಳುವ ಹುದ್ದೆಗಳ ಕಾರ್ಯಾವಧಿಯನ್ನು ಸಹ ಏಕರೂಪವಾಗಿ 
ದಿನಾಂಕ:31.03.2013ರವರೆಗೆ ಮುಂದುವರೆಸಲು ಸರ್ಕಾರದ ಮಂಜೂರಾತಿಯನ್ನು ಕೋರಿರುತ್ತಾರೆ. 

ಸದರಿ ಪಸಾವನೆಯನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 144 ಪಿಪಿಇ 2009 , ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್ 2009 
ಮೇಲಿನ ಸನ್ನಿವೇಶದ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಈ ಆದೇಶದ ಅನುಬಂಧದ 
ಅಂಕಣ ( 4) ರಲ್ಲಿ ತೋರಿಸಿರುವ ವಿವಿಧ ಕಛೇರಿಗಳಲ್ಲಿ , ಅಂಕಣ ( 2) ರಲ್ಲಿ ಮತ್ತು ಅಂಕಣ ( 3) ರಲ್ಲಿ ತೋರಿಸಿರುವಂತೆ 
ಕಮವಾಗಿ ಹೆಸರಿನ ಹಾಗೂ ಒಟ್ಟು 701 ತಾತ್ಕಾಲಿಕ ಹುದ್ದೆಗಳನ್ನು ಏಕರೂಪವಾಗಿ ದಿನಾಂಕ:01.04.2009 ರಿಂದ 
31. 03.2010ರವರೆಗೆ ಅಥವಾ ಸಂಬಂಧಪಟ್ಟ ಕಛೇರಿಗಳು ಅಸ್ಥಿತ್ವದಲ್ಲಿ ಇರುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಮುಂದುವರೆಸಲು ಸರ್ಕಾರವು ಮಂಜೂರಾತಿಯನ್ನು ನೀಡಿದೆ . 

ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು 2014 - ನ್ಯಾಯಪರಿಪಾಲನೆ 114 -ಕಾನೂನು ಸಲಹೆಗಾರರು ಮತ್ತು 
ಸಮೂಪದೇಶಕರು - 02 - ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, 002 - ಅಧಿಕಾರಿಗಳ ವೇತನ, 003- ಸಿಬ್ಬಂದಿ 
ವೇತನ ಈ ಲೆಕ್ಕ ಶೀರ್ಷಿಕೆಯಡಿ ಭರಿಸತಕ್ಕದ್ದು. 

- ಸದರಿ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ: 10 .07.1996ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪತ್ಯಾಯೋಜಿಸಿರುವ ಅಧಿಕಾರದನ್ವಯ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂ : 
ಒಸಾಇ 44701 ಆಂಆಸ 2009, ದಿನಾಂಕ:29 .07 .2009ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಸಿ.ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿಮೋಸ ಮತ್ತು ಅಭಿಯೋಗಗಳು) 


ಭಾಗ - ೧ 


೨೫೮೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಸರ್ಕಾರದ ಆದೇಶ ಸಂ : ಒಇ 144 ಪಿಪಿಇ ದಿನಾಂಕ: 11 - 8 - 2009 ಅನುಬಂಧ 
ಹುದ್ದೆ ಹೆಸರು 

ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 
ಸಂಖ್ಯೆ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಒಇ/ 32 / ಪಿಪಿಇ/ 2008 
ದಿನಾಂಕ 16 . 04 .2008 

- ಅದೇ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 


ಎಸಿಜೆಎಂ ನ್ಯಾಯಾಲಯ , ಬೆಂಗಳೂರು. 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಬೆರಳಚ್ಚುಗಾರರ - ವ - ಸಹಾಯಕ 


- ಅದೇ 


- ಅದೇ 


ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಸಕಲೇಶಪುರ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಆನೇಕಲ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹುಣಸೂರು 
ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ರಾಣೇಬೆನ್ನೂರು 
ಸಿಜೆ(ಕಿವಿ) ಮತ್ತು ಜೆ. ಎಂ .ಎಫ್. ಸಿ ನ್ಯಾಯಾಲಯ , 
ಹರಿಹರ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಸಿರುಗುಪ್ಪ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಸೋಮವಾರಪೇಟೆ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಬೆಂಗಳೂರು 
ಸಿಜೆ (ಕಿವಿ) ಮತ್ತು ಜೆಎಂಎಫ್.ಸಿ. ನ್ಯಾಯಾಲಯ , 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಅಧಿಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ದೇವನಹಳ್ಳಿ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಸಿಜೆ(ಕಿವಿ) ಮತ್ತು ಜೆ.ಎಂಎಫ್‌ಸಿ ನ್ಯಾಯಾಲಯ, 
ಗೌರಿಬಿದನೂರು 
ಸಿಜೆ(ಕಿವಿ) ಜೆಎಂಎಫ್‌ಸಿ ನ್ಯಾಯಾಲಯ, 
ಅಂಕೋಲ 


| ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


31 . 03 . 2010 


೨೫೮೬ 

ಕ್ರಮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 


ಭಾಗ - ೧ 
ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಸಂಖ್ಯೆ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಒಇ/ 32 / ಪಿಪಿಇ/2008 
ದಿನಾಂಕ 16. 04 .2008 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


13 | ಸಹಾಯಕ ಸರ್ಕಾರಿ ಅಭಿಯೋಜಕರು 


01 


ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 


ಬನಹಟ್ಟಿ 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


2ನೇ ಎಸಿಎಂಎಂ ನ್ಯಾಯಾಲಯ , 
ಬೆಂಗಳೂರು ನಗರ 
2ನೇ ಎಂಎಂ ಸಂಚಾರಿ ನ್ಯಾಯಾಲಯ , ಬೆಂಗಳೂರು 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ನಗರ 


16 | ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


17 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


| ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


| ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಬೆರಳಚ್ಚುಗಾರ - ವ -ಸಹಾಯಕ 


ಸಿಜೆ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಮಾಗಡಿ, ಶಿರಾ, ಹುಣಸೂರು, ಶ್ರೀರಂಗಪಟ್ಟಣ, 
ಮದ್ದೂರು , ನಾಗಮಂಗಲ , ಹಿರೆಕೆರೂರು, ರಾಯಬಾಗ್ 
ಸಿ. ಜೆ.(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 
ಶಹಾಪುರ 
ಸಿಜೆ (ಕಿವಿ) ಮತ್ತು ಜೆ.ಎಂಎಫ್ಸಿ ನ್ಯಾಯಾಲಯ , 
ನೆಲಮಂಗಲ 
ಎಂಎಂ ಸಂಚಾರಿ 3ನೇ ನ್ಯಾಯಾಲಯ, ಬೆಂಗಳೂರು 
ನಗರ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
3ನೇ ಎಂಎಂ ( ಸಂ ) ನ್ಯಾಯಾಲಯ , 
ಬೆಂಗಳೂರು ನಗರ 
- ಅದೇ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ತುರುವೇಕೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ತುರುವೇಕೆರೆ 
ಆಧಿಕ ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಗುಲ್ಬರ್ಗಾ 


- ಅದೇ 


- ಅದೇ 


ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


20 


ದಲಾಯತ್ 


- ಅದೇ 


- ಅದೇ 


ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಆದೇ 


ಕ್ರಮ 


ಸಂಖ್ಯೆ 


೨೫೮೭ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 .2010 


- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 


- ಅದೇ 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಸಂಖ್ಯೆ 

ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಬೆರಳಚ್ಚುಗಾರ - ವ -ಸಹಾಯಕ 

ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಒಇ/ 32 / ಪಿಪಿಇ/2008 
ಗುಲ್ಬರ್ಗಾ 

ದಿನಾಂಕ 16 . 04 .2008 
ದಲಾಯತ್ 

- ಅದೇ 

- ಅದೇ 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು 

ಅಧಿಕ ಸಿಜೆ ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , - ಅದೇ 

ಮಂಡ್ಯ 
ಅಧಿಕ ಸರ್ಕಾರಿ ಅಭಿಯೋಜಕರು ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಶಿವಮೊಗ್ಗ 

- ಅದೇ 
[ಶೀಘ್ರಲಿಪಿಗಾರರು ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಶಿವಮೊಗ್ಗ 

- ಅದೇ 
ದಲಾಯತ್ 

- ಅದೇ 

- ಅದೇ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 

4, 5 ಮತ್ತು 6 ನೇ ಎಸಿಎಂಎಂ ನ್ಯಾಯಾಲಯ , 

ಬೆಂಗಳೂರು 
ಬೆರಳಚ್ಚುಗಾರ ನ ಸಹಾಯಕ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
4, 5 & 6ನೇ ಎಸಿಎಂಎಂ ನ್ಯಾಯಾಲಯ , 

ಬೆಂಗಳೂರು 
ದಲಾಯತ್ 

- ಅದೇ 

- ಅದೇ 
| 25 ಸರ್ಕಾರಿ ಅಭಿಯೋಜಕರು, ಕೊಪ್ಪಳ 

01 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕೊಪ್ಪಳ ( ಸರ್ಕಾರಿ | - ಅದೇ 

ಅದೇಶ ಸಂಖ್ಯೆ : ಲಾ 18 ಎಲ್‌ಸಿಇ 99 ( ಪಿ) ದಿನಾಂಕ 
14.7.2000 ರಲ್ಲಿ ರಾಯಚೂರಿನ 1ನೇ ಅಧಿಕ ಸರ್ಕಾರಿ 
ಅಭಿಯೋಜಕರ ಹುದ್ದೆಯನ್ನು ಕೊಪ್ಪಳಕ್ಕೆ 

ವರ್ಗಾಯಿಸಿದೆ). 
ಶೀಘ್ರಲಿಪಿಗಾರರು ಸರ್ಕಾರಿ ಅಭಿಯೋಜಕರು, ಕಛೇರಿ, ರಾಯಚೂರು 

- ಅದೇ 
ದಲಾಯತ್ 

- ಅದೇ 

- ಅದೇ 
2ನೇ ಅಧಿಕ ಸರ್ಕಾರಿ ಅಭಿಯೋಜಕರು 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

- ಅದೇ 
ಮೈಸೂರು 
ಶೀಘ್ರಲಿಪಿಗಾರರು 2ನೇ ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಮೈಸೂರು 
ದಲಾಯತ್ 

- ಅದೇ - 

| - ಅದೇ - 


- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 


- ಅದೇ 


| 


- ಅದೇ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 .2010 


- ಅದೇ 
- ಅದೇ 
- ಅದೇ 
- ಅದೇ 


28 


- ಅದೇ 
- ಅದೇ 


- ಅದೇ 


೨೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಕ್ರಮ ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಸಂಖ್ಯೆ ಸಂಖ್ಯೆ 

ಮುಂದುವರೆಸಿದ ಆದೇಶದ 

ಸಂಖ್ಯೆ 
- 27 ಅಧಿಕ ಸರ್ಕಾರಿ ಅಭಿಯೋಜಕರು 01 ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ,ಕೋಲಾರ ಒಇ/32 / ಪಿಪಿಇ/2008 

ದಿನಾಂಕ 16.04 . 2008 
ಶೀಘ್ರಲಿಪಿಗಾರರು ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಕೋಲಾರ 

- ಅದೇ 
| ದಲಾಯತ್ 

- ಅದೇ 

- ಅದೇ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು 

- ಅದೇ 
ಬೆರಳಚ್ಚುಗಾರ - ವ - ಸಹಾಯಕ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಎಸಿಎಂಎಂ ನ್ಯಾಯಾಲಯ , ಬೆಂಗಳೂರು ನಗರ | 
ದಲಾಯತ್ 

- ಅದೇ 

- ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 

- ಅದೇ 
ಪಿರಿಯಾಪಟ್ಟಣ 
ಬೆರಳಚ್ಚುಗಾರ - ವ -ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 

ಪಿರಿಯಾಪಟ್ಟಣ 
( 30 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, 

- ಅದೇ 
ಹೊನ್ನಾಳಿ 
[ ಬೆರಳಚ್ಚುಗಾರ - ವ - ಸಹಾಯಕ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಹೊನ್ನಾಳಿ | - ಅದೇ 
ದಲಾಯತ್ 

- ಅದೇ 

- ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಸೊರಬ | - ಅದೇ 
[ ಬೆರಳಚ್ಚುಗಾರ - ವ - ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಸೊರಬ 

- ಅದೇ 
ದಲಾಯತ್ 

- ಅದೇ 

- ಅದೇ 
32 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ನರಗುಂದ 

- ಅದೇ 
ದಲಾಯತ್ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 

ನರಗುಂದ 
33 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 

- ಅದೇ 
ಹೆಗ್ಗಡದೇವನಕೋಟೆ 
- ವ - ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಹೆಗ್ಗಡದೇವನಕೋಟೆ 


- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 


- ಅದೇ 


ಭಾಗ - ೧ 


ಕ್ರಮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 
ಸಂಖ್ಯೆ 


ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಸಂಖ್ಯೆ 


೨೫೮೯ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 .2010 


34 ಸಹಾಯಕ ಸರ್ಕಾರಿ ಅಭಿಯೋಜಕರು 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಒಇ/ 32 / ಪಿಪಿಇ/2008 
ದಿನಾಂಕ 16. 04. 2008 

- ಅದೇ 
- ಅದೇ 
- ಅದೇ 


ಬೆರಳಚ್ಚುಗಾರ - ವ - ಸಹಾಯಕ 
ದಲಾಯತ್ 
ಅಪರ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 
- ಅದೇ 


( 


35 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


( ಪ್ರಥಮ ದರ್ಜೆ ಸಹಾಯಕರು | 
ಬೆರಳಚ್ಚುಗಾರರು 
ಅಟೆಂಡರ್ 
ಸಹಾಯಕ ಅಭಿಯೋಗ ನಿರ್ದೇಶಕರು 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


ದಲಾಯತ್ 


01 ಸಿಜೆ ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, 

ಕೊರಟಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ,ಕೊರಟಗೆರೆ 

- ಅದೇ 
22ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು 
ಅಪರ ಸರ್ಕಾರಿ ಅಭಿಯೋಜಕರ ಕಛೇರಿ, 22ನೇ ಅಧಿಕ 
ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು 

- ಅದೇ 
- ಅದೇ 

- ಅದೇ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ, ಬೆಂಗಳೂರು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಸಿಜೆ(ಕಿವಿ) 
ಮತ್ತು ಜೆಎಂಎಫ್‌ಸಿ 2ನೇ ನ್ಯಾಯಾಲಯ , ಮಂಗಳೂರು 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಚನ್ನರಾಯಪಟ್ಟಣ / ನರಸಿಂಹರಾಜಪುರ. 
2ನೇ ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಶಿವಮೊಗ್ಗ 
ಸಿಜೆ(ಕಿವಿ) ಮತ್ತು ಜೆಎಂಎಫ್ ಸಿ ನ್ಯಾಯಾಲಯ , ಮೂಡಿಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಮೂಡಿಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಕೂಡ್ಲಗಿ | 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಹರಪನಹಳ್ಳಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
2ನೇ ಅಧಿಕ ಸಿಜೆ ( ಕಿವಿ) ಮತ್ತು ಜೆಎಂಎಫ್ಸಿ 
ನ್ಯಾಯಾಲಯ , ಬಳ್ಳಾರಿ 


- ಅದೇ 


- ಅದೇ 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
| ಬೆರಳಚ್ಚುಗಾರ ವಾ ಸಹಾಯಕ 

ದಲಾಯತ್ 
| ದಲಾಯತ್ 
ದಲಾಯತ್ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


೨೫೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 


ಭಾಗ - ೧ 
ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಸಂಖ್ಯೆ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಒಇ/32 / ಪಿಪಿಇ/2008 
ದಿನಾಂಕ 16 . 04 .2008 

- ಅದೇ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


42 | ಸರ್ಕಾರಿ ಅಭಿಯೋಜಕರು 


01 


43 ಸಹಾಯಕ ಅಭಿಯೋಗ ನಿರ್ದೇಶಕರು 


- ಅದೇ 


ಸಹಾಯಕ ಅಭಿಯೋಗ ನಿರ್ದೇಶಕರು 


- ಅದೇ 


- ಅದೇ 


44 ಶೀಘ್ರಲಿಪಿಗಾರರು 


- ಅದೇ 


- ಅದೇ 


3ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು 
ಅಭಿಯೋಗ ಉಪನಿರ್ದೇಶಕರ ಕಛೇರಿ, ಮೈಸೂರು 
ವಿಭಾಗ , ಮೈಸೂರು 
ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರಂತೆ 
19 ಜಿಲ್ಲಾ ಕೇಂದ್ರಗಳಲ್ಲಿ - ಆರಕ್ಷಕ ಅಧೀಕ್ಷಕರ 
ಕಛೇರಿಗಳಲ್ಲಿ ಮತ್ತು 
ಬಿ ) ಒಂದು ಹುದ್ದೆ ಆರಕ್ಷಕ ಆಯುಕ್ತರ ಕಛೇರಿ, 
ಬೆಂಗಳೂರು ನಗರ 
ಸಿ) ಒಂದು ಹುದ್ದೆ ಆರಕ್ಷಕ ಅಧೀಕ್ಷಕರ ಕಛೇರಿ,ಕೆ. ಜಿ.ಎಫ್ 
19 ಜಿಲ್ಲಾ ಕೇಂದ್ರಗಳಲ್ಲಿ - ಆರಕ್ಷಕ ಅಧೀಕ್ಷಕರ 
ಕಛೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಸಹಾಯಕ 
ಅಭಿಯೋಗ ನಿರ್ದೇಶಕರ ಕಛೇರಿಗಳಿಗೆ ಪ್ರತಿಯೊಬ್ಬರಂತೆ 
ಬಿ) ಒಂದು ಹುದ್ದೆ ಸಹಾಯಕ ಅಭಿಯೋಗ 
ನಿರ್ದೇಶಕರ ಕಛೇರಿ, ಆರಕ್ಷಕ ಅಧೀಕ್ಷಕರ ಕಛೇರಿ, 
ಕೆ. ಜಿ .ಎಫ್ 
ಸಿ) ಒಂದು ಹುದ್ದೆ ಸಹಾಯಕ ಅಭಿಯೋಗ ನಿರ್ದೇಶಕರ 
ಕಛೇರಿ, ಆರಕ್ಷಕ ಆಯುಕ್ತರ ಕಛೇರಿ ಬೆಂಗಳೂರು ನಗರ 
( 16 ಜಿಲ್ಲಾ ಕೇಂದ್ರಗಳಲ್ಲಿ - ಆರಕ್ಷಕ ಅಧೀಕ್ಷಕರ 
ಕಛೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಸಹಾಯಕ 
ಅಭಿಯೋಗ ನಿರ್ದೇಶಕರ ಕಛೇರಿಗಳಿಗೆ ಪ್ರತಿಯೊಬ್ಬರಂತೆ 
ಬಿ) ಒಂದು ಹುದ್ದೆ ಸಹಾಯಕ ಅಭಿಯೋಗ 
ನಿರ್ದೇಶಕರ ಕಛೇರಿ, ಆರಕ್ಷಕ ಅಧೀಕ್ಷಕರ ಕಛೇರಿ, 
ಕೆ. ಜಿ.ಎಫ್ 
ಸಿ) ಒಂದು ಹುದ್ದೆ ಸಹಾಯಕ ಅಭಿಯೋಗ ನಿರ್ದೇಶಕರ 
ಕಛೇರಿ, ಆರಕ್ಷಕ ಆಯುಕ್ತರ ಕಛೇರಿ ಬೆಂಗಳೂರು ನಗರ 


ದಲಾಯತ್ 


- ಅದೇ 


- ಅದೇ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 


ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಸಂಖ್ಯೆ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 


೨೫೯೧ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


ಸಂಖ್ಯೆ 


( ವಾಹನ ಚಾಲಕರು 


ಒಇ/ 32 / ಪಿಪಿಇ/2008 
ದಿನಾಂಕ 16 . 04 .2008 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


( ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
[ ಬೆರಳಚ್ಚುಗಾರ ವಾ ಸಹಾಯಕ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


ಅಭಿಯೋಗ ಉಪನಿರ್ದೇಶಕರ ಕಛೇರಿ, ಬೆಳಗಾವಿ 
ವಿಭಾಗ, ಬೆಳಗಾವಿ / ಗುಲ್ಬರ್ಗ ವಿಭಾಗ, ಗುಲ್ಬರ್ಗ. 
ಸಿಜೆ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 
ತಿಪಟೂರು, ರಾಯಚೂರು, ಮಂಡ್ಯ, ತುಮಕೂರು 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಬಾಗೆಪಲ್ಲಿ 
ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, 
ಸಿರ್ಸಿ 
ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ತೀರ್ಥಹಳ್ಳಿ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ತೀರ್ಥಹಳ್ಳಿ 
( 7ನೇ ಎ . ಸಿ. ಎಂಎಂ ನ್ಯಾಯಾಲಯ , ಬೆಂಗಳೂರು ನಗರ , 
8ನೇ ಎ. ಸಿ. ಎಂಎಂ . ನ್ಯಾಯಾಲಯ , ಬೆಂಗಳೂರು ನಗರ 
9ನೇ ಎ. ಸಿ. ಎಂಎಂ . ನ್ಯಾಯಾಲಯ, ಬೆಂಗಳೂರು ನಗರ 
10ನೇ ಎ. ಸಿ.ಎಂಎಂ. ನ್ಯಾಯಾಲಯ , ಬೆಂಗಳೂರು 
ನಗರ 11ನೇ ಎ. ಸಿ. ಎಂಎಂ. ನ್ಯಾಯಾಲಯ , 
ಬೆಂಗಳೂರು ನಗರ, 
1ನೇ ಎಂಎಂ ( ಸಂ ). ನ್ಯಾಯಾಲಯ , ಬೆಂಗಳೂರು ನಗರ , 
ಸಹಾಯಕ ಅಭಿಯೋಗ ನಿರ್ದೇಶಕರು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, ಬೆಂಗಳೂರು ನಗರ , 
ಸಹಾಯಕ ಅಭಿಯೋಗ ನಿರ್ದೇಶಕರು , ಅಭಿಯೋಗ. 
ಉಪನಿರ್ದೇಶಕರ ಕಛೇರಿ ಬೆಂಗಳೂರು ವಿಭಾಗ, 
ಸಹಾಯಕ ಅಭಿಯೋಗ ನಿರ್ದೇಶಕರು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ, ಮೈಸೂರು ವಿಭಾಗ, 
ಮೈಸೂರು, ( ಬೆಂಗಳುರು ನಗರ ಆರಕ್ಷಕ ಆಯುಕ್ತರ 
ಕಛೇರಿಗೆ ವರ್ಗಾವಣೆ ಅಗಿದೆ.) . 
ಸಹಾಯಕ ಅಭಿಯೋಗ ನಿರ್ದೇಶಕರು, ಅಭಿಯೋಗ 
ಉಪನಿರ್ದೇಶಕರ ಕಛೇರಿ ಗುಲ್ಬರ್ಗ ವಿಭಾಗ, ಗುಲ್ಬರ್ಗ. 


- ಅದೇ 


- ಅದೇ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 


ಸಂಖ್ಯೆ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31 .03.2010 


ಒಇ/ 32 / ಪಿಪಿಇ/2008 
ದಿನಾಂಕ 16. 04. 2008 


- ಅದೇ 


- ಅದೇ 


೨೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಕ್ರಮ ಹುದ್ದೆ ಹೆಸರು 

ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 
ಸಂಖ್ಯೆ 

ಸಂಖ್ಯೆ 
_ 51 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, 
ಟಿ . ನರಸೀಪುರ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಚನ್ನರಾಯಪಟ್ಟಣ, 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ರಾಮದುರ್ಗ 
ಸಿಜೆ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 
ಬಾಗಲಕೋಟೆ 
ಸಿಜೆ( ಕಿವಿ ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಭಟ್ಕಳ 

ಸಿಜೆ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ,ಹಡಗಲಿ 
52 ದಲಾಯತ್ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಬೆಳ್ತಂಗಡಿ / ಬಂಟ್ವಾಳ 
ಶೀಘ್ರಲಿಪಿಗಾರರು 

| ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ 

ಕಛೇರಿ ಬೆಂಗಳೂರು 
ಜಂಟಿ ನಿರ್ದೇಶಕರು 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ 

ಕಛೇರಿ ಬೆಂಗಳೂರು 
ಸರ್ಕಾರಿ ಅಭಿಯೋಜಕರು | 

- ಅದೇ 
ಸಹಾಯಕ ಅಭಿಯೋಗ ನಿರ್ದೇಶಕರು 

- ಅದೇ 
ಆಡಳಿತಾಧಿಕಾರಿಗಳು 

- ಅದೇ 
ಅಧಿಕ್ಷಕರು 

- ಅದೇ - 
ಪ್ರಥಮ ದರ್ಜೆ ಸಹಾಯಕರು 

- ಅದೇ - 
ಶೀಘ್ರಲಿಪಿಗಾರರು 

- ಅದೇ - 
ಬೆರಳಚ್ಚುಗಾರರು 

- ಅದೇ - 
ದ್ವಿತೀಯ ದರ್ಜೆ ಸಹಾಯಕರು 

- ಅದೇ 
ಅಟೆಂಡರ್ 

- ಅದೇ 
[ ಗೂಪ್ " ಡಿ " 

- ಅದೇ - 


- ಅದೇ 


- ಅದೇ 


| 


| 
| 
| 
| 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ - 
- ಅದೇ 
- ಅದೇ 
- ಅದೇ 
- ಅದೇ - 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


| 


| 


| 


| 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 


ಕ್ರಮ 


ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಸಂಖ್ಯೆ 


ಸಂಖ್ಯೆ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಒಇ/ 32 / ಪಿಪಿಇ/2008 
ದಿನಾಂಕ 16 . 04 .2008 


೨೫೯೩ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31 . 03 .2010 


- 55 ಸರ್ಕಾರಿ ಅಭಿಯೋಜಕರು 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ದಲಾಯತ್ 
ದಲಾಯತ್ 


- ಅದೇ 
- ಅದೇ 


- ಅದೇ 
- ಅದೇ 


| ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 

ಬೆಂಗಳೂರು ಮಹಾನಗರ, ಬೆಂಗಳೂರು 
| ಸರ್ಕಾರಿ ಅಭಿಯೋಜಕರ ಕಛೇರಿ, ಬೆಂಗಳೂರು 
ಮಹಾನಗರ , ಬೆಂಗಳೂರು. 

- ಅದೇ 
ಸರ್ಕಾರಿ ಅಭಿಯೋಜಕರ ಕಛೇರಿ, ಮಡಿಕೇರಿ , 
( ಲಾ 59 ಎಲ್‌ಎಬಿ 94 ದಿ :20 - 11 -1996ರಲ್ಲಿ 
ವಿರಾಜಪೇಟೆಯಿಂದ ವರ್ಗಾವಣೆಗೊಂಡ ಹುದ್ದೆ) 
ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ವಿರಾಜಪೇಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ವಿರಾಜಪೇಟೆ 
| ಸಿಜೆ( ಕಿವಿ ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಬ್ಯಾಡಗಿ | 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಬ್ಯಾಡಗಿ | 


57 ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 
` ಬೆರಳಚ್ಚುಗಾರ ವಾ ಸಹಾಯಕ 
ದಲಾಯತ್ 
ಅಭಿಯೋಗಉಪನಿರ್ದೇಶಕರು 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 


ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
| ದ್ವಿತೀಯ ದರ್ಜೆ ಸಹಾಯಕರು 
[ ಬೆರಳಚ್ಚುಗಾರರು 
| ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 
ಬೆರಳಚ್ಚುಗಾರ ವಾ ಸಹಾಯಕ 
| ದಲಾಯತ್ 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ 
ಕಛೇರಿ ಬೆಂಗಳೂರು 
- ಅದೇ - 

| 
- ಅದೇ 
- ಅದೇ 
- ಅದೇ - 

| 
- ಅದೇ 
01 | ಸಿಜೆ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, ಚನ್ನಗಿರಿ | 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಚನ್ನಗಿರಿ 
01 | ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಚನ್ನಗಿರಿ 

| 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ - 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


| 


- ಅದೇ 
- ಅದೇ 


೨೫೯೪ 

ಕ್ರಮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 
ಸಂಖ್ಯೆ 


ಭಾಗ - ೧ 
ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 .2010 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 


- 01 | 3ನೇ ಎಸಿ. ಎಂ . ಎಂ .ನ್ಯಾಯಾಲಯ , ಬೆಂಗಳೂರು 


- 01 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ಬೆರಳಚ್ಚುಗಾರ ವಾ ಸಹಾಯಕ 
ಅಧಿಕ ಸರ್ಕಾರಿ ಅಭಿಯೋಜಕರು 
ಶೀಘ್ರಲಿಪಿಗಾರರು 
ದಲಾಯತ್ 
| ಸಹಾಯಕ ಸರ್ಕಾರಿ ಅಭಿಯೋಜಕರು 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಒಇ/ 32 /ಪಿಪಿಇ/2008 
ದಿನಾಂಕ 16. 04. 2008 

- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


01 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


ದಲಾಯತ್ 


- ಅದೇ 


- ಅದೇ 


ಸಿಜೆ( ಕಿವಿ ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಕೊಪ್ಪ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಕೊಪ್ಪ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ತುಮಕೂರು 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, ತುಮಕೂರು 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, ತುಮಕೂರು 
2ನೇ ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಬೀದರ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ 
ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 
ಬೀದರ್ 
| ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ 
ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಬೀದರ್ 
ಸಿಜೆ(ಕಿವಿ ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, ಕಲಘಟಗಿ 
| ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಕಲಘಟಗಿ 

- ಅದೇ 
ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, ಹೊಸನಗರ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಹೊಸನಗರ 

- ಅದೇ 
2ನೇ ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 
ದಾವಣಗೆರೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ದಾವಣಗೆರೆ 


| 


ಸಹಾಯಕ ಸರ್ಕಾರಿ ಅಭಿಯೋಜಕರು 
ಬೆರಳಚ್ಚುಗಾರ ವಾ ಸಹಾಯಕ 
ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 
[ ಬೆರಳಚ್ಚುಗಾರ ವಾ ಸಹಾಯಕ 
ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ - 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


ಭಾಗ - ೧ 


ಕ್ರಮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 
ಸಂಖ್ಯೆ 


ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಸಂಖ್ಯೆ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 


೨೫೯೫ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


ಸಂಖ್ಯೆ 


ದಲಾಯತ್ 


ಒಇ/ 32 / ಪಿಪಿಇ/2008 
ದಿನಾಂಕ 16 . 04 .2008 


68 


ಅಧಿಕ ಸರ್ಕಾರಿ ಅಭಿಯೋಜಕರು 
ಶೀಘ್ರಲಿಪಿಗಾರರು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ - 
- ಅದೇ 


| 


- ಅದೇ 
- ಅದೇ 
- ಅದೇ 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


| ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 2ನೇ 
ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 

ದಾವಣಗೆರೆ 
* ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬಳ್ಳಾರಿ 
| ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಬಳ್ಳಾರಿ 
ವಿಶೇಷ ದಂಡಾಧಿಕಾರಿಗಳ ನ್ಯಾಯಾಲಯ (ಕರ್ನಾಟಕ | 
ಸೇಲ್ಸ್ ಟ್ಯಾಕ್ಸ್ ಅಕ್ಸ್ ) ಬೆಂಗಳೂರು 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ವಿಶೇಷ ದಂಡಾಧಿಕಾರಿಗಳ ನ್ಯಾಯಾಲಯ ( ಕರ್ನಾಟಕ 
ಸೇಲ್ಸ್ ಟ್ಯಾಕ್ಸ್ ಅಕ್ಸ್ ) ಬೆಂಗಳೂರು 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಗುಂಡ್ಲುಪೇಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಗುಂಡ್ಲುಪೇಟೆ 
ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಕಾರ್ಕಳ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಕಾರ್ಕಳ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮಂಡ್ಯ 
ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಮಂಡ್ಯ 
ವಿಶೇಷ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ ,( ಎಸ್‌ಸಿ/ ಎಸ್‌ಟಿ ಕಾಯ್ದೆ ) 
ಕೋಲಾರ ಮತ್ತು ರಾಯಚೂರು 
ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, ಕೋಲಾರ 
ಮತ್ತು ರಾಯಚೂರು 

- ಅದೇ 
| ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, ಕೋಲಾರ 


ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


- ಅದೇ 


| ಬೆರಳಚ್ಚುಗಾರ ವಾ ಸಹಾಯಕ 

ಅಧಿಕ ಸರ್ಕಾರಿ ಅಭಿಯೋಜಕರು 
[ಶೀಘ್ರಲಿಪಿಗಾರರು 
ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


73 


ಪ್ರಥಮ ದರ್ಜೆ ಸಹಾಯಕರು 


- ಅದೇ 


- ಅದೇ 


ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 


- ಅದೇ 
- ಅದೇ 


- ಅದೇ 
- ಅದೇ 


ಕ್ರಮ 


ಸಂಖ್ಯೆ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31 . 03 .2010 


- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


೨೫೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಸಂಖ್ಯೆ 

ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಅಟೆಂಡರ್ 

ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, ಕೋಲಾರ & | ಒಇ/ 32 / ಪಿಪಿಇ/2008 
ರಾಯಚೂರು 

ದಿನಾಂಕ 16.04 . 2008 
ದಲಾಯತ್ ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ ರಾಯಚೂರು 

- ಅದೇ 
| ಸರ್ಕಾರಿ ಅಭಿಯೋಜಕರು ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

- ಅದೇ 
( ಎಸ್‌ಸಿ/ ಎಸ್‌ಟಿ ಕಾಯ್ದೆ ) ಬಿಜಾಪುರ 
ಪ್ರಥಮ ದರ್ಜೆ ಸಹಾಯಕರು 

ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, ಬಿಜಾಪುರ | - ಅದೇ 
ಶೀಘ್ರಲಿಪಿಗಾರರು 

- ಅದೇ 

- ಅದೇ 
ಅಟೆಂಡರ್ 

- ಅದೇ - 

| - ಅದೇ 
ದಲಾಯತ್ 

- ಅದೇ 

- ಅದೇ 
ಸರ್ಕಾರಿ ಅಭಿಯೋಜಕರು 

ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , (ಬ್ರಷ್ಟಾಚಾರ | - ಅದೇ 
ನಿರೋಧಕಾಯ್ದೆ 88ರಡಿ) ಬೆಂಗಳೂರು, ಮೈಸೂರು 

ಮತ್ತು ಮಂಗಳೂರು 
ಪ್ರಥಮ ದರ್ಜೆ ಸಹಾಯಕರು 

- ಅದೇ 

- ಅದೇ 
ಶೀಘ್ರಲಿಪಿಗ್ವರರು 

- ಅದೇ 

- ಅದೇ 
[ ಬೆರಳಚ್ಚುಗಾರರು 

- ಅದೇ 

- ಅದೇ 
( ಅಟೆಂಡರ್ 

- ಅದೇ 

- ಅದೇ 
ದಲಾಯತ್ 

- ಅದೇ - 

| 

- ಅದೇ 
3ನೇ ಅಧಿಕ ಸರ್ಕಾರಿ ಅಭಿಯೋಜಕರು 

3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , [. - ಅದೇ 

ಧಾರವಾಡ 
77 | ಅಧಿಕ ಸರ್ಕಾರಿ ಅಭಿಯೋಜಕರು 

ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

- ಅದೇ 
ಚಿಕ್ಕಮಗಳೂರು 
ಶೀಘ್ರಲಿಪಿಗಾರರು ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಚಿಕ್ಕಮಗಳೂರು 
ದಲಾಯತ್ 

- ಅದೇ 

| - ಅದೇ - 
( 78 | ದಲಾಯತ್ 

ಸರ್ಕಾರಿ ಅಭಿಯೋಜಕರ ಕಛೇರಿ, ಚಿತ್ರದುರ್ಗ | - ಅದೇ - 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 


- ಅದೇ 


| 
| 


- ಅದೇ 
- ಅದೇ 


ಕ್ರಮ 


ಸಂಖ್ಯೆ 


೨೫೯೭ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
- 79 ಬೆರಳಚ್ಚುಗಾರ ವಾ ಸಹಾಯಕ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಒಇ/ 32 / ಪಿಪಿಇ/2008 
ಅರಸೀಕೆರೆ 

ದಿನಾಂಕ 16 . 04 .2008 
ಸಹಾಯಕ ಅಭಿಯೋಗ ನಿರ್ದೇಶಕರು 

ಅರಕ್ಷಕ ಆಯುಕ್ತರ ಕಛೇರಿ, ಮೈಸೂರು, ಹುಬ್ಬಳ್ಳಿ 

ಧಾರವಾಡ 
ಶೀಘ್ರಲಿಪಿಗಾರರು ಸಹಾಯಕ ಅಭಿಯೋಗ ನಿರ್ದೇಶಕರ ಕಛೇರಿ, 

- ಅದೇ 
ಮೈಸೂರು, ಹುಬ್ಬಳ್ಳಿ - ಧಾರವಾಡ 
| ದಲಾಯತ್ 

ಸಹಾಯಕ ಅಭಿಯೋಗ ನಿರ್ದೇಶಕರ ಕಛೇರಿ, ಹುಬ್ಬಳ್ಳಿ - ಅದೇ 

ಧಾರವಾಡ 
ಸಹಾಯಕ ಸರ್ಕಾರಿ ಅಭಿಯೋಜಕರು 1ನೇ ಅಧಿಕ ಸಿಜೆ( ಕಿವಿ) ಮತ್ತು ಜೆಎಂಎಫ್‌ಸಿ 

- ಅದೇ 
ನ್ಯಾಯಾಲಯ, ಭದ್ರಾವತಿ | 
ಬೆರಳಚ್ಚುಗಾರ ವಾ ಸಹಾಯಕ 1ನೇ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಭದ್ರಾವತಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಬೀಳಗಿ | - ಅದೇ 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಬೀಳಗಿ . 

- ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 

- ಅದೇ 
ಶಿಗ್ಗಾಂವ್ 
ದಲಾಯತ್ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಶಿಗ್ಗಾಂವ್ 

- ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಚಳ್ಳಕೆರೆ, - ಅದೇ 
ಜೇವರ್ಗಿ , ಜಗಳೂರು, ಅಫಜಲ್‌ಪುರ, ನಿಪ್ಪಾಣಿ, 

ಅಥಣಿ, ಮುದೋಳ ಹಾಗೂ ಮದ್ದೂರು 
| ಸರ್ಕಾರಿ ಅಭಿಯೋಜಕರು ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

- ಅದೇ 
( ಎಸ್‌ಸಿ/ ಎಸ್‌ಟಿ ಕಾಯ್ದೆ ) ಗುಲ್ಬರ್ಗ 
( ಪ್ರಥಮ ದರ್ಜೆ ಸಹಾಯಕರು 

ವಿಶೇಷ ಸರ್ಕಾರಿ ಅಭಿಯೋಜಕರ ಕಛೇರಿ, ಗುಲ್ಬರ್ಗ | - ಅದೇ - 
ಶೀಘ್ರಲಿಪಿಗಾರರು 

- ಅದೇ 

- ಅದೇ 
[ ಬೆರಳಚ್ಚುಗಾರರು 

- ಅದೇ 

- ಅದೇ 
[ ಅಟೆಂಡರ್ 

- ಅದೇ 

- ಅದೇ 


- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 


- ಅದೇ 


| 


- ಅದೇ 
- ಅದೇ 
- ಅದೇ 
- ಅದೇ 


ಸಂಖ್ಯೆ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


5 


- ಅದೇ 
- ಅದೇ 


] 


- ಅದೇ 
- ಅದೇ 
- ಅದೇ 


- ಅದೇ 


೨೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಕ್ರಮ ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
86 | ಸಹಾಯಕ ಗ್ರಂಥಪಾಲಕರು 

| ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಒಇ/ 32 /ಪಿಪಿಇ/2008 
ಕಛೇರಿ ಬೆಂಗಳೂರು 

ದಿನಾಂಕ 16.04 .2008 
ಜಾಡಮಾಲಿ 

- ಅದೇ 

- ಅದೇ 
| ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 

- ಅದೇ 
ಶೃಂಗೇರಿ 
[ ಬೆರಳಚ್ಚುಗಾರ ವಾ ಸಹಾಯಕ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಶೃಂಗೇರಿ | - ಅದೇ 
( ದಲಾಯತ್ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಶೃಂಗೇರಿ | - ಅದೇ 
89 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಸಂಡೂರು, 

- ಅದೇ 
- ವಾ 

ಹಗರಿಬೊಮ್ಮನಹಳ್ಳಿ , ಪಾಂಡವಪುರ , ಯಳಚಿದೂರು, 
ಸಹಾಯಕ ಸರ್ಕಾರಿ ವಕೀಲರು 

ಆಲೂರು, ಮುಂಡರಗಿ, ಹಾಗೂ ಗುಡಿಬಂಡೆ 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಸಂಡೂರು, ಹಗರಿಬೊಮ್ಮನಹಳ್ಳಿ, ಪಾಂಡವಪುರ, 

ಯಳಚಿದೂರು, ಆಲೂರು, ಹಾಗೂ ಗುಡಿಬಂಡೆ 
ದಲಾಯತ್ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ,ಸಂಡೂರು, 

- ಅದೇ 
ಪಾಂಡವಪುರ ಹಾಗೂ ಮುಂಡರಗಿ, 
| 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

- ಅದೇ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಅಧೀಕ್ಷಕರು 

- ಅದೇ 

- ಅದೇ 
ಶೀಘ್ರಲಿಪಿಗಾರರು 

- ಅದೇ - 

| 

- ಅದೇ 
ದಲಾಯತ್ 

- ಅದೇ 

- ಅದೇ 
ಸರ್ಕಾರಿ ಅಭಿಯೋಜಕರು 

ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬಾಗಲಕೋಟೆ | - ಅದೇ 
| ಶೀಘ್ರಲಿಪಿಗಾರರು ಸರ್ಕಾರಿ ಅಭಿಯೋಜಕರ ಕಛೇರಿ, ಬಾಗಲಕೋಟೆ 

- ಅದೇ 
ದಲಾಯತ್ 

- ಅದೇ 

| 

- ಅದೇ - 
ಅಧಿಕ ಸರ್ಕಾರಿ ಅಭಿಯೋಜಕರು 

01 | ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬೀದರ್ | - ಅದೇ - 
ಶೀಘ್ರಲಿಪಿಗಾರರು ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಬೀದರ್ 

- ಅದೇ 
| ದಲಾಯತ್ 

- ಅದೇ 

- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 

ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


| 
| 


01 


ಭಾಗ - ೧ 


ಕ್ರಮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 
ಸಂಖ್ಯೆ 


ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಸಂಖ್ಯೆ 


೨೫೯೯ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31 . 03 .2010 | 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಒಇ/ 32 / ಪಿಪಿಇ/2008 
ದಿನಾಂಕ 16 . 04 .2008 

- ಅದೇ 


93 ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 


| 01 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


ದಲಾಯತ್ 
94 | ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


95 


|| ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 


3ನೇ ಅಧಿಕ ಸಿಜೆ ಮತ್ತು ಸಿಜೆಎಂ ನ್ಯಾಯಾಲಯ , 
ಧಾರವಾಡ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
3ನೇ ಅಧಿಕ ಸಿಜೆ ಮತ್ತು ಸಿಜೆಎಂ ನ್ಯಾಯಾಲಯ , 
ಧಾರವಾಡ 

- ಅದೇ 
ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 
ಅನೇಕಲ್, ರಾಯಭಾಗ, ಗೌರಿಬಿದನೂರ 
ಹಾಗೂ ಚಾಮರಾಜ ನಗರ 
ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು ಕಛೇರಿ 
ಅನೇಕಲ್ , ಗೌರಿಬಿದನೂರು, 
ಕೊಳ್ಳೇಗಾಲ. ಚಾಮರಾಜನಗರ 
ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ, 
ಮುಂಡಗೋಡು 

ಯಕ ಸರ್ಕಾರಿ ಅಭಿಯೋಜಕರು ಕಛೇರಿ, 
ಮುಂಡಗೋಡು 
ಅರಕ್ಷಕ ಅಧೀಕ್ಷಕರ ಕಛೇರಿ ಗದಗ 
ಸಹಾಯಕ ಅಭಿಯೋಗ ನಿರ್ದೇಶಕರ ಕಛೇರಿ, ಗದಗ 

- ಅದೇ 
ಅರಕ್ಷಕ ಅಧೀಕ್ಷಕರ ಕಛೇರಿ, ಹಾವೇರಿ 
ಸಹಾಯಕ ಅಭಿಯೋಗ ನಿರ್ದೇಶಕರ ಕಛೇರಿ, ಹಾವೇರಿ 

- ಅದೇ 
ಅಧೀಕ್ಷಕರ ಕಛೇರಿ, ಬಾಗಲಕೋಟೆ 
ಸಹಾಯಕ ಅಭಿಯೋಗ ನಿರ್ದೇಶಕರ ಕಛೇರಿ, 
ಬಾಗಲಕೋಟೆ 

- ಅದೇ 


- ಅದೇ 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


ಸಹಾಯಕ ಅಭಿಯೋಗ ನಿರ್ದೇಶಕರು 
ಶೀಘ್ರಲಿಪಿಗಾರರು 
ದಲಾಯತ್ 
ಸಹಾಯಕ ಅಭಿಯೋಗ ನಿರ್ದೇಶಕರು 
ಶೀಘ್ರಲಿಪಿಗಾರರು 
` ದಲಾಯತ್ 
ಸಹಾಯಕ ಅಭಿಯೋಗ ನಿರ್ದೇಶಕರು 
[ ಶೀಘ್ರಲಿಪಿಗಾರರು 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


ದಲಾಯತ್ 


- ಅದೇ 


- ಅದೇ 


ಕ್ರಮ 


ಸಂಖ್ಯೆ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 .2010 


| 


2008 


- ಅದೇ 


- ಅದೇ 


೨೬೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಸಂಖ್ಯೆ 

ಮುಂದುವರೆಸಿದ ಆದೇಶದ 

ಸಂಖ್ಯೆ 
99 | ಸಹಾಯಕ ಅಭಿಯೋಗ ನಿರ್ದೇಶಕರು 01 ಆರಕ್ಷಕ ಅಧೀಕ್ಷಕರ ಕಛೇರಿ, ದಾವಣಗೆರೆ 

ಒಇ/ 32 / ಪಿಪಿಇ/2008 

ದಿನಾಂಕ 16 . 04 .2008 
ಶೀಘ್ರಲಿಪಿಗಾರರು 

ಸಹಾಯಕ ಅಭಿಯೋಗ ನಿರ್ದೇಶಕರ ಕಛೇರಿ, 

ದಾವಣಗೆರೆ 
| ದಲಾಯತ್ 

- ಅದೇ 

- ಅದೇ 
100 | ( ಸಹಾಯಕ ಅಭಿಯೋಗ ನಿರ್ದೇಶಕರು 

ಆರಕ್ಷಕ ಅಧೀಕ್ಷಕರ ಕಛೇರಿ, ಕೊಪ್ಪಳ 

- ಅದೇ 
ಶೀಘ್ರಲಿಪಿಗಾರರು 

ಸಹಾಯಕ ಅಭಿಯೋಗ ನಿರ್ದೇಶಕರ ಕಛೇರಿ, ಕೊಪ್ಪಳ | - ಅದೇ 
101 ( ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ , ಗದಗ 

- ಅದೇ 
- 102 ಸರ್ಕಾರಿ ಅಭಿಯೋಜಕರು 

ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಗದಗ 

- ಅದೇ 
ಅಧೀಕ್ಷಕರು 

ಸರ್ಕಾರಿ ಅಭಿಯೋಜಕರ ಕಛೇರಿ, ಗದಗ 

- ಅದೇ 
ಪ್ರಥಮ ದರ್ಜೆ ಸಹಾಯಕರು 

- ಅದೇ - 

| - ಅದೇ - 

| 
ಶೀಘ್ರಲಿಪಿಗಾರರು 

- ಅದೇ - 

| - ಅದೇ - | 
ಅಟೆಂಡರ್ 

- ಅದೇ 

- ಅದೇ 
[ 103 [ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ( ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ , ಹಾವೇರಿ | - ಅದೇ 
[ ಅಧೀಕ್ಷಕರು | ಸರ್ಕಾರಿ ಅಭಿಯೋಜಕರ ಕಛೇರಿ ಹಾವೇರಿ 

- ಅದೇ 
ಪ್ರಥಮ ದರ್ಜೆ ಸಹಾಯಕರು 

- ಅದೇ 

- ಅದೇ 
ಶೀಘ್ರಲಿಪಿಗಾರರು 

- ಅದೇ 

- ಅದೇ 
[ ಅಟೆಂಡರ್ 

- ಅದೇ 

- ಅದೇ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ( ಹಿವಿ) ಮತ್ತು ಸಿಜೆ. 

- ಅದೇ 
ಬಾಗಲಕೋಟೆ 
[ ಅಧೀಕ್ಷಕರು ಸರ್ಕಾರಿ ಅಭಿಯೋಜಕರ ಕಛೇರಿ, ಬಾಗಲಕೋಟೆ 

- ಅದೇ 
ಪ್ರಥಮ ದರ್ಜೆ ಸಹಾಯಕರು 

- ಅದೇ 

- ಅದೇ 
ಅಟೆಂಡರ್ 

- ಅದೇ 

- ಅದೇ 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ( ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ, ದಾವಣಗೆರೆ - ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


ಕ್ರಮ 
ಸಂಖ್ಯೆ 


೨೬೦೧ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 .2010 


01 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಸಂಖ್ಯೆ 

ಮುಂದುವರೆಸಿದ ಆದೇಶದ 

ಸಂಖ್ಯೆ 
- 106 ಸರ್ಕಾರಿ ಅಭಿಯೋಜಕರು 

- ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ದಾವಣಗೆರೆ 

ಒಇ/ 32 /ಪಿಪಿಇ/2008 

ದಿನಾಂಕ 16.04 . 2008 
ಅಧೀಕ್ಷಕರು ಸರ್ಕಾರಿ ಅಭಿಯೋಜಕರ ಕಛೇರಿ ದಾವಣಗೆರೆ 

- ಅದೇ 
ಪ್ರಥಮ ದರ್ಜೆ ಸಹಾಯಕರು. 

- ಅದೇ 

- ಅದೇ 
ಶೀಘ್ರಲಿಪಿಗಾರರು 

- ಅದೇ - 

| 

- ಅದೇ 
| ಅಟೆಂಡರ್ 

- ಅದೇ 

- ಅದೇ 
107 ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ( ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ ಕೊಪ್ಪಳ 

- ಅದೇ 
ಅಧೀಕ್ಷಕರು ಸರ್ಕಾರಿ ಅಭಿಯೋಜಕರ ಕಛೇರಿ ಕೊಪ್ಪಳ 

- ಅದೇ 
ಪ್ರಥಮ ದರ್ಜೆ ಸಹಾಯಕರು 

- ಅದೇ - 

| - ಅದೇ 
ಶೀಘ್ರಲಿಪಿಗಾರರು 

- ಅದೇ 

- ಅದೇ 
[ ಅಟೆಂಡರ್ 

- ಅದೇ 

- ಅದೇ 
| ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ( ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ | - ಅದೇ 

ಚನ್ನಪಟ್ಟಣ 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 

ಚನ್ನಪಟ್ಟಣ 
109 | ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರು 

ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ 

- ಅದೇ 
ಕೆ. ಜಿ . ಎಫ್ 
( ಬೆರಳಚ್ಚುಗಾರ ವಾ ಸಹಾಯಕ ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಕೆ. ಜಿ . ಎಫ್ 
ದಲಾಯತ್ 

- - ಅದೇ 

- ಅದೇ 
3ನೇ ಅಧಿಕ ಸರ್ಕಾರಿ ಅಭಿಯೋಜಕರು 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

- ಅದೇ 
ಬೆಳಗಾವಿ 
ಶೀಘ್ರಲಿಪಿಗಾರರು 3ನೇ ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ ಬೆಳಗಾವಿ 

- ಅದೇ 
| ದಲಾಯತ್ 

- ಅದೇ - 

- ಅದೇ - | 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


108 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


ಕ್ರಮ 


ಸಂಖ್ಯೆ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 .2010 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 


- ಅದೇ 
- ಅದೇ 


೨೬೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಸಂಖ್ಯೆ 

ಮುಂದುವರೆಸಿದ ಆದೇಶದ 

ಸಂಖ್ಯೆ 
11 | ಸಹಾಯಕ ಸರ್ಕಾರಿ ಅಭಿಯೋಜಕರು 

01 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಒಣ/32/ ಪಿಪಿಇ/2008 | 
ಮುಳಬಾಗಿಲು 

ದಿನಾಂಕ 16 . 04 .2008 
ಬೆರಳಚ್ಚುಗಾರ ವಾ ಸಹಾಯಕ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಮುಳಬಾಗಿಲು 
ದಲಾಯತ್ 

- ಅದೇ 

- ಅದೇ 
| li2 | ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 

- ಅದೇ 
ದಾಂಡೇಲಿ 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ದಾಂಡೇಲಿ 
ದಲಾಯತ್ 

- ಅದೇ 

- ಅದೇ 
[ 113 | ಸಹಾಯಕ ಸರ್ಕಾರಿ ಅಭಿಯೋಜಕರು 

| ಸಿಜೆ( ಕಿವಿ ) ಮತ್ತು ಜೆಎಂಎಫಸಿ ನ್ಯಾಯಾಲಯ | - ಅದೇ 

ಅರಕಲಗೂಡು 
| ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 

ಅರಕಲಗೂಡು 
| 114 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫಸಿ ನ್ಯಾಯಾಲಯ , 

- ಅದೇ 
ಮಾಲೂರು 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಮಾಲೂರು 
ದಲಾಯತ್ 

- ಅದೇ 

- ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ( ಕಿವಿ ) ಮತ್ತು ಜೆಎಂಎಫಸಿ ನ್ಯಾಯಾಲಯ, | - ಅದೇ 

ಕನಕಪುರ 
ಬೆರಳಚ್ಚುಗಾರ ವಾ ಸಹಾಯಕ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಕನಕಪುರ | - ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫಸಿ 3ನೇ ನ್ಯಾಯಾಲಯ | - ಅದೇ 

ಬೆಳಗಾವಿ. 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ 

- ಅದೇ 
ಮೊಳಕಾಲ್ಲೂರು 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


115 


- ಅದೇ 
- ಅದೇ 


- ಅದೇ 


೨೬೦೩ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


- ಅದೇ 


- ಅದೇ 


- ಅದೇ 


- ಅದೇ 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಕ್ರಮ ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಸಂಖ್ಯೆ 

ಮುಂದುವರೆಸಿದ ಆದೇಶದ 

ಸಂಖ್ಯೆ 
118 | ಸಹಾಯಕ ಸರ್ಕಾರಿ ಅಭಿಯೋಜಕರು 01 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಶಿಡ್ಲಘಟ್ಟ | ಒಇ/32/ ಪಿಪಿಇ/2008 

ದಿನಾಂಕ 16 . 04 .2008 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 

ಹಿರಿಯೂರು 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಹಿರಿಯೂರು 
ದಲಾಯತ್ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಹಿರಿಯೂರು 
ಅಧಿಕ ಸರ್ಕಾರಿ ಅಭಿಯೋಜಕರು ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿತ್ರದುರ್ಗ 

- ಅದೇ 
ಶೀಘ್ರಲಿಪಿಗಾರರು ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ ಚಿತ್ರದುರ್ಗ 

- ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ 

- ಅದೇ 
ಹೊಳಲ್ಕೆರೆ 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಹೊಳಲ್ಕೆರೆ 
ದಲಾಯತ್ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 

ಹೊಳಲ್ಕೆರೆ 
* 122 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ( ಕಿವಿ ಮತ್ತು ಜೆಎಂಎಫಸಿ ನ್ಯಾಯಾಲಯ , 

- ಅದೇ 
ಶ್ರೀನಿವಾಸಪುರ 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಶ್ರೀನಿವಾಸಪುರ 
ದಲಾಯತ್ 

- ಅದೇ 

- ಅದೇ 
| 123 | ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫಸಿ ನ್ಯಾಯಾಲಯ 

- ಅದೇ 
ಬೇಲೂರು 
ಬೆರಳಚ್ಚುಗಾರ ವಾ ಸಹಾಯಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಬೇಲೂರು 


- ಅದೇ 
- ಅದೇ 
- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 


೨೬೦೪ 

ಕ್ರಮ 
ಸಂಖ್ಯೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು 

ಹುದ್ದೆಗಳ 


ಭಾಗ - ೧ 
ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 


ಸಂಖ್ಯೆ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
ಒಇ/ 32 / ಪಿಪಿಇ/2008 
ದಿನಾಂಕ 16 . 04 .2008 

- ಅದೇ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


124 | ಸಹಾಯಕ ಸರ್ಕಾರಿ ಅಭಿಯೋಜಕರು 


ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , 
ಹೊಸಕೋಟೆ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಹೊಸಕೋಟೆ 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


ದಲಾಯತ್ 
2ನೇ ಅಧಿಕ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 


- ಅದೇ 
- ಅದೇ 


125 


ಶೀಘ್ರಲಿಪಿಗಾರರು 


- ಅದೇ 


- ಅದೇ 


ದಲಾಯತ್ 
126 ಅಧಿಕ ಸರ್ಕಾರಿ ಅಭಿಯೋಜಕರು 

ಶೀಘ್ರಲಿಪಿಗಾರರು 
- 127 3ನೇ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 


ಅಧೀಕ್ಷಕರು 


- ಅದೇ 


- ಅದೇ 


2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಮಂಗಳೂರು 
2ನೇ ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಮಂಗಳೂರು 

- ಅದೇ 
ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಹಾಸನ 

| ಅಧಿಕ ಸರ್ಕಾರಿ ಅಭಿಯೋಜಕರ ಕಛೇರಿ, ಹಾಸನ 
01 | 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 

ತುಮಕೂರು 
3ನೇ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕರ ಕಛೇರಿ 
ತುಮಕೂರು 
- ಅದೇ - 

| 
- ಅದೇ - 

| 
- ಅದೇ 
- ಅದೇ - 

| 
- ಅದೇ 
ಹೆಚ್ಚುವರಿ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ | 
ನ್ಯಾಯಾಲಯ ಬೈಲಹೊಂಗಲ 
ಹೆಚ್ಚುವರಿ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಬೈಲಹೊಂಗಲ 


ಪ್ರಥಮ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
| ಬೆರಳಚ್ಚುಗಾರರು 

ಅಟೆಂಡರ್ 
| ದಲಾಯತ್ 
ಸಹಾಯಕ ಸರ್ಕಾರಿ ಅಭಿಯೋಜಕರು 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 
- ಅದೇ 


[ 128 


ಬೆರಳಚ್ಚುಗಾರ ವಾ ಸಹಾಯಕ 


- ಅದೇ 


- ಅದೇ 


ಕ್ರಮ | 


ಸಂಖ್ಯೆ 


೨೬೦೫ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 .2010 


- ಅದೇ 
- ಅದೇ 


- ಅದೇ 
- ಅದೇ 


- ಅದೇ 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
129 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಹೆಚ್ಚುವರಿ ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ | ಒಇ/ 32 /ಪಿಪಿಇ/ 2008 
ಖಾನಾಪುರ 

ದಿನಾಂಕ 16.04 . 2008 
ಸರ್ಕಾರಿ ಅಭಿಯೋಜಕರು ಎನ್. ಡಿ . ಪಿ . ಎಸ್‌ . ನ್ಯಾಯಾಲಯ , ಬೆಂಗಳೂರು 

- ಅದೇ 
ಪ್ರಥಮ ದರ್ಜೆ ಸಹಾಯಕರು ಸರ್ಕಾರಿ ಅಭಿಯೋಜಕರ ಕಛೇರಿ, ವಿಶೇಷ 

- ಅದೇ 
ಎನ್‌ಡಿಪಿಎಸ್‌ ನ್ಯಾಯಾಲಯ , ಬೆಂಗಳೂರು 
ಶೀಘ್ರಲಿಪಿಗಾರರು 

- ಅದೇ 

- ಅದೇ 
( 131 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಹೆಚ್ಚುವರಿ ಸಿಜೆ(ಕಿವಿ) ಮತ್ತು ಜೆಎಂಎಫಸಿ ನ್ಯಾಯಾಲಯ - ಅದೇ 

ಹಾವೇರಿ 
ಬೆರಳಚ್ಚುಗಾರ ವಾ ಸಹಾಯಕ 

ಹೆಚ್ಚುವರಿ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, - ಅದೇ 

ಹಾವೇರಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಜೆಎಂಎಫಸಿ ನ್ಯಾಯಾಲಯ , 

- ಅದೇ 
ಸಂಕೇಶ್ವರ 
| ದಲಾಯತ್ 

- ಅದೇ 

- ಅದೇ 
- 133 ಸರ್ಕಾರಿ ಅಭಿಯೋಜಕರು 

ಶೀಘ್ರ ವಿಲೇವಾರಿ ನ್ಯಾಯಾಲಯ 

- ಅದೇ 
ಸರ್ಕಾರಿ ಅಭಿಯೋಜಕರು ಚರ್ಚ ಬಾಂಬ್ ಸ್ಫೋಟ/ ನಕಲಿ ಛಾಪಾ ಕಾಗದ/ 

- ಅದೇ 
ಕಂಬಾಲಪಲ್ಲಿ ಪ್ರಕರಣ , ವಿಶೇಷ ನ್ಯಾಯಾಲಯ 

ಬೆಂಗಳೂರು 
ಪ್ರಥಮ ದರ್ಜೆ ಸಹಾಯಕರು ವಿಶೇಷ ನ್ಯಾಯಾಲಯ ಸರ್ಕಾರಿ ಅಭಿಯೋಜಕರ 

- ಅದೇ 
ಕಛೇರಿ ಬೆಂಗಳೂರು 
ಶೀಘ್ರಲಿಪಿಗಾರರು 

- ಅದೇ 

- ಅದೇ 
ಅಟೆಂಡರ್ 

- ಅದೇ 

- ಅದೇ 
135 ಆಡಳಿತಾಧಿಕಾರಿ 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ | 

- ಅದೇ 
ಕಛೇರಿ 
ಲೆಕ್ಕ ಪತ್ರ ಅಧೀಕ್ಷಕರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ 

- ಅದೇ 
ಕಛೇರಿ 


- 152 


- ಅದೇ 


- ಅದೇ 
31. 03 . 2010 
31.03 .2013 


- ಅದೇ 


- ಅದೇ 
- ಅದೇ 
- ಅದೇ 


- ಅದೇ 


ಕ್ರಮ 


ಸಂಖ್ಯೆ 


ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 


ಸಂಖ್ಯೆ 


ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


ಒಇ/ 32 / ಪಿಪಿಇ/2008 
ದಿನಾಂಕ 16 . 04 .2008 

- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


೨೬೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಹುದ್ದೆ ಹೆಸರು 

ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 
ಸಂಖ್ಯೆ 
- 137 ಶೀಘ್ರಲಿಪಿಗಾರರು 

ಸರ್ಕಾರಿ ಅಭಿಯೋಜಕರು, 

3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಧಾರವಾಡ 
ಬೆರಳಚ್ಚುಗಾರರು 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಜಗಳೂರು, ಚಳ್ಳಕೆರೆ, ಜೇವರ್ಗಿ , ಅಫಜಲಪುರ, 

ನಿಪ್ಪಾಣಿ, ಅಥಣಿ . ಮದ್ದೂರು ಹಾಗೂ ಮುಧೋಳ 
ದಲಾಯತ್ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಜಗಳೂರು, ಚಳ್ಳಕೆರೆ, ಜೇವರ್ಗಿ , ಅಫಜಲಪುರ 

.ನಿಪ್ಪಾಣ, ಅಥಣಿ, ಮದ್ದೂರು ಹಾಗೂ ಮುಧೋಳ 
ದಲಾಯತ್ 

ಸರ್ಕಾರಿ ಅಭಿಯೋಜಕರು, 

3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಧಾರವಾಡ 
138 ಸಹಾಯಕ ಸರ್ಕಾರಿ ಅಭಿಯೋಜಕರು 

ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ 

ಸಿಂಧನೂರು 
ಬೆರಳಚ್ಚುಗಾರ ವಾ ಸಹಾಯಕ 

ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಸಿಂಧನೂರು 
| ದಲಾಯತ್ 

- ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸಿಜೆ(ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ 

ಮೂಡಬಿದರೆ 
ಬೆರಳಚ್ಚುಗಾರ ವಾ ಸಹಾಯಕ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಮೂಡಬಿದರೆ 
ದಲಾಯತ್ 

- ಅದೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫಸಿ ನ್ಯಾಯಾಲಯ 

ಚಿಕ್ಕಮಗಳೂರು 
ಬೆರಳಚ್ಚುಗಾರ ವಾ ಸಹಾಯಕ 

ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

ಚಿಕ್ಕಮಗಳೂರು 
ದಲಾಯತ್ 

ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 
ಚಿಕ್ಕಮಗಳೂರು 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


139 


- ಅದೇ 


- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


- ಅದೇ 


- ಅದೇ 


- ಅದೇ 


- ಅದೇ 


ಸಂಖ್ಯೆ 


ಸಂಖ್ಯೆ 


೨೬೦೭ 
ಹುದ್ದೆಯ ಅವಧಿ 
ಮುಕ್ತಾಯಗೊಳ್ಳುವ 

ದಿನಾಂಕ 
31. 03 . 2010 


- ಅದೇ 


- ಅದೇ 


- ಅದೇ 


ಭಾಗ - ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
ಕ್ರಮ ಹುದ್ದೆ ಹೆಸರು ಹುದ್ದೆಗಳ ಹುದ್ದೆ ಮಂಜೂರಾಗಿರುವ ಸ್ಥಳ / ಕಛೇರಿ 

ಹುದ್ದೆಗಳನ್ನು 
ಮುಂದುವರೆಸಿದ ಆದೇಶದ 

ಸಂಖ್ಯೆ 
140 | ಸಹಾಯಕ ಸರ್ಕಾರಿ ಅಭಿಯೋಜಕರು 01 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ 

ಒಇ/ 32 / ಪಿಪಿಇ/2008 
ಬಂಗಾರಪೇಟೆ 

ದಿನಾಂಕ 16 . 04 .2008 
- 141 ಬೆರಳಚ್ಚುಗಾರ ವಾ ಸಹಾಯಕ 

ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಬಂಗಾರಪೇಟೆ 
ದಲಾಯತ್ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 

ಬಂಗಾರಪೇಟೆ 
- 142 ಬೆರಳಚ್ಚುಗಾರರ- ವಾ -ಸಹಾಯಕ 

ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, || ಒಣ 141 ಪಿಪಿಇ 2008 
ಸಕಲೇಶಪುರ 

ದಿ :16.12 .2008 
ದಲಾಯತ್ 

- ಅದೇ 

- ಅದೇ 
[ 143 ಬೆರಳಚ್ಚುಗಾರರ - ವಾ - ಸಹಾಯಕ 

ಅಧಿಕ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ | ಒಣ 172 ಪಿಪಿಇ 2008 
ಕಛೇರಿ, ಬಿಜಾಪುರ 

ದಿ :20.12 .2008 
ದಲಾಯತ್ 

- ಅದೇ 

- ಅದೇ 
ಬೆರಳಚ್ಚುಗಾರರ - ವಾ - ಸಹಾಯಕ ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ಕನಕಪುರ 
ದಲಾಯತ್ 

- ಅದೇ 

- ಅದೇ 
145 ಬೆರಳಚ್ಚುಗಾರರ - ವಾ - ಸಹಾಯಕ ಅಧಿಕ ಸಹಾಯಕ ಸರ್ಕಾರಿ ಅಭಿಯೋಜಕರ ಕಛೇರಿ, 

- ಅದೇ 
ರಾಮನಗರ 
ದಲಾಯತ್ 

- ಅದೇ 

- ಅದೇ 


- ಅದೇ 
- ಅದೇ 


- ಅದೇ 
- ಅದೇ 


144 


- ಅದೇ 
- ಅದೇ 


- ಅದೇ 


ಪಿ . ಆರ್ . 1944 


ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಕಾಫಿಮೋಸ ಮತ್ತು ಅಭಿಯೋಗ, ಕಾನೂನು ಮತ್ತು ಸುವ್ಯವಸ್ಥೆ) 


೨೬೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ: ಶ್ರೀ ಬಿ . ಪ್ರಭಾಕರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ( ನಿವೃತ್ತ) ಇವರ ರಜಾ ಅವಧಿ ಸಕ್ರಮಗೊಳಿಸುವ ಬಗ್ಗೆ . 
ಓದಲಾಗಿದೆ: 1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಇವರ ಪತ್ರಗಳ ಸಂಖ್ಯೆ , ಎ2 - ರಜೆ - ಸಿಆರ್ 

02 /2005- 06 ದಿನಾಂಕ: 01.02.2008 ಮತ್ತು 17. 09.2008, 
ಸರ್ಕಾರಿ ಆದೇಶ ಸಂಖ್ಯೆ : ಅಪಜೀ 75 ಅಪಸೇ 2007 , ಬೆಂಗಳೂರು, ದಿನಾಂಕ: 17ನೇ ಜುಲೈ 2009 

ಶ್ರೀ ಬಿ . ಪ್ರಭಾಕರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ( ನಿವೃತ್ತ) ಇವರ ದಿನಾಂಕ: 19.06.1989 ರಿಂದ 16.10.1995 
ರವರೆಗಿನ ಸಕ್ರಮಗೊಳ್ಳದೆ ಇರುವ ಅವಧಿಯನ್ನು ವೈದ್ಯಕೀಯ ಕಾರಣಗಳ ಮೇಲೆ ಈ ಕೆಳಕಂಡಂತೆ ಸಂಯುಕ್ತ ರಜೆಯೆಂದು 
ಪರಿಗಣಿಸಿ ಸಕ್ರಮಗೊಳಿಸಲು ಸರ್ಕಾರದ ಮಂಜೂರಾತಿ ನೀಡಿದೆ. 
ದಿನಾಂಕ 19 .06.1989 ರಿಂದ 

195 ದಿವಸಗಳ ಗಳಿಕೆ ರಜೆ 
| 30 .12 .1989 ರವರೆಗೆ 
2 ) | ದಿನಾಂಕ 31.12 .1989 ರಿಂದ 

152 ದಿನ ಅರ್ಧವೇತನ ರಜೆ 
31. 05.1990 ರವರೆಗೆ 
ದಿನಾಂಕ 03 .11 .1992 ರಿಂದ 

90 ದಿನ ಅರ್ಧವೇತನ ರಜೆ 
| 01. 01.1993 ರವರೆಗೆ 
ದಿನಾಂಕ 06 . 04 .1994 ರಿಂದ 

278 ದಿನ ಅರ್ಧವೇತನ ರಜೆ 
08. 01.1995 ರವರೆಗೆ 
ದಿನಾಂಕ 09. 01. 1995 ರಿಂದ 281 ದಿನಗಳ ವೇತನ ರಹಿತ ರಜೆ [LWA] 

16.10 .1995 ರವರೆಗೆ 
ಕ್ರ. ಸಂ .(1) ರಿಂದ ( 4) ರಲ್ಲಿನ ಗಳಿಕೆ ರಜೆ ಹಾಗೂ ಅರ್ಧವೇತನ ರಜೆಯ ಅವಧಿಯ ಸಂಬಳ ಮತ್ತು ಭತ್ಯೆ 
ಸಂದಾಯವಾಗಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 198 ಪ್ರಕಾರ ಅನುಮೋದನೆ ನೀಡಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಹಿಂಬರಹ ಸಂಖ್ಯೆ : ಅಪಜೀ 47 ಆಂಆಸ 09 ದಿನಾಂಕ: 
20. 05.2009 ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ವಡಗಾವೆ ಬಸವರಾಜ್‌ 
ಪಿ . ಆರ್. 1751 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು ) 

ಶಿಕ್ಷಣ ಸಚಿವಾಲಯ 
ವಿಷಯ : 2009 - 10ನೇ ಸಾಲಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ವಿಶೇಷ ಅಭಿವೃದ್ದಿ 

ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ: ನಿರ್ದೇಶಕರು( ಪ್ರೌಢಶಿಕ್ಷಣ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ: 

ಯೋ .7 . ವಿ . ಅ . ಯೋ . ಕ. ರ. ಸೌಶಾ1 /2009 - 107 ದಿನಾಂಕ: - 25 - 04 - 2009 


ಪ್ರಸ್ತಾವನೆ: 


೩೯ ಕೆ 


ಮೇಲೆ ಓದಲಾದ ಪತ್ರದಲ್ಲಿ ನಿರ್ದೇಶಕರು [ ಪ್ರೌಢ ಶಿಕ್ಷಣ], ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರುರವರು 
2009 - 10ನೇ ಸಾಲಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ವಿಶೇಷ ಅಭಿವೃದ್ದಿ 
ಕಾರ್ಯಕ್ರಮಗಳು ಮಂಜೂರಾಗಿರುತ್ತದೆ. ಅದರ ವಿವರ ಈ ಕೆಳಕಂಡಂತಿದೆ. 
ಕಾರ್ಯಕ್ರಮದ ಹೆಸರು 

ಲೆಕ್ಕ ಶೀರ್ಷಿಕೆ ಒದಗಿಸಲಾದ ಅನುದಾನ | 
ಸಂ 

[ ರೂ . ಲಕ್ಷಗಳಲ್ಲಿ] 
1. | ಮಾದರಿ ಪ್ರೌಢ ಶಾಲೆಗಳು | 

2202 - 02 - 800 - 1 - 14 

2718.98 
ಅವಶ್ಯವಿರುವ ಶಾಲೆಗಳಿಗೆ ಕುಡಿಯುವ | 2202 - 02 - 800 - 1 - 16 

1664. 74 
ನೀರು ಮತ್ತು ಶೌಚಾಲಯ ಒದಗಿಸಲು 
ಪ್ರೌಢ ಶಾಲೆಗಳಿಗೆ ಮೂಲಭೂತ 4202 - 01 - 202 - 1 - 05 

5000 .00 
ಸೌಕರ್ಯ ಕಲ್ಪಿಸಲು 
ವಿದ್ಯಾರ್ಥಿನಿಯರಿಗೆ ಕೆ. ಜಿ. ಬಿವಿ 

2202 - 02 - 800 - 1 - 15 

2915 . 24 
ಮಾದರಿಯಲ್ಲಿ ಶಾಲೆಗಳನ್ನು ತೆರೆಯಲು 
ಒಟ್ಟು ಮೊತ್ತ 

12298.96 


1110 00 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೬೦೯ 
2 . ಮೇಲ್ಕಂಡ ಕಾರ್ಯಕ್ರಮಗಳು ನೂತನ ಕಾರ್ಯಕ್ರಮಗಳಾಗಿರುವುದರಿಂದ ಅವುಗಳನ್ನು ಅನುಷ್ಠಾನಗೊಳಿಸಲು, 

ಸರ್ಕಾರದ ಅನುಮತಿ ನೀಡುವಂತೆ ಕೋರಿರುತ್ತಾರೆ . 
3 . ಸದರಿ ಪ್ರಸಾವನೆಯನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಡಿ :7:ಯೋಸಕ 2009 ಬೆಂಗಳೂರು, ದಿನಾಂಕ: 13ನೇ ಆಗಸ್, 2009 

[ ಇಡಿ:102 : ಸ್ವೀಮರ( ಯುನಿಕ್) 2009, ದಿನಾಂಕ:-13 - 08 - 2009 ] | 
4 , 2009 - 10ನೇ ಸಾಲಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಮಂಜೂರಾಗಿರುವ ಈ ಕೆಳಕಂಡ 
ಕಾರ್ಯಕ್ರಮಗಳನ್ನು ಆ ಕಾರ್ಯಕ್ರಮದ ಮುಂದೆ ತೋರಿಸಿರುವ ಅನುದಾನದ ಮಿತಿಯೊಳಗೆ 
ಅನುಷ್ಠಾನಗೊಳಿಸಲು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರಿಗೆ ಈ ಕೆಳಕಂಡ 
ಷರತ್ತನ್ನು ವಿಧಿಸಿ ಅನುಮತಿ ನೀಡಿದೆ. 
ಕಾರ್ಯಕ್ರಮದ ಹೆಸರು 

ಲೆಕ್ಕ ಶೀರ್ಷಿಕೆ | ಒದಗಿಸಲಾದ ಅನುದಾನ | 

[ ರೂ . ಲಕ್ಷಗಳಲ್ಲಿ] 
ಮಾದರಿ ಪ್ರೌಢ ಶಾಲೆಗಳು 

2202 - 02 - 800 - 1 - 14 | 2718 .98 
2 . | ಅವಶ್ಯವಿರುವ ಶಾಲೆಗಳಿಗೆ ಕುಡಿಯುವ | 2202 - 02 - 800 - 1 - 16 1664 . 74 

ನೀರು ಮತ್ತು ಶೌಚಾಲಯ ಒದಗಿಸಲು 
ಪ್ರೌಢ ಶಾಲೆಗಳಿಗೆ ಮೂಲಭೂತ 4202 - 01 - 202 -1 - 05 | 5000.00 

ಸೌಕರ್ಯ ಕಲ್ಪಿಸಲು 
4 , ವಿದ್ಯಾರ್ಥಿನಿಯರಿಗೆ ಕೆ. ಜಿ. ಬಿವಿ 

2202 - 02 - 800 - 1 - 15 

2915 .24 
ಮಾದರಿಯಲ್ಲಿ ಶಾಲೆಗಳನ್ನು ತೆರೆಯಲು 
ಒಟ್ಟು ಮೊತ್ತ 

12298.96 
ಷರತ್ತುಗಳು : 

> ಮೊದಲನೇ ಕಂತಾಗಿ ಶೇ 25 ರಷ್ಟನ್ನು ಮಾತ್ರ ವೆಚ್ಚ ಮಾಡತಕ್ಕದ್ದು. 
> ಎರಡನೇ ಕಂತಾಗಿ ಉಳಿಕೆ ಅನುದಾನದ ಶೇ . 50ರಷ್ಟನ್ನು ಮಾತ್ರ ವೆಚ್ಚ ಮಾಡತಕ್ಕದ್ದು . 
> ನಂತರದ ಕಂತುಗಳನ್ನು ವೆಚ್ಚ ಮಾಡುವಾಗ ಸರ್ಕಾರದ ಅನುಮೋದನೆ ಪಡೆದು ವೆಚ್ಚ ಮಾಡತಕ್ಕದ್ದು. 
> ಎಲ್ಲಾ ಜಿಲ್ಲೆಗಳ ಮುಖ್ಯ ಯೋಜನಾಧಿಕಾರಿಗಳ ಸಹಾಯದೊಂದಿಗೆ ಈ ಕಾರ್ಯಕ್ರಮಗಳಿಗೆ ಜಿಲ್ಲಾವಾರು 

ಮತ್ತು ತಾಲ್ಲೂಕುವಾರು ಪ್ರತ್ಯೇಕ ಎಂಪಿಕ್ ನಮೂನೆಯನ್ನು ತಯಾರಿಸತಕ್ಕದ್ದು. 
> ಪ್ರತಿ ಮಾಹೆಯೂ ಈ ಕಾರ್ಯಕ್ರಮಗಳಿಗೆ ಎಂಪಿಕ್ ನಮೂನೆಯಲ್ಲಿ ಪ್ರತ್ಯೇಕವಾಗಿ ತಾಲ್ಲೂಕುವಾರು ಹಾಗೂ 
- ಜಿಲ್ಲಾವಾರು ಆರ್ಥಿಕ ಮತ್ತು ಭೌತಿಕ ಪ್ರಗತಿ ವರದಿಯನ್ನು ನೀಡತಕ್ಕದ್ದು . 
> ಖರೀದಿಗೆ ಸಂಬಂಧಿಸಿದಂತೆ ಪ್ರಚಲಿತವಿರುವ ಎಲ್ಲಾ ನಿಯಮಗಳನ್ನು ಚಾಚೂ ತಪ್ಪದೇ ಪಾಲಿಸತಕ್ಕದ್ದು. 
> ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ಎಸ್. ಡಿ. ಎಂ .ಸಿ ಅಥವಾ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ 
ಮೂಲಕ ಕೈ ಗೊಳ್ಳತಕ್ಕದ್ದು. 

ಪ್ರತಿ ಕಾರ್ಯಕ್ರಮದಲ್ಲಿಯೂ ಕ್ರಿಯಾ ಯೋಜನೆಯಲ್ಲಿನ ಅನುಮೋದಿತ ಕಾಂಪೋನೆಂಟ್‌ಗಳನ್ನೇ 
- ಅನುಷ್ಠಾನಗೊಳಿಸತಕ್ಕದ್ದು. 
> ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮಗಳಿಗೆ ಒದಗಿಸಿದ ಅನುದಾನ ವ್ಯಪಗತವಾಗದಿರುವಂತೆ ಕ್ರಮ ಕೈ 

ಗೊಳ್ಳತಕ್ಕದ್ದು. 
5. ಸದರಿ ಆದೇಶವನ್ನು ಯೋಜನಾ ಇಲಾಖೆ ಮತ್ತು ಆರ್ಥಿಕ ಇಲಾಖೆಗಳು ಕ್ರಮವಾಗಿ ಟಿಪ್ಪಣಿ ಟಿಪ್ಪಣಿ ಸಂಖ್ಯೆ 

ಪಿಡಿ:36: ಪಿಎಂಎಂ 20097 ದಿನಾಂಕ: 08 - 06 - 2009 ಹಾಗೂ ಟಿಪ್ಪಣಿ ಸಂಖ್ಯೆ ಆಇ: 975: ವೆಚ್ಚ - 8/ 09 
ದಿನಾಂಕ:03 -07 - 2009 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಐ .ಎಫ್ . ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ [ಯೋಜನೆ] 


A 


TOTAL 

74 . 75 


74.75 


74 . 75 


74 .75 
74 .75 


74.75 


74 .75 


1 


74 .75 
74 . 75 


9200 ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ 

ZJO7 - 0 

ANNEXURE -2 
ಡಾ : ನಂಜುಂಡಪ್ಪ ವರದಿಯ ಅನ್ವಯ ಅತೀ ಹಿಂದುಳಿದ 39 ವಲಯಗಳಲ್ಲಿ ರಾಜ್ಯವಲಯ ಯೋಜನೆಯಡಿಯಲ್ಲಿ ಕೆ. ಜಿ. ಬಿ. ವಿ ವಸತಿ ಶಾಲೆಗಳನ್ನು ತೆರೆಯಲು 
SI. No . District 

Blocks No. of Schools Unit Cost General SCP 

TSP 
1 BAGALKOTE BILAGI 

74 .75 

36 . 29 25 .64 12 .82 
2 BIJAPUR BASAVANA BAGEWADI 

74 .75 36 .29 

25 .64 12 .82 
3 BIJAPUR INDI 

74 .75 36 .29 

25 .64 12 .82 
4 BIJAPUR MUDDEBIHAL 

74 .75 

36 .29 25 .64 12 .82 
5 BIJAPUR SINDHAGI 

74 . 75 

36 .29 25 .64 12 .82 
6 BELLARY KUDLIGI 

74 .75 36 .29 

25 .64 12 .82 
7 BELLARY SANDUR 

74 . 75 

36 .29 

25 .64 12 .82 
8 BIDAR AURAD 

74 .75 

36 .29 25 .64 12 .82 
9 BIDAR BASAVAKALYAN 

74 .75 

36 .29 25 .64 12 .82 
10 BIDAR BHALKI 

74 .75 

36 .29 25 .64 12 .82 
11 BIDAR HUMNABAD 

74 . 75 36 .29 

25 .64 12 .82 
12 CHNAGAR CHAMARAJANAGAR 

74 . 75 

36 . 29 25 .64 12 .82 
13 CHPURA BAGEPALLY 

74 .75 

36 .29 25 .64 12 .82 
14 DAVANGERE CHANNAGIRI 

74 .75 

36 . 29 

25 .64 12 .82 
15 | DAVANGERE HARAPANAHALLI 

74 .75 

36 . 29 25 .64 12 .82 
16 GULBARGA ALAND 

74 .75 

36 . 29 25 .64 12 .82 
17 GULBARGA AFZALPUR 

74 . 75 36 .29 

25 .64 12 .82 
18 GULBARGA CHINCHOLI 

74. 75 36 . 29 

25 .64 12 .82 
19 GULBARGA CHITTAPUR 

74 . 75 

36 .29 

25 .64 12 .82 
20 GULBARGA JEWARGI 

74 . 75 36 . 29 25 .64 

12 .82 
21 KOPPAL KUSTAGI 

74 .75 

36 . 29 25 .64 12 .82 
22 KOPPAL YELBURGA 

74 .75 

36 .29 

25 .64 12 .82 


74 .75 


74 .75 


74 .75 


74 .75 


74 .75 


74 .75 
74 . 75 


74 .75 


74.75 


74 . 75 


74 .75 
74 . 75 


74.75 


J7 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 


geno 


Sl. No. 


District 


Blocks 


No . of Schools 


Unit Cost 


General 


SCP 


TSP 


TOTAL 


23 MADHUGIRI 


MADHUGIRI 


74 .75 


36 .29 


25 .64 


12 .82 


74 . 75 


24 MADHUGIRI 


PAVAGADA 


74 . 75 


36 . 29 


25 .64 


12 . 82 


74 .75 


SIRA 


74 . 75 


36 .29 


25 .64 


12 .82 


74.75 


H .D .KOTE 


74 .75 


36 . 29 


25 .64 


12 .82 


74 .75 


DEVADURGA 


74 . 75 


36 . 29 


25 .64 


12 .82 


74 .75 


25 MADHUGIRI 
26 MYSORE 
27 RAICHUR 
28 RAICHUR 
29 RAICHUR 
30 RAICHUR 


LINGASAGUR 


74 .75 


36 .29 


25 .64 


12 .82 


74 .75 


MANVI 


74 .75 


36 .29 


25 .64 


12 .82 


74 .75 


SINDHANUR 


74 .75 


36 .29 


25 .64 


12 .82 


74 .75 


YADGIR 


SEDAM 


74 .75 


36 .29 


25 .64 


12 .82 


74 . 75 


74 .75 


36 .29 


25 .64 


12 .82 


74 .75 


SHAHAPUR 
YADGIR 
SHORAPUR 


74 .75 


36 . 29 


25 .64 


12 .82 


32 YADGIR 
33 YADGIR 
34 YADGIR 
35 TUMKUR 
36 TUMKUR 


74 .75 


74 .75 


36 .29 


25 .64 


12 .82 


74 .75 


GUBBI 


74 .75 


36 . 29 


25 .64 


12 .82 


74 .75 


KUNIGAL 


74 .75 


36 . 29 


25 .64 


12 .82 


74.75 


37 


RAMANAGAR 


MAGADI 


74 .75 


36 . 29 


25 .64 


12 .82 


74 .75 


38 RAMANAGAR 


KANAKAPURA 


74 .75 


36 . 29 


25 .64 


12 .82 


74 .75 


39 CHITRADURGA 


HOSADURGA 


74 .75 


36 .29 


25 .64 


12 .82 


74 .75 


39 


2915 . 3 


1415 .25 


1000 .00 


500 . 00 


2915 . 25 


20 . Jesus won 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ [ ಯೋಜನೆ] 


TSP 


TOTAL 


69.72 
69.72 


10 .256 
10 .256 
10 .256 
10 . 256 


69.72 


10 .256 
10 . 256 


69. 72 
69.72 
69 .72 
69.72 


geng ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ 

2017 - 0 

ANNEXURE - 3 
ಡಾ . ನಂಜುಡಪ್ಪ ವರದಿಯ ಪ್ರಕಾರ ರಾಜ್ಯದ ಅತೀ ಹಿಂದುಳಿದ 39 ಬ್ಲಾಕ್‌ಗಳಲ್ಲಿ ಮಾದರಿ ಶಾಲೆಗಳನ್ನು ತರೆಯಲು 
SI. District 

Blocks 

No .of Unit Cost General 

SCP 
No. 

Schools 
1 BAGALKOTE BILAGI 

1 69 .717 44 .076 

15 . 385 
BIJAPUR BASAVANA BAGEWADI 

1 69.717 44 . 076 

15 .385 
INDI 

69 .717 44.076 

15 . 385 
MUDDEBIHAL 

69.717 44 .076 

15 . 385 
SINDHAGI 

69 .717 44 .076 

15 . 385 
6 BELLARY KUDLIGI 

69 .717 44 . 076 

15 . 385 
SANDUR 

69.717 44 .076 

15 . 385 
8 BIDAR AURAD 

69 .717 44 .076 

15 . 385 
BASAVAKALYAN 

69.717 44.076 

15 . 385 
BHALKI 

69 .717 44 .076 

15 . 385 
11 HUMNABAD 

69.717 44 .076 

15 . 385 
CHNAGAR CHAMARAJANAGAR 

69 .717 44 .076 

15 . 385 
13 CHPURA BAGEPALLY 

69.717 

44. 076 15 . 385 
14 DAVANGERE CHANNAGIRI 

69 .717 44 .076 

15 . 385 
HARAPANAHALLI 

69 .717 44.076 

15 . 385 
16 GULBARGA ALAND 

69 .717 44 .076 

15 . 385 
17 AFZALPUR 

69 .717 44.076 

15 . 385 
18 CHINCHOLI 

69.717 44 .076 

15 .385 
19 CHITTAPUR 

69.717 44 .076 

15 . 385 
20 JEWARGI 

69.717 44 .076 

15 . 385 


10 . 256 
10 .256 


69 .72 


10 . 256 
10 .256 
10 .256 
10 .256 
10 .256 
10 .256 


12 


69.72 
69 .72 
69.72 
69. 72 
69. 72 
69.72 
69 .72 
69.72 
69.72 
69.72 
69. 72 
69.72 


15 


10 .256 


10 . 256 
10 .256 
10 . 256 


10 .256 
10 . 256 


280 - 0 


gena 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 
District 

Blocks 

No .of 
Schools 


Unit Cost 


General 


SCP 


TSP 


SI. 
No . 


TOTAL 


21 KOPPAL 


KUSTAGI 


44 .076 


15 .385 


69.72 
69. 72 


22 


69.717 
69.717 
69 .717 


YELBURGA 


44 .076 


15 . 385 


23 MADHUGIRI 


44 .076 


MADHUGIRI 
PAVAGADA 


69.72 


10 .256 
10 .256 
10 .256 
10 .256 
10 . 256 


24 


69 .717 


44 .076 


15 . 385 
15 . 385 
15 . 385 
15 . 385 


69 .72 


25 


SIRA 


69.717 


44 .076 


69.72 
69.72 


26 MYSORE 


H . D .KOTE 


44 .076 


10 .256 


27 


RAICHUR 


69.717 
69 .717 
69.717 


44 .076 


15 . 385 


10 . 256 


DEVADURGA 
LINGASAGUR 
MANVI 


28 


44 .076 


10 . 256 


69 .72 
69. 72 
69. 72 


29 


69.717 


44 .076 


10 .256 


30 


69.717 


44 .076 


10 . 256 


69.72 


31 YADGIR 


69 .717 


44 . 076 


69 .72 


32 


69.717 


44 .076 


SINDHANUR 
SEDAM 
SHAHAPUR 
YADGIR 
SHORAPUR 
GUBBI 


15 . 385 
15 .385 
15 .385 
15 . 385 
15 . 385 
15 . 385 
15 . 385 
15 .385 
15 . 385 


10 .256 
10 . 256 
10 .256 


69.72 
69. 72 


33 


10 . 256 


44 .076 
44 . 076 
44. 076 


34 
35 TUMKUR 


69 .72 


69 .717 
69.717 
69. 717 
69 .717 


10 .256 


36 


KUNIGAL 


44.076 


10 .256 


69 .72 
69.72 
69.72 


69 .717 


44 . 076 


RAMANAGAR 
38 
39 CHITRADURGA 


MAGADI 
KANAKAPURA 
HOSADURGA 


15 . 385 
15 . 385 


69 .717 


2 


44.076 


69 .72 


10 .256 
10 .256 
10 . 256 
400 . 00 


69.717 


44 .076 


15 .385 


69.72 
2718 .96 


39 


2718. 96 


1718 . 96 


600 . 00 


20 . Jednoon 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ [ ಯೋಜನೆ] 


9208 


Si. 


T 


TSP 


TOTAL 


No . 


20 .24 


12 


30 . 36 
30 . 36 
30. 36 
35 .42 


14 


4 .86 
7 .29 
7 . 29 
7 . 29 
8 . 51 
19 . 45 
7 .29 
7 .29 
7 . 29 


80 . 96 


12 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

2017 - 0 

ANNEXURE -4 
Provision of Toilets for High Schools in most 36 backward taluks as per Dr.Nanjundappa Report 
District 

Blocks 

No . High toilet 2 unit with Unit Cost General SCP 
Schools | water facilities | @ 2 .53 lakhs 

per school 
BAGALKOTE BILAGI 

8 20 . 24 9 . 30 

6 . 08 
BIJAPUR BASAVANA BAGEWADI 

30 . 36 13. 95 

9 . 12 
INDI 

12 

30 . 36 13 . 95 

9 . 12 
MUDDEBIHAL 

12 30 . 36 13 .95 

9 . 12 
SINDAGI 

35 .42 16 .27 

10 .64 
BELLARY KUDLIGI 

32 

80 . 96 37 . 19 

24 .32 
SANDUR 

30 . 36 13 . 95 

9 . 12 
BIDAR AURAD 

30 . 36 13. 95 

9 . 12 
BASAVAKALYAN 

30 . 36 13. 95 

9 . 12 
BHALKI 

65 . 78 30 . 22 

19 .76 
HUMNABAD 

24 

60 .72 27 .89 

18 . 24 
CHAMARAJANAGAR CHAMARAJANAGAR 

20 

50 .60 23. 24 

15 .20 
CHIKKABALLAPURA BAGEPALLY 

25 .30 11.62 

7 .60 
DAVANGERE CHANNAGIRI 

5 . 06 2 .32 

1 . 52 
HARAPANAHALLI 

30 . 36 13. 95 

9 .12 
GULBARGA ALAND 

141. 68 65 .08 

42 .55 
AFZALPUR 

20 . 24 

9. 30 

6 .08 
CHINCHOLI 

35 . 42 16 . 27 

10 .64 
CHITTAPUR 

20 

50 .60 23.24 

15 . 20 
JEWARGI 

48 121.44 55 .79 

36 .47 


30 . 36 


8 


30 . 36 
30 . 36 


12 
26 


15 .81 
14 .59 


65 .78 
60 .72 


12 . 16 


10 
11 
12 
13 
14 
15 
16 


10 


6 . 08 


50 .60 
25 . 30 

5 .06 
30 . 36 
141.68 
20 . 24 
35 .42 


1. 22 
7 .29 
34 .04 

4 .86 
8 . 51 
12 . 16 
29 . 18 


17 


18 


19 


50 .60 


20 


121.44 


27 - 


92038 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 
District 

Blocks 

No. High 
Schools 


General 


SCP 


TSP 


SI. 
No . 


TOTAL 


Unit Cost 
@ 2.53 lakhs 


toilet 2 unit with 
water facilities 
per school 

24 
28 


21 


KOPPAL 


KUSTAGI 


12 


60. 72 


27 .89 


18 .24 


14 . 59 


22 


YELBURGA 


70 .84 


32.54 


21.28 


17 . 02 


60 .72 
70 . 84 
20 . 24 


23 


MADHUGIRI 


20 . 24 


9 . 30 


6 . 08 


4 .86 


24 


MADHUGIRI 
PAVAGADA 
SIRA 


12 


30 . 36 


13. 95 


9 . 12 


7 . 29 


30 . 36 


25 


25 . 30 


11.62 


7 . 60 


6 .08 


25 . 30 


H . D .KOTE 


40 . 48 


18 .60 


12 . 16 


9 .73 


40 . 48 


26 
27 
28 


MYSORE 
RAICHUR 


DEVADURGA 


38 


96 . 14 


44 . 16 


28 .88 


23 . 10 


96 . 14 
55 .66 


LINGASAGUR 


22 


55 .66 


25 .57 


16 .72 


13 . 37 


29 


MANVI 


16 


40 .48 


18 .60 


12 . 16 


9 .73 


40 .48 


30 


SINDHANUR 


28 


70 .84 


32 .54 


21.28 


17 .02 


70 .84 


YADGIR 


SEDAM 


50 .60 


23 . 24 


15 . 20 


12 . 16 


50 .60 


31 
32 


YADGIR 


80 . 96 


37 . 19 


24 .32 


19 . 45 


80. 96 
20 .24 


33 


KUNIGAL 


20 . 24 


9 .30 


6 . 08 


4 .86 


TUMKUR 
RAMANAGAR 


34 


20 .24 


9 . 30 


6 . 08 


4 . 86 


20 . 24 


35 


MAGADI 
KANAKAPURA 
HOSADURGA 


13 . 95 


9 . 12 


7 .29 


12 
10 


36 


CHITRADURGA 


30 . 36 

25 .30 
1664.74 


7 .60 


11.62 
764.74 


6 . 08 
400 . 00 


30 . 36 

25 . 30 
1664. 74 


329 


658 


500 . 00 


ಐ . ಎಫ್ . ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ [ ಯೋಜನೆ] 


ದ 


೨೬೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಡಾ :ನಂಜುಂಡಪ್ಪ ವರದಿಯನ್ವಯ ಅತೀ ಹಿಂದುಳಿದ ತಾಲ್ಲೂಕುಗಳಲ್ಲಿ ಕಟ್ಟಡ ರಹಿತ ಪ್ರೌಢಶಾಲೆಗಳಿಗೆ ಕಟ್ಟಡ ನಿರ್ಮಾಣ ಪ್ರಸ್ತಾವನೆ | 
- ಕ್ರ. ಸಂ . | ತಾಲ್ಲೂಕು ಕ್ರ. ಸಂ . 

ಶಾಲೆಯ ಹೆಸರು 

ಕೊಠಡಿಗಳ ಒಟ್ಟು ಮೊತ್ತ | 

ಸಂಖ್ಯೆ [[ ರೂ . ಲಕ್ಷಗಳಲ್ಲಿ) 
ರಾಮನಗರ ಜಿಲ್ಲೆ 
ಮಾಗಡಿ ಸ . ಪ್ರೌ . ಶಾ .ಶಿವನಸಮುದ್ರ 

43 .33 
2 ಸ. ಉ . ಪ್ರೌ . ಶಾ . ಮಾಗಡಿ 

43.33 
ಕನಕಪುರ 3 ಸ. ಪ್ರೌ . ಶಾ . ಚಾಕನಹಳ್ಳಿ 

43 .33 
4 ಸ. ಪ್ರೌ . ಶಾ .ಕಲ್ಲನಕುಪ್ಪೆ 

43 . 33 
5 ಸ. ಪ್ರೌ . ಶಾ . ಟಿ. ಬನ್ನಿಕುಪ್ಪೆ 

43 .33 
6 ಸ. ಪ್ರೌ . ಶಾ. ಆಲನತ್ತ 

43.33 
7 ಕಾಡು ಜಕ್ಕಸಂದ್ರ 

43 . 33 
ಒಟ್ಟು 

303 .31 
ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 
ಮಧುಗಿರಿ 8 ಸ. ಪ್ರೌ . ಶಾ .ಸದ್ದುಂಟೆ 

43 .33 
4 ಶಿರಾ 9 . ಸ. ಪ್ರೌ . ಶಾ . ಬುವನಹಳ್ಳಿ 

43 .33 
10 ಸ. ಪ್ರೌ . ಶಾ .ಬರಗೂರು 

8 

43.33 
11 ಸ. ಪ್ರೌ . ಶಾ . ನಾರಾಯಣಪುರ ಗೇಟ್ 

43.33 
ಒಟ್ಟು 

173 . 32 
ದಾವಣಗೆರೆ ಜಿಲ್ಲೆ 
ಹರಪನ ಹಳ್ಳಿ 12 ಸ. ಪ್ರೌ . ಶಾ .ತೆಲಗಿ 

43 .33 
13 ಸ . ಪ್ರೌ . ಶಾ .ಕುಂಚೂರು 

43.33 
14 ಸ . ಪ್ರೌ . ಶಾ . ಹಗರಿಗಜಾಪುರ 

43. 33 
ಒಟ್ಟು 

129 . 99 
ಚಾಮರಾಜನಗರ ಜಿಲ್ಲೆ 
ಚಾಮರಾಜನಗರ 15 ಸ. ಪ್ರೌ . ಶಾ . ಹೆಗ್ಗೋಟಾರ 

43 . 33 
16 ಸ. ಪ್ರೌ . ಶಾ .ಮೇಗಲಗುಂಡಿ 

8 

43 . 33 
17 ಸ . ಪ್ರೌ . ಶಾ . ಸಾಗಡೆ 

43 .33 
18 ಸ. ಪ್ರೌ . ಶಾ .ಕೋಳಿಪಾಳ್ಯ 

43 . 33 
| ಒಟ್ಟು 

173 .32 
ಮೈಸೂರು ಜಿಲ್ಲೆ 
7 ಹೆಚ್. ಡಿ.ಕೋಟೆ 19 ಸ. ಪ್ರೌ . ಶಾ . ಎರಹಳ್ಳಿ ಹ್ಯಾಂಡ್ ಪೋಸ್ಟ್ 

43 . 33 
20 ಸ. ಪ್ರೌ .ಶಾಲೆ ಮಗ್ಗೆ . 

43. 33 
21 ಸ. ಪ್ರೌ . ಶಾ .ಬಾಚೇಗೌಡನಹಳ್ಳಿ 

43 .33 
22 ಸ. ಪ್ರೌ . ಶಾ .ಬಡಗಲಾಪುರ 

43 . 33 
23 ಸ . ಪ್ರೌ . ಶಾ . ಅಂತರಸಂತೆ 

43 . 33 

216. 65 
ಬಿಜಾಪುರ ಜಿಲ್ಲೆ 
- 8 ಇಂಡಿ | 24 ಸ. ಪ್ರೌ . ಶಾ . ಇಂಗಣಿ 

8 . 

43 .33 
ಒಟ್ಟು 

| 8 | 43 .33 


5 


ಭಾಗ - ೧ 

ಕ್ರ. ಸಂ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 
ತಾಲ್ಲೂಕು 

ಶಾಲೆಯ ಹೆಸರು 


ಕ್ರ. ಸಂ . 


ಕೊಠಡಿಗಳ 
ಸಂಖ್ಯೆ 


೨೬೧೭ 
ಒಟ್ಟು ಮೊತ್ತ 
[ ರೂ .ಲಕ್ಷಗಳಲ್ಲಿ) 


| 


ಬಾಗಲಕೋಟೆಜಿಲ್ಲೆ | 

9 . ಬೀಳಗಿ 


| 


43 .33 


25 
26 


| 


43 .33 


27 


ಸ. ಪ್ರೌ . ಶಾ . ಇನಾಂ ಹಂಚಿನಾಳ 
ಸ. ಪ್ರೌ . ಶಾ. ಬಾಡಗುಡಿ 
ಸ. ಪ್ರೌ . ಶಾ . ಅಮಲಝರಿ 
ಸ. ಪ್ರೌ . ಶಾ . ನಗರಾಳ 

- ಒಟ್ಟು 


43.33 


28 


43 .33 


| 


173 . 32 


| 


ಗುಲ್ಬರ್ಗಾ ಜಿಲ್ಲೆ 

10 ಚಿಂಚೋಳಿ 


| 


43 .33 


29 
30 


| 


43 .33 


| 


43 . 33 


| 


11 


ಚಿತ್ತಾಪುರ 


43 .33 


| 


32 
33 
34 


43 . 33 


| 


| 


43. 33 
43. 33 


| 


ಅಫಜಲ ಪುರ | 


43.33 


| 


43 . 33 


| 


ಆಳಂದ 


43.33 


ಸ . ಪ್ರೌ . ಶಾ . ರುದನೂರ 
ಸ . ಪ್ರೌ . ಶಾ .ಭೂಯಾರ ಕೆ. 
ಸ. ಪ್ರೌ . ಶಾ . ಹಸರಗುಂಡಗಿ 
ಸ . ಪ್ರೌ . ಶಾ .ಕೂಗೂರ ಕೆ. 
ಸ. ಪ್ರೌ . ಶಾ .ಸೂಗೂರ ಕೆ. 
ಸ . ಪ್ರೌ . ಶಾ . ಮುಗಳನಾಗಾಂವ್ 
ಸ. ಪ್ರೌ . ಶಾ .ಶೆಳ್ಳಗೆ 
ಸ. ಪ್ರೌ . ಶಾ .ಅನೂರ | 
ಸ. ಪ್ರೌ . ಶಾ . ಬಿದನೂರ 
ಸ. ಪ್ರೌ . ಶಾ . ಹಳ್ಳಿಸಲಗರ 
ಸ . ಪ್ರೌ . ಶಾ .ಗಂಜಾ ಬಬಲದ 
ಸ . ಪ್ರೌ . ಶಾ . ಸಂಗೊಳಗಿ ಸಿ 
ಸ. ಪ್ರೌ . ಶಾ ತಡೋಲ ಮರಾಠಿ 
ಸ. ಪ್ರೌ . ಶಾ. ನೆಲ್ಲೂರ 
ಸ. ಪ್ರೌ . ಶಾ . ಕೊಂಡಗುಳಿ 
ಸ. ಪ್ರೌ . ಶಾ . ಗುಡೂರ ಎಸ್ . ಎ 
ಸ. ಪ್ರೌ . ಶಾ .ಕಣಮೇಶ್ವರ 
ಸ. ಪ್ರೌ . ಶಾ . ಹಿಪ್ಪರಗಿ ಎಸ್.ಎನ್ 
ಸ. ಪ್ರೌ . ಶಾ . ಇಟಗಿ | 
ಸ. ಪ್ರೌ . ಶಾ.ಶಾಹಿತ್ತಲ ಶರೂರ 


| 


43 .33 


36 
37 
38 
39 
40 
41 
42 
43 
44 


| 


43. 33 


| 


43. 33 


| 


43 .33 


ಜೇವರ್ಗಿ 


43.33 


| 


43 . 33 


| 


43. 33 


| 


43. 33 


| 


43. 33 


46 
47 
48 
ಒಟ್ಟು 


| 


43.33 


866.60 


| 


ಯಾದಗಿರಿ ಜಿಲ್ಲೆ 

15 ಸೇಡಂ 


| 


43.33 


43 .33 


| 


16 


ಯಾದಗಿರಿ 


43 .33 


| 


ಸ. ಪ್ರೌ . ಶಾ . ಚಂದಾಪುರ 
ಸ . ಪ್ರೌ . ಶಾ . ಜಾನಕಪಲ್ಲಿ 
ಸ. ಪ್ರೌ . ಶಾ . ವೆಂಕಸ 
ಸ. ಪ್ರೌ . ಶಾ . ಯಲಸ 
ಸ. ಪ್ರೌ . ಶಾ . ಚಪೇಟಲ 
ಸ. ಪ್ರೌ . ಶಾ . ಅಲ್ಲೀಪುರ 
ಸ . ಪ್ರೌ . ಶಾ . ಅಜಲಾಪುರ 


50 
51 

, 
53 
54 
55 


43.33 


| 


43 .33 


| 


43 .33 


| 


43.33 


೨೬೧೮ 

ಕ್ರ. ಸಂ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 
ತಾಲ್ಲೂಕು ಕ್ರ . ಸಂ . ಶಾಲೆಯ ಹೆಸರು 


ಕೊಠಡಿಗಳ 
ಸಂಖ್ಯೆ 


ಭಾಗ - ೧ 
ಒಟ್ಟು ಮೊತ್ತ 
[ ರೂ . ಲಕ್ಷಗಳಲ್ಲಿ) 

43 .33 
43.33 


| 


ಸುರಪುರ 


| 


56 
57 

58 
- 59 


| 


43.33 


43 .33 


| 


43 .33 


| 


43 .33 


| 


18 


ಶಹಾಪುರ 


43 . 33 


ಸ. ಪ್ರೌ . ಶಾ . ಮಾಲಗತ್ತಿ 
ಸ. ಪ್ರೌ . ಶಾ . ತಿಂಥಣಿ 
ಸ. ಪ್ರೌ . ಶಾ .ಕೊಳ್ಳಿಹಾಳ 
ಸ. ಪ್ರೌ . ಶಾ . ಯತ್ತಾಪುರ 
ಸ . ಪ್ರೌ . ಶಾ . ಅಗ್ನಿ 
ಸ . ಪ್ರೌ . ಶಾ . ಗುಂಡಾಗುರ್ತಿ 
ಸ. ಪ್ರೌ . ಶಾ . ಬಿಳ್ತಾರ 
ಸ. ಪ್ರೌ . ಶಾ .ಕನ್ಯಾ ಕೊಳೂರ ಎಂ 
ಸ. ಪ್ರೌ . ಶಾ .ಶಿವಪುರ 
ಸ . ಪ್ರೌ . ಶಾ .ಹೋತಪೇಠ 
ಸ. ಪ್ರೌ . ಶಾ . ರಸ್ತಾಪುರ 
ಸ. ಪ್ರೌ . ಶಾ .ಬಡಿಬಿಡಿ | 
ಸ. ಪ್ರೌ . ಶಾ .ಕುರುಕುಂದ 
ಸ. ಪ್ರೌ . ಶಾ .ಕನ್ಯಾ ಕೊಳೂರ ಎಂ 


| 


43. 33 
43 .33 


| 


| 


62 
63 
64 
65 
66 
67 
68 
69 


43 . 33 


| 


43 . 33 


| 


43.33 
43.33 


| 


| 


43 .33 


| 


909 .93 


| 


ರಾಯಚೂರು ಜಿಲ್ಲೆ 

19 ದೇವದುರ್ಗ 


| 


43 . 33 


43. 33 


| 


43 .33 


| 


43 . 33 


| 


| 


43 .33 
43 . 33 
43 . 33 


| 


20 


ಲಿಂಗಸಗೂರು 


| 


43.33 


| 


21 


ಮಾನ್ವಿ 


43 .33 


70 ಸ. ಪ್ರೌ . ಶಾ . ನಾಗಡದಿನ್ನಿ 
71 ಸ. ಪ್ರೌ . ಶಾ . 

ಸೋಮನಮಂಡಿ 
72 ಸ. ಪ್ರೌ . ಶಾ . ಬಿ. ಗಣೇಕಲ್ 
73 ಸ. ಪ್ರೌ . ಶಾ .ಹಿರೇರಾಯಕುಂಪಿ 

ಸ. ಪ್ರೌ . ಶಾ . ಚಿಂಚೋಡಿ 
75 ಸ. ಪ್ರೌ . ಶಾ . ಮದರಕಲ್ 
76 ಸ . ಪ್ರೌ . ಶಾ .ನೇರಲಕೇರ 

ಸ. ಉ . ಪ್ರೌ . ಶಾ . ಲಿಂಗಸಗೂರು 
ಸ. ಪ್ರೌ . ಶಾ . ನವಕಲ್ ಗ್ರಾಮ 

ಸ. ಪ್ರೌ . ಶಾ .ತೋರಣದಿನ್ನಿ 
80 ಸ. ಪ್ರೌ . ಶಾ . ಚಾಗಾಬಾವಿ 

ಸ. ಪ್ರೌ . ಶಾ .ಸಂಗಾಪುರ 
82 ಸ. ಪ್ರೌ . ಶಾ .ಹೀರಾ 
83 ಸ. ಪ್ರೌ . ಶಾ .ಸಿದ್ದರಾಮಪುರ 
84 ಸ. ಪ್ರೌ . ಶಾ . ಗುಂಜಹಳ್ಳಿ 
85 ಸ. ಪ್ರೌ . ಶಾ .ಗೋರೆಬಾಳ ಸಿಂಧನೂರು 
86 ಸ. ಪ್ರೌ . ಶಾ . ಧಡೇಸಗೂರು 
87 ಸ. ಪ್ರೌ . ಶಾ. ಚನ್ನಹಳ್ಳಿ 
ಒಟ್ಟು | 


43 . 33 


| 


43.33 


| 


43 .33 


43 . 33 
43 .33 


ಸಿಂಧನೂರು 


| 


43.33 


43. 33 


| 


43.33 


| 


43 .33 


ಆ 


779 .94 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೧೯ 
ಕ್ರ. ಸಂ . ತಾಲ್ಲೂಕು ಕ್ರ . ಸಂ . ಶಾಲೆಯ ಹೆಸರು 

ಕೊಠಡಿಗಳ ಒಟ್ಟು ಮೊತ್ತ 
ಸಂಖ್ಯೆ 

[ ರೂ . ಲಕ್ಷಗಳಲ್ಲಿ) 
ಕೊಪ್ಪಳ ಜಿಲ್ಲೆ 
23 ಕುಷ್ಟಗಿ 88 ಸ. ಪ್ರೌ . ಶಾ .ಕಿಲ್ಲಾರಹಟ್ಟಿ 

43.33 
89 ಸ. ಪ್ರೌ . ಶಾ . ಹಿರೇಗೊಣ್ಣಾಗರ 

43. 33 
24 ಯಲ್ಬುರ್ಗಾ - ಸ. ಪ್ರೌ . ಶಾ . ಹಿರೇಬಿಡನಾಳ 

43.33 
ಒಟ್ಟು | 

129 .99 
ಬಳ್ಳಾರಿ ಜಿಲ್ಲೆ 
25 ಕೂಡ್ಲಿಗಿ 91 ಸ. ಪ್ರೌ .ಶಾದೂಜಾರಹಳ್ಳಿ 

43. 33 
92 ಸ. ಪ್ರೌ . ಶಾ .ಹಿರೇಬೊಮ್ಮಲಗುಂಚಿ | 

43. 33 
93 ಸ. ಪ್ರೌ . ಶಾ .ಬೈಲತುಂಬರಗುದ್ದಿ 

43 . 33 
94 ಸ. ಪ್ರೌ . ಶಾ . ಭಾ . ಹೊಸಹಳ್ಳಿ 

43 .33 
26 ಸಂಡೂರು ಸ. ಪ್ರೌ . ಶಾ . ಡಿ. ಅಂತಾಪುರ 

43 .33 
96 ಸ. ಪ್ರೌ . ಶಾ . ಲಕ್ಷ್ಮೀಪುರ 

43.33 
97 ಸ. ಪ್ರೌ . ಶಾ .ಕೃಷ್ಣಾನಗರ 

43. 33 
ಒಟ್ಟು 

303.31 
ಬೀದರ್ ಜಿಲ್ಲೆ 
ಬಸವಕಲ್ಯಾಣ | 98 ಸ. ಪ್ರೌ . ಶಾ.ಗೌರಾ 

43 .33 
28 ಹಮಾಬಾದ್ 99 ಸ. ಪ್ರೌ . ಶಾ .ಕಣಕಟ್ಟೆ 

43 .33 
ಔರಾದ್ 100 ಸ. ಪ್ರೌ . ಶಾ .ಬದಲಗಾಂವ್ 

8 

43 .33 
ಒಟ್ಟು 

129 .99 
ಒಟ್ಟು ಮೊತ್ತ 

800 

4333 . 00 
ಐ . ಎಫ್ . ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ [ ಯೋಜನೆ 
ಡಾ : ನಂಜುಂಡಪ್ಪ ವರದಿಯನ್ವಯ ಅತೀ ಹಿಂದುಳಿದ ತಾಲ್ಲೂಕುಗಳ ಪ್ರೌಢಶಾಲೆಗಳಿಗೆ ಹೆಚ್ಚುವರಿ ಕೊಠಡಿ ನಿರ್ಮಾಣ ಪ್ರಸ್ತಾವನೆ 
[ ಕ್ರ. ಸಂ | ತಾಲ್ಲೂಕು ] ಕ್ರ. ಸಂ [ ಪ್ರೌಢಶಾಲೆಯ ಹೆಸರು | ಒಟ್ಟು ಕೊಠಡಿ | ಮೊತ್ತ 

[ ಲಕ್ಷಗಳಲ್ಲಿ] 
ರಾಮನಗರ ಜಿಲ್ಲೆ 
ಮಾಗಡಿ | 1 ಸ. ಪ್ರೌ . ಶಾ .ಲಕ್ಕೇನಹಳ್ಳಿ 

22. 02 
2 ಕನಕಪುರ 1 2 ಸ. ಪ್ರೌ . ಶಾ . ಅಚಲು 

22 . 02 
ಒಟ್ಟು 

44.04 
ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 
- ಮಧುಗಿರಿ 3 ಸ. ಪ್ರೌ . ಶಾ .ಶಿವನಗೆರೆ 

- 4 

22 . 02 
4 ಪಾವಗಡ ಸ . ಪ್ರೌ . ಶಾ .ಗೌಡೇಟಿ 

22. 02 
| 5 ಸ. ಪ್ರೌ . ಶಾ . ಸಾಕ್ಷಿಹಳ್ಳಿ 

22 .02 
ಒಟ್ಟು 

| 12 

66.06 


24 


ಶಿರಾ 


೨೬ ೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 
ತಾಲ್ಲೂಕು 

ಶಾಲೆಯ ಹೆಸರು 


ಕ್ರ. ಸಂ . 


ಕ್ರ. ಸಂ . 


ಕೊಠಡಿಗಳ 
- ಸಂಖ್ಯೆ 


ಭಾಗ - ೧ 
ಒಟ್ಟು ಮೊತ್ತ 
[ ರೂ . ಲಕ್ಷಗಳಲ್ಲಿ) 


ಚಿಕ್ಕಬಳ್ಳಾಪುರ ಜಿಲ್ಲೆ 

6 ಬಾಗೇಪಲ್ಲಿ 


| 6 ಸ. ಪ್ರೌ . ಶಾ .ಪರಗೋಡು 


10 . 72 


ಒಟ್ಟು 


10 . 72 


22 . 02 


22.02 


44.04 


22. 02 


22 . 02 


ದಾವಣಗೆರೆ ಜಿಲ್ಲೆ | 

7 . ಚನ್ನಗಿರಿ | 7 ಸ. ಪ್ರೌ . ಶಾ . ಕೆರೆಬಿಳಚಿ 
8 ಹರಪನ ಹಳ್ಳಿ | 8 ಸ. ಪ್ರೌ . ಶಾ .ರಾಮಘಟ್ಟ 

ಒಟ್ಟು 
ಚಾಮರಾಜನಗರ ಜಿಲ್ಲೆ 
ಚಾಮರಾಜನಗರ 

ಸ . ಪ್ರೌ . ಶಾ . ಹಿರಸವಾಡಿ 

ಒಟ್ಟು 
ಮೈಸೂರು ಜಿಲ್ಲೆ 
- 10 ಹೆಚ್. ಡಿ.ಕೋಟೆ | 10 ಸ. ಪ್ರೌ . ಶಾ. ಸಾಗರೆ 

ಒಟ್ಟು 
ಬಿಜಾಪುರ ಜಿಲ್ಲೆ 

11 ಬಸವನಬಾಗೇವಾಡಿ| 11 ಸ. ಪ್ರೌ . ಶಾ . ಭೈರವಡಗಿ | 
12 ಮುದ್ದೇಬಿಹಾಳ್ 12 ಸ. ಪ್ರೌ . ಶಾ . ಬಳವಟ್ಟಿ 
13 ಸಿಂಧಗಿ | | 13 ಸ. ಪ್ರೌಶಾ. ಹುಣಸಾಳ 
14 පුරයි 

14 ಸ . ಪ್ರೌ . ಶಾ .ಜೇವೂರ 


22. 02 


22 . 02 


22 . 02 


22 . 02 
22 . 02 
22 . 02 


| 


16 


88.08 


ಗುಲ್ಬರ್ಗಾ ಜಿಲ್ಲೆ 
- 15 ಚಿಂಚೋಳಿ 
16 ಚಿತ್ತಾಪುರ 
17 ಜೇವರ್ಗಿ 
18 ಆಳಂದ 


( 15 ಸ. ಪ್ರೌ . ಶಾ . ಗರಗಪಲ್ಲಿ 

6 ಸ. ಪ್ರೌ . ಶಾ .ಉರ್ದುಶಹಾಬಾದ್ 

7 ಸ. ಪ್ರೌ . ಶಾ . ಇಜೇರಿ 
| 18 ಸ. ಪ್ರೌ . ಶಾ. ಜವಳಿ 


22 . 02 
22 . 02 
22 . 02 
22.02 
88.08 


ಒಟ್ಟು 


19 


ಯಾದಗಿರಿ ಜಿಲ್ಲೆ 

ಸೇಡಂ 
20 ಸುರಪುರ 
21 ಶಹಾಪುರ 


| 19 ಸ. ಪ್ರೌ . ಶಾ .ನಿಂಗಂಪಲ್ಲಿ 

20 ಸ. ಪ್ರೌ . ಶಾ .ಕನ್ಯಾ ಹುಣಸಗಿ 
1 21 ಸ. ಪ್ರೌ . ಶಾ .ಉರ್ದು ಗೋಗಿ. 


22.02 
22.02 
22 . 02 
66. 06 


ರಾಯಚೂರು ಜಿಲ್ಲೆ 

ಲಿಂಗಸಗೂರು 
23 ಮಾನ್ವಿ 


22 


22 ಸ . ಪ್ರೌ . ಶಾ . ನಗರಾಳ 
23 ಸ . ಪ್ರೌ . ಶಾ .ಉತಕನೂರು 


22 . 02 
22 . 02 
44.04 


ಒಟ್ಟು 


ಕೊಪ್ಪಳ ಜಿಲ್ಲೆ 

24 
25 


- 


4 


ಕುಷ್ಟಗಿ 
ಯಲ್ಲುರ್ಗಾ 


| 24 ಸ. ಪ್ರೌ . ಶಾ . ಹಿರೇಗೊಣ್ಣಾಗರ 
| 25 ಸ. ಪ್ರೌ . ಶಾ . ಬಲಗೇರಿ 

ಒಟ್ಟು 


22 . 02 
22 . 02 
44.04 


30 


3 ] 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೨೧ 
ಕ್ರ . ಸಂ . ತಾಲ್ಲೂಕು ಕ್ರ . ಸಂ . ಶಾಲೆಯ ಹೆಸರು 

ಕೊಠಡಿಗಳ ಒಟ್ಟು ಮೊತ್ತ| 

ಸಂಖ್ಯೆ [ ರೂ . ಲಕ್ಷಗಳಲ್ಲಿ) 
ಬಳ್ಳಾರಿ ಜಿಲ್ಲೆ 
26 ಕೂಡ್ಲಿಗಿ 26 ಸ. ಪ್ರೌ . ಶಾ .ತಮ್ಮಾಪನಹಳ್ಳಿ 

22. 02 
27 ಸಂಡೂರು | 27 ಸ. ಪ್ರೌ . ಶಾ .ತಾಲೂರು 

22. 02 
ఒట్టు 

44. 04 
ಬೀದರ್ ಜಿಲ್ಲೆ 
28 ಔರಾದ್ 28 ಸ. ಪ್ರೌ . ಶಾ . ಏಕಲಾರ 

22.02 
- 29 ಬಸವಕಲ್ಯಾಣ 29 ಸ. ಪ್ರೌ . ಶಾ .ರಾಜೇಶ್ವರ 

22. 02 
ಭಾಲ್ಕಿ 30 ಸ. ಪ್ರೌ . ಶಾ . ವರವಟ್ಟಿ ( ಬಿ) 

22 . 02 
ಹುಮ್ರಾಬಾದ್ | 31 ಸ. ಪ್ರೌ . ಶಾ.ಭೀಮಲಖೇಡ 

15.82 

- 15 
ಹೆಚ್ಚುವರಿ ಕೊಠಡಿಗಳು ಒಟ್ಟು 121 

66512 
ಹೊಸ ಕಟ್ಟಡಗಳು + ಹೆಚ್ಚುವರಿ ಕೊಠಡಿಗಳು ಒಟ್ಟು , 921 

4998. 12 

ಐ. ಎಫ್. ಮಾಗಿ 
ಪಿ . ಆರ್ , 1950 

ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ [ ಯೋಜನೆ] 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗಕ್ಕೆ ರಾಜ್ಯಮಟ್ಟದ ಸಲಹಾ ಸಮಿತಿಯನ್ನು ಪುನರ್ ರಚಿಸುವ 

ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 307 ಪಿಐಎಂ 2004 ದಿನಾಂಕ: 16 - 09 - 2005. 

2) ನಿರ್ದೇಶಕರು, ಆಯುಷ್ ಇವರ ಪ್ರಸ್ತಾವನೆ ಸಂಖ್ಯೆ:ಆಯುಷ್/17/ ಅ(1)/ 2008 -09/972 

ದಿನಾಂಕ:21 -1 - 2009 . 


ಒಟ್ಟು 


81 . 88 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ. ಸಂ .(1) ರಲ್ಲಿನ ಸರ್ಕಾರದ ಆದೇಶದಲ್ಲಿ, ರಾಜ್ಯದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಪದ್ಧತಿಯನ್ನು 
ಪ್ರೋತ್ಸಾಹಿಸಲು ಸರ್ಕಾರಕ್ಕೆ ಸೂಕ್ತ ಸಲಹೆ ನೀಡಲು ರಾಜ್ಯಮಟ್ಟದ ಸಲಹಾ ಸಮಿತಿಯನ್ನು 2 ವರ್ಷಗಳ ಅವಧಿಗೆ ರಚಿಸಿ 
ಆದೇಶಿಸಿತ್ತು. 

ಮೇಲೆ ಓದಲಾದ ಕ. ಸಂ .(2 ) ರಲ್ಲಿ ನಿರ್ದೇಶಕರು, ಆಯುಷ್ ಇವರು ಹಿಂದಿನ ಸಲಹಾ ಸಮಿತಿಗಳಲ್ಲಿ 12 ರಿಂದ 16 
ಸದಸ್ಯರುಗಳಿದ್ದು, ಇಷ್ಟು ಹೆಚ್ಚಿನ ಸದಸ್ಯರುಗಳ ಬದಲಾಗಿ ಕನಿಷ್ಟ 7 ಅಥವಾ 8 ಸದಸ್ಯರುಗಳನ್ನೊಳಗೊಂಡ ಆಯ್ಕೆ 
ಸಮಿತಿಯನ್ನು ರಚಿಸಿ ಸದರಿ ಸಮಿತಿಗೆ 5 ವರ್ಷಗಳ ಅವಧಿಯನ್ನು ನಿಗದಿಗೊಳಿಸಲು ಕೋರಿರುತ್ತಾರೆ. 

ರಾಜ್ಯದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಪದ್ಧತಿಯನ್ನು ಪ್ರೋತ್ಸಾಹಿಸಲು ರಚಿಸಲಾದ ಸಲಹಾ ಸಮಿತಿಯ 
ಅವಧಿಯು ಈಗಾಗಲೇ ಮುಕ್ತಾಯವಾಗಿರುವುದರಿಂದ, ಸದರಿ ಸಲಹಾ ಸಮಿತಿಯನ್ನು ಪುನರ್ ರಚಿಸುವ ಅವಶ್ಯಕತೆ ಇದ್ದು, 
ಅದರಂತೆ, ಸಲಹಾ ಸಮಿತಿಯನ್ನು ಪುನರ್ ರಚಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 558 ಪಿಐಎಂ 2008, ಬೆಂಗಳೂರು, ದಿನಾಂಕ: 22ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಪದ್ಧತಿಯನ್ನು 
ಪ್ರೋತ್ಸಾಹಿಸಲು ಸರ್ಕಾರವು ಈ ಕೆಳಕಂಡ ಸದಸ್ಯರುಗಳನ್ನೊಳಗೊಂಡ ರಾಜ್ಯಮಟ್ಟದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಪದ್ಧತಿಯ 
ಸಲಹಾ ಸಮಿತಿಯನ್ನು 3 ವರ್ಷಗಳ ಅವಧಿಗೆ ಪುನರಚಿಸಿದೆ. 
( 1) ಡಾ : ವೀರೇಂದ್ರ ಹೆಗ್ಗಡೆ, 

ಧರ್ಮಾಧಿಕಾರಿ ಹಾಗೂ ಅಧ್ಯಕ್ಷರು, 
ಶಾಂತಿವನ ಟ್ರಸ್ಟ್ , ಧರ್ಮಸ್ಥಳ 

.... ಅಧ್ಯಕ್ಷರು 


2 ) 


೨೬ ೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಡಾ : ಹೆಚ್ . ಆರ್ . ನಾಗೇಂದ, 
ವಿವೇಕಾನಂದ ಯೋಗ ಸಂಶೋಧನಾ ಪ್ರತಿಷ್ಠಾನ ಚಾಮರಾಜಪೇಟೆ, 
ಬೆಂಗಳೂರು 560018 

... 

ಉಪಾಧ್ಯಕ್ಷರು 
ಡಾ : ಬಿ . ಟಿ. ಚಿದಾನಂದಮೂರ್ತಿ , 
ನಿರ್ದೇಶಕರು, ಸೆಂಟಲ್ ಕೌನ್ಸಿಲ್ ಫಾರ್ ರೀಸರ್ಚ್ ಇನ್ ಯೋಗ 
ಅಂಡ್ ನ್ಯಾಚುರೋಪತಿ, 61 - 65 ಇನ್ಸಿಟ್ಯೂಷನಲ್ ಏರಿಯಾ, 
ಜನಕಪುರಿ, ನವದೆಹಲಿ - 110 058 

...ಸದಸ್ಯರು 
ಡಾ : ರಾಘವೇಂದ್ರ ಕುಲಕರ್ಣಿ ಎಂ .ಎಸ್. 
ಅಧ್ಯಕ್ಷರು, ಸ್ವಾಮಿ ವಿವೇಕಾನಂದ ಹೋಲಿಸ್ಟಿಕ್ ಹೆಲ್ತ್‌ ಸೆಂಟರ್‌, 
11 - 4 - 85 , ಮಹಾವೀರ್ ಚೌಕ್ (ಗೋಲ್ಕಾನಾ) 
ರಾಯಚೂರು - 554 101. 

...ಸದಸ್ಯರು 
ಡಾ : ಪಶಾಂತ ಶೆಟ್ಟಿ, 
ಪಾಂಶುಪಾಲರು, ಎಸ್. ಡಿ. ಎಂ . ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಆಸ್ಪತೆ, 
ಉಜಿರೆ, ಬೆಳ್ತಂಗಡಿ ತಾ : ದಕ್ಷಿಣ ಕನ್ನಡ ಜಿಲ್ಲೆ 

...ಸದಸ್ಯರು 
ಡಾ : ಕೆ.ವಿ . ನವೀನ್, 
ಡೈರೆಕ್ಟರ್ , Foundation for assessment 
& Integration of Traditional Health System (FAITH ), 
ಜಯನಗರ , ಬೆಂಗಳೂರು. 

...ಸದಸ್ಯರು 
ಡಾ : ಜಬೀನಾ, 
Deputy Chief Medical Officer , 
Institute for Naturopathy & 

...ಸದಸ್ಯರು 
Yogic Sciences , Jindal, Bangalore 
ಡಾ : ವೆಂಕಟರಮಣ ಹೆಗಡೆ, 
ಕಾರ್ಯಾಧ್ಯಕ್ಷರು, ನಿಸರ್ಗ ಟ್ರಸ್ಟ್ ( ರಿ), 
ಸಿರಸಿ, ನಾಡಿಗ್ ಗಲ್ಲಿ, ಸಿರಸಿ, ಉತ್ತರಕನ್ನಡ ಜಿಲ್ಲೆ. 

... ಸದಸ್ಯರು 
ನಿರ್ದೇಶಕರು , 
ಆಯುಷ್ ನಿರ್ದೇಶನಾಲಯ, 
ಬೆಂಗಳೂರು 

...ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಮಹಾಲಕ್ಷ್ಮಮ್ಮ 
ಪಿ . ಆರ್‌. 1803 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 
ವಿಷಯ : ಆಯುಷ್ ಇಲಾಖೆಯಲ್ಲಿ ಆಯುರ್ವೇದ, ಹೋಮಿಯೋಪತಿ ಮತ್ತು ಯುನಾನಿ ಮಹಾವಿದ್ಯಾಲಯಗಳಿಗೆ 

ಮಂಜೂರಾತಿ ಆಗಿರುವ ಬೋಧಕ ಹುದ್ದೆಗಳನ್ನು ಸಿ.ಸಿ. ಐ. ಎಂ . / ಸಿ.ಸಿ.ಹೆಚ್. ನಾರ್ಮ್ಸ್ ರೀತ್ಯಾ 
ಇರಬೇಕಾದ ಹುದ್ದೆಗಳಂತೆ ಪರಿವರ್ತನೆ, ಉನ್ನತೀಕರಣ ಮಾಡುವುದು ಹಾಗೂ ಕೆಲವು ಹುದ್ದೆಗಳನ್ನು 

ಹೊಸದಾಗಿ ಸೃಜಿಸುವ ಬಗ್ಗೆ. 
ಓದಲಾಗಿದೆ: ನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ ಇವರ ಪ್ರಸ್ತಾವನೆ ಸಂಖ್ಯೆ :ಆಯುಷ್/ 15 /ಸಿಬ್ಬಂದಿ(1)/ 

2008 - 09, ದಿನಾಂಕ: 06 - 03 - 2009 ಮತ್ತು 19 - 06 - 2009 . 
ಪಸ್ತಾವನೆ: 

ಮೇಲೆ ಓದಲಾದ ನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ ಇವರ ಪಸ್ತಾವನೆ ಯಲ್ಲಿ, ನವದೆಹಲಿಯ 
ಸಿ. ಸಿ. ಐ. ಎಂ . / ಸಿ.ಸಿ.ಹೆಚ್ . ನಾರ್ಮ್ ರೀತ್ಯಾ ರಾಜ್ಯದಲ್ಲಿರುವ ಆಯುರ್ವೇದ, ಹೋಮಿಯೋಪತಿ ಮತ್ತು ಯುನಾನಿ 
ಮಹಾವಿದ್ಯಾಲಯಗಳಲ್ಲಿ ಬೋಧಕ ವೃಂದದ ಹುದ್ದೆಗಳು ಇರಬೇಕಾಗಿದ್ದು, ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕ 
ವೃಂದದ ಹುದ್ದೆಗಳು ಮತ್ತು ಸಿ.ಸಿ. ಐ. ಎಂ . / ಸಿ.ಸಿ.ಹೆಚ್. ನಾರ್ಮ್ರ ನ್ವಯ ಇರಬೇಕಾದ ಬೋಧಕ ವೃಂದದ ಹುದ್ದೆಗಳ 
ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ 


೨೬ ೨೩ 


1) ಆಯುರ್ವೇದ: 


ಕ. 


| ವೈದ್ಯಕೀಯ ಮಹಾವಿದ್ಯಾಲಯ 


| ಸರ್ಕಾರಿ ಆಯುರ್ವೇದ 
ವೈದ್ಯಕೀಯ ಮಹಾ 
ವಿದ್ಯಾಲಯ , ಬೆಂಗಳೂರು, 
ಮೈಸೂರು, ಬಳ್ಳಾರಿ . 


ಹಾಲಿ ಮಂಜೂರಾತಿ ಆಗಿ . 
ಕಾರ್ಯನಿರ್ವಹಿಸುತ್ತಿರುವ ಬೋಧಕ 

ವೃಂದದ ವಿವರ 
ಪಾಧ್ಯಾಪಕರು ( ಆ) 
ಪಾಧ್ಯಾಪಕರು 
(ಸಂಸ್ಕೃತ) 
ಸಹ ಪ್ರಾಧ್ಯಾಪಕರು 
( ಆಯುರ್ವೇದ) | 
ಸಹ ಪ್ರಾಧ್ಯಾಪಕರು 
( ಸಂಸ್ಕೃತ) 
ಉಪನ್ಯಾಸಕರು 
( ಆಯುರ್ವೇದ) 


ಸಿ . ಸಿ . ಐ . ಎಂ . / ಸಿ . ಸಿ . ಹೆಚ್ . 
ನಾರ್ಮ್ರನ್ವಯ ಇರಬೇಕಾದ 

ಬೋಧಕ ವೃಂದ ವಿವರ 
ಪಾಧ್ಯಾಪಕರು 59 
ಸಹ ಪ್ರಾಧ್ಯಾಪಕರು 33 
ಉಪನ್ಯಾಸಕರು 54 


ಒಟ್ಟು - 


146 


ಒಟ್ಟು 

147 
ಸೃಜನೆಯಾಗಬೇಕಾಗಿರುವ / ಸೃಜನೆಯಾಗಿರುವ ಹುದ್ದೆಗಳನ್ನು ಪರಾಮರ್ಶಿಸಿದಲ್ಲಿ, ಕೆಲವು ವೃಂದದಲ್ಲಿ ಕೆಲವು ಹುದ್ದೆಗಳು 
ಜಾಸ್ತಿ ಇದ್ದು, ಇನ್ನೂ ಕೆಲವು ವೃಂದದಲ್ಲಿ ಕಡಿಮೆ ಇರುತ್ತವೆ. ಇವುಗಳನ್ನು ಈ ಕೆಳಕಂಡಂತೆ ಪರಿವರ್ತಿಸುವ ಮೂಲಕ 
( Reorganization) ಸರಿಸಮನಾಗಿ ಸಿ. ಸಿ. ಐ . ಎಂ . ನಾರ್ಮ್ / ನಿಬಂಧನೆಗಳನ್ನು ನೆರವೇರಿಸಿದಂತಾಗುತ್ತದೆ ಹೊರತು 
ಪತ್ಯೇಕವಾಗಿ ಸೃಜನೆ ಮಾಡುವ ಅವಕಾಶ ವಿರುವುದಿಲ್ಲವೆಂದು ತಿಳಿಸಿ, 59 ಪ್ರಾಧ್ಯಾಪಕರು ( ಆ) ಹುದ್ದೆಗಳು ಅವಶ್ಯಕತೆ ಇದ್ದು 
ಹಾಲಿ 39 ಹುದ್ದೆಗಳು ಮಾತ್ರ ಸೃಜನೆಯಾಗಿದ್ದು ಕಡಿಮೆ ಬೀಳಲಿರುವ 20 ಹುದ್ದೆಗಳನ್ನು ಈ ಕೆಳಕಂಡಂತೆ ಸರಿದೂಗಿಸಲು 
ಸೂಚಿಸಿರುತ್ತಾರೆ. 

1) ಮಂಜೂರಾತಿಯಾಗಿರುವ 2 ಪ್ರಾಧ್ಯಾಪಕರು ( ಸಂಸ್ಕೃತ) ಹುದ್ದೆಗಳು ಸಿ. ಸಿ. ಐ. ಎಂ . ನಾರ್ಮ್ ರೀತ್ಯಾ ಅವಶ್ಯಕತೆ 

ಇಲ್ಲವಾದ್ದರಿಂದ ಅವುಗಳನ್ನು ಪ್ರಾಧ್ಯಾಪಕರು ( ಆ) ಎಂದು ಪದನಾಮೀಕರಿಸುವುದು ( Redesignate). 
2) ಮಂಜೂರಾಗಿರುವ 2 ಸಹ ಪ್ರಾಧ್ಯಾಪಕರು ( ಸಂಸ್ಕೃತ) ಹುದ್ದೆಗಳು ಸಹ ಅವಶ್ಯಕತೆ ಇಲ್ಲವಾದ್ದರಿಂದ ಈ 

ಹುದ್ದೆಗಳನ್ನು ಪ್ರಾಧ್ಯಾಪಕರು ( ಆ) ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸಿ ಪದನಾಮೀಕರಿಸುವುದು ( Redesignate ). 
3) ಸಿ.ಸಿ.ಐ. ಎಂ . ನಾರ್ಮ್ ರೀತ್ಯಾ 33 ಸಹ ಪ್ರಾಧ್ಯಾಪಕರು ( ಆ) ಹುದ್ದೆಗಳು ಅವಶ್ಯಕತೆ ಇದೆ. ಆದರೆ, 50 ಸಹ 

ಪಾಧ್ಯಾಪಕರು ( ಆ) ಹುದ್ದೆಗಳು ಮಂಜೂರಾಗಿರುವುದರಿಂದ, ಹೆಚ್ಚುವರಿಯಾಗಿರುವ 17 ಸಹ ಪ್ರಾಧ್ಯಾಪಕರ 

ಹುದ್ದೆಗಳನ್ನು ಪ್ರಾಧ್ಯಾಪಕರು (ಆ) ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸುವುದು. 
D) ಯುನಾನಿ: 

ಹಾಲಿ ಮಂಜೂರಾತಿ ಆಗಿ ಸಿ . ಸಿ. ಐ . ಎಂ . / ಸಿ. ಸಿ . ಹೆಚ್ . 
ವೈದ್ಯಕೀಯ ಮಹಾವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ನಾರ್ಮ್ರನ್ವಯ ಇರಬೇಕಾದ 

ವೃಂದದ ವಿವರ 

ಬೋಧಕ ವೃಂದದ ವಿವರ 
1 | ಸರ್ಕಾರಿ ಯುನಾನಿ ವೈದ್ಯಕೀಯ ಪಾಧ್ಯಾಪಕರು 

- 09 | ಪಾಧ್ಯಾಪಕರು 
ಮಹಾ ವಿದ್ಯಾಲಯ , ಬೆಂಗಳೂರು. ಸಹಪಾಧ್ಯಾಪಕರು 

12 ಸಹಪಾಧ್ಯಾಪಕರು 
ಉಪನ್ಯಾಸಕರು 

16 ಉಪನ್ಯಾಸಕರು 
( ಅರೇಬಿಕ್ ಮತ್ತು ಮಾಂತಿಕೋ 
ಫಾಲ್ಸಿಫಾ ಹುದ್ದೆ ಒಳಗೊಂಡಂತೆ) ಒಟ್ಟು - 


ಕ . 


- - - - - 
- 37 


ಹುದ್ದೆಗಳನ್ನು ಹೊಸದಾಗಿ 


ಒಟ್ಟು 
ಆದುದರಿಂದ, ಸಿ. ಸಿ.ಐ . ಎಂ . ನಾರ್ಮ್ ರೀತ್ಯಾ ಈ ಕೆಳಕಂಡ ಬೋಧಕ 
ಸೃಜಿಸಬೇಕಾಗುತ್ತದೆ . 

ಅ ) ಪಾಧ್ಯಾಪಕರು 
ಆ ) ಸಹ ಪ್ರಾಧ್ಯಾಪಕರು - 02 
ಇ) ಉಪನ್ಯಾಸಕರು 


02 


ಒಟ್ಟು 


- - - - 
09 


೨೬ ೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
10) ಹೋಮಿಯೋಪತಿ: 

ಹಾಲಿ ಮಂಜೂರಾತಿ ಆಗಿ 

ಸಿ. ಸಿ . ಐ . ಎಂ . / ಸಿ . ಸಿ. ಹೆಚ್ . 
ವೈದ್ಯಕೀಯ ಮಹಾವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ನಾರ್ಮ್ರನ್ವಯ ಇರಬೇಕಾದ 

ವೃಂದದ ವಿವರ 

ಬೋಧಕ ವೃಂದದ ವಿವರ 
ಸರ್ಕಾರಿ ಹೋಮಿಯೋಪತಿ ಪಾಧ್ಯಾಪಕರು 

ಪಾಧ್ಯಾಪಕರು 
ವೈದ್ಯಕೀಯ ಮಹಾ ವಿದ್ಯಾಲಯ , ಸಹಪಾಧ್ಯಾಪಕರು 

13 | 

ಸಹಪಾಧ್ಯಾಪಕರು 
ಬೆಂಗಳೂರು. 

ಉಪನ್ಯಾಸಕರು 

17 . ಉಪನ್ಯಾಸಕರು 

15 


1 


- - - - - - - 


- - - - - 


41 


ಒಟ್ಟು 

ಒಟ್ಟು 
ಉಪನ್ಯಾಸಕರು ( ಹೋ ) ವೃಂದದಲ್ಲಿ ಹೆಚ್ಚುವರಿಯಾಗಿ ಮಂಜೂರಾಗಿರುವ 2 ಹುದ್ದೆಗಳನ್ನು ಸಹ ಪ್ರಾಧ್ಯಾಪಕರ 
ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸುವ ಮೂಲಕ ಸಿ. ಸಿ. ಹೆಚ್. ನಾರ್ಮ್ ರೀತ್ಯಾ ಹುದ್ದೆಗಳು ಸಮಾನಾಂತರವಾಗುತ್ತದೆ. ಕಡಿಮೆ 
ಬೀಳಲಿರುವ 2 ಪ್ರಾಧ್ಯಾಪಕರು ( ಹೋ ) ಹುದ್ದೆಗಳನ್ನು ಮಾತ್ರ ಹೊಸದಾಗಿ ಸೃಜಿಸಬೇಕಾಗುತ್ತದೆ. 

ನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ ಇವರ ಪಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಸಿ.ಸಿ. ಐ. ಎಂ . ನಾರ್ಮ್ಸ್ 
ಮತ್ತು ಸಿ. ಸಿ.ಹೆಚ್. ನಾರ್ಮ್ ರೀತ್ಯಾ ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿ ಮಹಾವಿದ್ಯಾಲಯಗಳಲ್ಲಿ 
ಹುದ್ದೆಗಳನ್ನು ಉನ್ನತೀಕರಿಸುವ ಮತ್ತು ಮರುಪದನಾಮೀಕರಿಸುವ ಹಾಗೂ ಹೊಸದಾಗಿ ಸೃಜಿಸುವ ಮೂಲಕ 
ಸಮಾನಾಂತರಗೊಳಿಸಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 104 ಪಿಟಿಡಿ 2009 , ಬೆಂಗಳೂರು ದಿನಾಂಕ: 11ನೇ ಆಗಸ್ಟ್ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿನ ಸರ್ಕಾರಿ 03 ಆಯುರ್ವೇದ, 01 ಯುನಾನಿ, 
01 ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಸಿ.ಸಿ. ಐ. ಎಂ . ಮತ್ತು ಸಿ.ಸಿ.ಹೆಚ್. ನಾರ್ಮ್ ರೀತ್ಯಾ ಈ 
ಕೆಳಕಂಡಂತೆ ಬೋಧಕ ಹುದ್ದೆಗಳನ್ನು ಉನ್ನತೀಕರಣ / ಪರಿವರ್ತನೆ / ಮರುಪದನಾಮೀಕರಣ ಹಾಗೂ ಹೊಸದಾಗಿ ಸೃಜಿಸಿ 
ಮಂಜೂರಾತಿಯನ್ನು ನೀಡಿ ಆದೇಶಿಸಿದೆ. 
1) ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಖಾಲಿ ಇರುವ 18 ಸಹ ಪ್ರಾಧ್ಯಾಪಕರ 

ಹುದ್ದೆಗಳನ್ನು ವೇತನ ಶೇಣಿ ರೂ . 10000 - 15210 (2 ಸಂಸ್ಕೃತ ಸಹ ಪ್ರಾಧ್ಯಾಪಕರ ಹುದ್ದೆ ಸೇರಿ) 
ಪಾಧ್ಯಾಪಕರು ( ಆಯುರ್ವೇದ) ಹುದ್ದೆಗಳಿಗೆ ವೇತನ ಶೇಣಿ ರೂ . 14300 - 19250 ಗಳಿಗೆ ಪರಿವರ್ತಿಸಿ 
ಉನ್ನತೀಕರಿಸಿದೆ. 
2) ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು ಇಲ್ಲಿ ಕೊರತೆ ಇರುವ 05 ಪ್ರಾಧ್ಯಾಪಕರು 

( ವೇತನ ಶೇಣಿ ರೂ . 14300 -19250), 02 ಸಹ ಪ್ರಾಧ್ಯಾಪಕರು ( ವೇತನ ಶೇಣಿ ರೂ . 10000 - 15210) 
ಹಾಗೂ 02 ಉಪನ್ಯಾಸಕರು ( ವೇತನ ಶ್ರೇಣಿ ರೂ . 8000 - 13500) ಒಟ್ಟು 09 ಬೋಧಕ ಹುದ್ದೆಗಳನ್ನು 

ಸೃಜಿಸಿದೆ. 
3) ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ಕೊರತೆ ಇರುವ 02 

ಪಾಧ್ಯಾಪಕರ (ವೇತನ ಶ್ರೇಣಿ ರೂ . 14300 - 19250) ಹುದ್ದೆಗಳನ್ನು ಸೃಜಿಸಿದೆ ಹಾಗೂ ಖಾಲಿ ಇರುವ 02 
ಉಪನ್ಯಾಸಕರ (ವೇತನ ಶ್ರೇಣಿ ರೂ . 8000- 13500) ಹುದ್ದೆಗಳನ್ನು ಸಹ ಪ್ರಾಧ್ಯಾಪಕರ ಹುದ್ದೆಗೆ (ವೇತನ ಶ್ರೇಣಿ 

ರೂ . 10000 -15210) ಉನ್ನತೀಕರಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ/ 866/ ವೆಚ್ಚ -5/ 2009, 
ದಿನಾಂಕ :25 . 07.2009 ರ ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಮಹಾಲಕ್ಷ್ಮಮ್ಮ 
ಪಿ . ಆರ್‌. 1912 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬ ೨೫ 
ಇಂಧನ ಸಚಿವಾಲಯ 
ವಿಷಯ : ಹಿಮತ್ ಸಿಂಗ್‌ಕಾ ಲಿನೆನ್ಸ್ ಸಂಸ್ಥೆಯ ಇ.ಹೆಚ್ - 2 ಸ್ಥಾವರಕ್ಕೆ ವಿದ್ಯುತ್‌ ತೆರಿಗೆ ವಿನಾಯಿತಿ ನೀಡುವ ಬಗ್ಗೆ . 
ಓದಲಾಗಿದೆ : 1 ಆರ್ಥಿಕ ಸಲಹೆಗಾರರು:ಸೆಸ್ / ಆಸ( ಲೆಕಂ ) 08 - 09 /7021 ದಿನಾಂಕ:6.8.2008 . 

2. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ ಸಿಐ 282 ಎಸ್ ಪಿಐ 2001 

ದಿನಾಂಕ:25 .2. 2002. 
3. ವಾ ಮತ್ತು ಕೈ , ಇಲಾಖೆಯ ಆದೇಶ ಸಂಖ್ಯೆ :ಸಿಐ/ 94 /ಎಸ್‌ಎಫ್‌ಐ / 2001 ದಿನಾಂಕ:19.4.2001. 

(ಕ. ಮು 162 ) 
4. ಉಪ ಅಭಿವೃದ್ಧಿ ಆಯುಕ್ತರು KIADB, SEZ Dep of C & | G,0,1, Kakkanad ಕೊಚ್ಚಿನ್ ರವರ 

ಪತ್ರ ಸಂಖ್ಯೆ No. 3717/2006:IL:KADB SEZ/44-58 ದಿನಾಂಕ:10 .6.2008.( ಕ. 118) 
5. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಆದೇಶ ಸಂಖ್ಯೆ : Cl/114/SPI/2007 

ದಿನಾಂಕ:28.2. 2009. 

6. ಆರ್ಥಿಕ ಇಲಾಖೆಯ ಅಭಿಪ್ರಾಯ ಸಂಖ್ಯೆ :ಎಫ್‌ಡಿ 441 / ವೆಚ್ಚ -1/2009 ದಿನಾಂಕ:24.4.2009 . 
ಪ್ರಸ್ತಾವನೆ: 

ವಿಷಯಕ್ಕೆ ಸಂಬಂಧಿಸಿದಂತೆ ಮೆ : ಹಿಮತ್‌ಸಿಂಗ್‌ಕಾ ಲಿನೆನ್ಸ್ ಹನುಮಂತಪುರ ಪೋಸ್ಟ್ ಹಾಸನ ತಾಲ್ಲೂಕಿನ ಹೆಚ್‌ಟಿ 
ಸ್ಥಾವರ ಸಂಖ್ಯೆ: EHT-2 ರ ಮೂಲಕ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿದ್ದು ಸದರಿ ಸಂಸ್ಥೆಯು ಹಾಸನದ ವಿಶೇಷ 
ಆರ್ಥಿಕ ವಲಯಕ್ಕೆ ಒಳಪಟ್ಟಿದ್ದು, ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಟರ್ ಕಂಪನಿ ಆಗಿರುತ್ತದೆ. ಹಾಗೂ ವಿದ್ಯುತ್‌ ತೆರಿಗೆಯಿಂದ ವಿನಾಯಿತಿ 
ನೀಡಿರುತ್ತಾರೆ. ಈ ಸಂಬಂಧ ಮೆ : ಹಿಮತ್‌ಸಿಂಗ್‌ಕಾ ಲಿನೆನ್ಸ್, ಹಾಸನ ರವರು ಪಾವತಿಸಿರುವ ವಿದ್ಯುತ್ ತೆರಿಗೆಯಿಂದ 
ವಿನಾಯಿತಿಯನ್ನು ನೀಡುವಂತೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ( ವಿ ) ಆರ್ ಎಸ್ ಡಿ - 2 ಸೆಸ್, ಹಾಸನ 
ರವರನ್ನು ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮಾಂಕ(1) ರ ಪತ್ರದಲ್ಲಿ ಮೆ :ಹಿಮತ್‌ಸಿಂಗ್‌ಕಾ ಲಿನೆನ್ಸ್ ಸಂಸ್ಥೆಯು ಹಾಸನ ವಿಶೇಷ ಆರ್ಥಿಕ 
ವಲಯದಲ್ಲಿ ಸ್ಥಾಪನೆಗೊಂಡಿದ್ದು ವಿದ್ಯುತ್‌ ತೆರಿಗೆ ಪಾವತಿಯಿಂದ ರಿಯಾಯಿತಿಯನ್ನು ನೀಡುವಂತೆ ಕೋರಿ ಮೆ : ಚಾಮುಂಡೇಶ್ವರಿ 
ವಿದ್ಯುತ್ ಸರಬರಾಜು ನಿಗಮ ನಿಯಮಿತಕ್ಕೆ ದಿನಾಂಕ: 24.6 . 2008ರಲ್ಲಿ ಪತ್ರ ಬರೆದು ವಿಶೇಷ ಆರ್ಥಿಕ ವಲಯದ ಸ್ಥಾವರಗಳಿಗೆ 
ತೆರಿಗೆ ವಿನಾಯಿತಿ ನೀಡುವ ನೀತಿಯ ಅನುಸಾರ ವಿದ್ಯುತ್ ತೆರಿಗೆ ವಿನಾಯಿತಿ ನೀಡುವಂತೆ ಹಾಗೂ ಈಗಾಗಲೇ ಪಾವತಿಸಿರುವ 
ಮೊತ್ತ ರೂ . 66.00 ಲಕ್ಷಗಳನ್ನು ಹಿಂದಕ್ಕೆ ನೀಡಬೇಕೆಂದು ಕೋರಿದ್ದರ ಮೇರೆಗೆ ಮೆ : ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು 
ನಿಗಮ ನಿಯಮಿತ ರವರು ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಅಭಿಪ್ರಾಯವನ್ನು ಕೋರಿರುತ್ತಾರೆ . 

ಮೇಲೆ ಓದಲಾದ ಕ್ರಮಾಂಕ( 2)ರ ಪತ್ರದಲ್ಲಿ ಆದೇಶ ಸಂಖ್ಯೆ:ಸಿಐ 282 ಎಸ್‌ಎಫ್‌ಐ 2001 ದಿನಾಂಕ: 
25.2 . 2002ನ್ನು ಆಧರಿಸಿ ಇಂಧನ ಇಲಾಖೆಯಿಂದ ಸರ್ಕಾರಿ ಆದೇಶ ಸಂಖ್ಯೆ ಡಿಇ 201 ಪಿಟಿಸಿ 2001 
ದಿನಾಂಕ:8.3.2003ರಲ್ಲಿ ಹಾಸನ ಆರ್ಥಿಕ ವಲಯಕ್ಕೆ ಸಂಬಂಧಿಸಿದಂತೆ ` In Notification No. DE 210 EEB 95 
dated :18 .5 .1997 Captive power generators have been exempted from payment of electricity tax for 
captive generation . The same notification holds good for the special economic zone , until further orders " 
ಎಂದು ತಿಳಿಸಲಾಗಿತ್ತು. ಸದರಿ ಆದೇಶವನ್ನು ಆದೇಶ ಸಂಖ್ಯೆ: ಸಿಐ / 14/ಎಸ್ಪಿಐ / 2007 ದಿನಾಂಕ:28.2. 2009ರಲ್ಲಿ 
ಹಿಂಪಡೆಯಲಾಗಿದೆ. 

ಮೇಲೆ ಓದಲಾದ ಕ್ರಮಾಂಕ (3) ರ ಪತ್ರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಹೊರಡಿಸಲಾದ ಆದೇಶ 
ಸಂಖ್ಯೆ: ಸಿಐ 94 ಎಸ್‌ಎಫ್‌ಐ 2001 ದಿನಾಂಕ:19 .4.2001ರಲ್ಲಿ ತಿಳಿಸಿರುವಂತೆ `` 1) The area incorporated in the 
proposed SEZ is free from environmental restrictions ( ii) Watern Electricity and other services would be 
provide as required (ii) Full exemption in electricity duty and tax on sale of electricity for self generated 
and purchased power” ಎಂದು ಷರತ್ತನ್ನು ವಿಧಿಸಿದೆ. 

ಮೇಲೆ ಓದಲಾದ ಕ್ರಮಾಂಕ ( 4) ರಲ್ಲಿ ಉಪ ಅಭಿವೃದ್ಧಿ ಆಯುಕ್ತರು KIADB, SEZ Dep of C & | G, 0, , 
Kakkanad ಕೊಚ್ಚಿನ್ ರವರ ಪತ್ರ ಸಂಖ್ಯೆ: No. 3717 /2006 :IL: KADB SEZ44-58 ದಿನಾಂಕ: 10 .6. 2008ರಲ್ಲಿ ಹಾಸನ 
ವಿಶೇಷ ಆರ್ಥಿಕ ವಲಯದಲ್ಲಿ ಸ್ಥಾಪಿಸಲಾಗಿರುವ ಮೆ :ಹಿಮತ್‌ಸಿಂಗ್‌ಕಾ ಲಿನೆನ್ಸ್ ಸಂಸ್ಥೆಯನ್ನು ಸರ್ಕಾರದ ವಿಶೇಷ ಆರ್ಥಿಕ 
ವಲಯ ಯೋಜನೆಯಡಿಯಲ್ಲಿ SEZ ನಿಯಮ 5( 5) ( ಬಿ) ಅನುಸಾರ ನೋಂದಾಣಿ ಸಂಖ್ಯೆ 3717 /2006: KIADB SEZ 
ದಿನಾಂಕ:14.10.2006ರಲ್ಲಿ ನೋಂದಾಯಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮಾಂಕ (5) ರ ಪತ್ರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯು ಹಿಂದಿನ ಸರ್ಕಾರಿ ಆದೇಶ 


೨೬ ೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಸಿಐ /252 / ಎಸ್ ಪಿಐ /2001 ದಿನಾಂಕ:25 .2 . 2002 ಆದೇಶವನ್ನು ಹಿಂಪಡೆದು ನಂತರದ ಆದೇಶ ಸಂಖ್ಯೆ :ಸಿಐ 114 ಎಸ್ಪಿಐ 
2007 , ದಿನಾಂಕ: 28.2.2009ರಲ್ಲಿ “ ವಿಶೇಷ ಆರ್ಥಿಕ ವಲಯಗಳಲ್ಲಿನ ಸಂಸ್ಕರಣ ವಲಯದಲ್ಲಿ ಸ್ವಂತ ವಿದ್ಯುತ್ ಘಟಕಗಳಿಂದ 
ಉತ್ಪಾದಿಸಿ ಮಾರಾಟ ಮಾಡಿದ ಅಥವಾ ಖರೀದಿಸಿದ ವಿದ್ಯುತ್ ಮೇಲೆ ವಿಧಿಸುವ ವಿದ್ಯುತ್ ಸುಂಕ ಅಥವಾ ತೆರಿಗೆ 
ಪಾವತಿಸುವುದರಿಂದ ವಿನಾಯಿಸಿದೆ ಎಂದು ತಿಳಿಸಲಾಗಿದೆ ” 

ಮೆ : ಹಿಮತ್‌ಸಿಂಗ್‌ಕಾ ಲಿನೆನ್ಸ್ ಸಂಸ್ಥೆಯವರು ಸರ್ಕಾರಕ್ಕೆ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ 
ನಿಯಮಿತಕ್ಕೆ ಸಲ್ಲಿಸಿದ್ದ ಪ್ರಸ್ತಾವನೆಯನ್ನು ಮೇಲಿನ ಕಂಡಿಕೆಗಳನ್ವಯ ಸರ್ಕಾರದ ಹಂತದಲ್ಲಿ ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಇಎನ್ 10 ಇಬಿಎಸ್ 2009 , ಬೆಂಗಳೂರು, ದಿನಾಂಕ:21ನೇ ಮೇ 2009 
ಮೇಲೆ ವಿವರಿಸಲಾದ ಹಿನ್ನಲೆಯಲ್ಲಿ ಮೆ : ಹಿಮತ್ಸಿಂಗ್‌ಕಾ ಲಿನೆನ್ಸ್ ಸಂಸ್ಥೆಯವರು ವಿದ್ಯುತ್ ತೆರಿಗೆಯ ಮೇಲೆ 
ಪಾವತಿಸಲಾದ ಸುಂಕವನ್ನು ಹಿಂದಿರುಗಿಸುವಂತೆ ದಿನಾಂಕ:24.6.2008ರ ಪತ್ರದಲ್ಲಿ ವಿದ್ಯುತ್‌ ತೆರಿಗೆಯಿಂದ ವಿನಾಯಿತಿ 
ನೀಡುವಂತೆ ಸರ್ಕಾರಕ್ಕೆ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ರವರಿಗೆ ಸಲ್ಲಿಸಿದ್ದ 
ಕೋರಿಕೆಯಂತೆ, ಸದರಿ ಸಂಸ್ಥೆಯು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಆದೇಶ ಸಂಖ್ಯೆ :ಸಿಐ 114 ಎಸ್‌ಪಿಐ 2007 
ದಿನಾಂಕ:28.2.2009ರ ಆದೇಶದಡಿಯಲ್ಲಿ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿಗೆ ಅರ್ಹವಾಗಿರುವುದರಿಂದ, ಸಂಸ್ಥೆಯು 
ಈಗಾಗಲೇ ಪಾವತಿಸಿರುವ ವಿದ್ಯುತ್‌ ಸುಂಕ /ತೆರಿಗೆ ರೂ . 66.00 ಲಕ್ಷಗಳನ್ನು ( ಅರವತ್ತಾರು ಲಕ್ಷ ರೂಪಾಯಿಗಳು ಮಾತ್ರ) 
ಹಿಂಬರಿಸಲು ಸರ್ಕಾರ ಅನುಮೋದಿಸಿದೆ. 

ಈ ಮೊತ್ತವನ್ನು 2009 - 10ರ ಸಾಲಿನ ಪೂರಕ ಅಂದಾಜು -1 ರಲ್ಲಿ ಅನುದಾನ ಒದಗಿಸಿದ ನಂತರ ಮುಖ್ಯ ವಿದ್ಯುತ್ 
ಪರಿವೀಕ್ಷಕರು ಸದರಿ ಮೊತ್ತವನ್ನು Payees receipt ಮೇಲೆ ಇಂಧನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ಮೇಲು 
ರುಜು ಪಡೆದು ಸಂಸ್ಥೆಗೆ ಪಾವತಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅಭಿಪ್ರಾಯ ಸಂಖ್ಯೆ :ಎಫ್‌ಡಿ 441 ವೆಚ್ಚ -1 2009 , 
ದಿನಾಂಕ:24.4.2009ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1330 

ಸುಜಾತಮ್ಮ 

ಪೀಠಾಧಿಕಾರಿ , ಇಂಧನ ಇಲಾಖೆ 
ENERGY SECRETARIAT 

ADDENDUM 
No : EN 347 NCE 2009 , Bangalore , Dated : 12th June, 2009 
In the Government Orders No.:DE 32 NCE 2004 dated : 3.3 .2004 and No:EN 90 NCE 2006 
dated :24 .2 .2006 , the name of “ Kundur village (survey no .24 )” is included in the Preamble and Order 
portion , with immediate effect. 

By order and in the name of Governor of Karnataka 
P . R . 1428 

S . J. SAMPATH KUMAR 
Under Secretary to Government 

Energy Department 
Sub : Supply of Power by Generators of Karnataka to the State Grid -Issue of directives under 

Section 11 of Electricity Act, 2003. 
Read : 1. Government Order No . EN : 391:NCE : 2008 ( 1 ) dated 17 . 12 .2008 . 

2 . 

Government Order No . EN :540 :NCE : 2003 dated : 30 . 12 . 2008 ( JSW Energy Trading 
Company ). 
Government Order No . EN :540 :NCE :2008 dated 1. 1.2009 (GMR Energy Limited ). 

D . O . letter No. KPTCL/MD /PS/09- 10 dated 6th May 2009 of MD KPTCL . 

5 . D . O . letter No.KPTCL /MD /PS /09- 10 dated 22nd May 2009 of MD, KPTCL 
PREAMBLE : 


೧ 


X27 - 0 ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

92 .92 
Government of Karnataka on careful consideration of the circumstances and being satisfied that 
an extraordinary power deficit situation which existed in the State during 2008 - 09 had issued directions 
under Section 11 of the Electricity Act, 2003 in the public interest, directing that all generators existing and 
operating in Karnataka State should supply all exportable electricity generated to the State Grid . 
Governmenthad further directed that Section 11 directive would apply to the Cogen Sugar Plant units . 

2 . The StateGovernment in exercise of power under Section 11 to meet the contingencies , 
specified in the Government Order issued directions to Private Power Producers , as well as, 
Cogeneration units to supply energy to the State Grid at rates specified in the respective Government 
Order. For the rates so specified , the PCKL /BESCOM were directed by a Letter of Intent accordingly. 

3 . The Cabinet Sub -Committee on Power constituted by the State Government has met regularly 
and reviewed the current situation and evaluated the likely trends for the near future . At its meeting held 
on 5th May 2009 , it noted that the severe deficit had abated a little bit, but that the current gap between 
demand and supply continues to remain extraordinarily large . The report of the MD, KPTCL in reference 
dated 6th May 2009 indicates thatKarnataka State shall continue to face an acute and aggravating power 
deficit, in the period June 2009 to May 2010 . In her report the Managing Director, KPTCL has indicated 
that the daily deficit of power ranges from ZMUS (August 2009) to 31 Mus (December 2009) and is 
expected to continue right through May 2010 . 

4 . The projections made by MD , KPTCL are indicated below : 
MONTH 

PROJECTED DAILY | AVAILABLE ENERGY DEFICIT IN MU 
AVERAGE ENERGY IN FROM STATE 
MU 

SOURCES 
June - 2009 

115 

102 
July 2009 

120 

107 
August 2009 

115 

108 
Sept-2009 

120 105 

15 
October- 2009 

120 

108 
Nov -2009 

105 
Dec- 2009 

135 

104 
January - 2010 

135 

108 
February -2010 

135 

117 
March -2010 

140 117 

23 
April- 2010 

135 110 

25 
May - 2010 

125 105 

20 
5 . A forecast of the daily average energy requirement has been made on the basis of the trend 
average of the previous year s consumption and factoring the increase in demand of about 9- 10 % 
Examining the recent growth of demand in the State , these projections appear to be quite realistic . The 
projected daily consumption for the periods June -2009 to April 2010 is indicated below : 
MONTH 

AVERAGE MONTHLY CONSUMPTION IN MU 
June - 2009 

107 . 20 


13 


7 


12 
15 


120 


31 


25 


18 


೨೬ ೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

2007 - 0 
July -2009 

105. 93 
August 2009 

96 . 81 
September - 2009 

98 .78 
October-2009 

102.66 
November -2009 

101. 80 
December - 2009 

112 .48 
January - 2010 

122.58 
February -2010 

127 . 30 
March - 2010 

128 .64 
April - 2010 

131.61 
6 . The increase in average consumption has taken place on account of increase in population , 
dispersal in demand, increased energy intensity in consumption both in urban and rural areas and the 
significant agricultural load , particularly in Gulbarga, Hubli, Mysore & Bangalore Regions. 

7 . The supply of power from State sources is related to the generation capacity established by 
Karnataka Power Corporation Limited (KPCL ) together with limited availability from Private Power 
Producers(PPP ) functioning under Power Purchase Agreement (PPA ). This is supplemented by Central 
Generating Stations Share ( CGS) received by the State amounting to 1543 MWs. KPCL has a generating 
capacity of 5754 MW with an average availability of Thermal (RTPS & BTPS ) 80 -85 % DG Plant40 -45 % , 
Major Hydro 50 -55 % Minor Hydro -25 -30 % The average availability of CGS is 75 -80 % and NCE Projects 
covered under PPA are 1454 MW which comprises of Cogeneration with Plant Load Factor (PLF) of 60 
65 % Wind Mills 24 % PLF , Mini Hydel 40 -50 % PLF , Bio -Mass 30 - 35 % PLF , other Major IPPs with PPA 
109 MW with PLF of 60 -65 % . 

8 . Unit availability for the period June- September 2009 will be restricted owing to KPCL taking up 
their annual maintenance schedule This reduces power availability in the State . 

9 . Even with normal monsoons and the average filling in the Major Reservoirs , the report of MD , 
KPTCL is disturbing , because of the deficits which have been pointed out. On the basis of available 
position for power supply (available energy from State Sources ) the deficit between consumption and 
availability is evident. This deficit has to be plugged to ensure steady and satisfactory performance of the 
State Grid and minimum provisioning of power to meet the requirements of the people , The State 
Government will also need to manage the deficit during peak hours (6 AM to 9AM /7PM to 10PM ) on a 
daily basis when peak loads occur and will be difficult to sustain with the existing power availability . 

10 . The Cabinet Sub -Committee has further noted that the levels of anxiety prevailing among 
various sections of the people are particularly acute when it comes to power disruption . Especially among 
people s representatives / Organisations and the farming community and students . Shortages of power 
and outages leads to wild cat agitations . Potential law and order problems, including ghearao of the 
offices of KPTCL/ ESCOMs in the rural areas. The Cabinet Sub -Committee on Power, under the 
Chairmanship of the Hon ble Minister for Energy in its comprehensive reviews has examined the power 
availability and distribution from time to time. It has implemented a series of measures to ensure load 
management and minimized disruption of power. Power availability in the State as in the recent past has 
been augmented from outside purchases in addition to ensuring that generators within the State Supply 
power to maintain continuity to the State Grid . 


JDT - 0 ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

9295 
11. Further at the behest of the Cabinet Sub -Committee on Power a provision of 6 hours of power 
on 3 phase supply and 6 hours of power on single phase supply in the rural areas has been implemented . 
In the urban areas where the percentage of paying customers is significantly higher, uninterrupted power 
is being made available to the maximum possible extent. Minimum disruption and proper provision of 
power are the objectives for the short term load management undertaken in the State . 

12 . For the ensuing months of June 2009-May 2010 the endeavour of the State Government is 
that all possible sources of power should be tapped in the coming months to plug the deficit . This deficit is 
foreseen between expected daily consumption and state generated supply . The steps taken will include 
(a ) maximizing thermal generation at Raichur and Bellary , (b ) utilizing hydel power from major power 
stations , (c ) purchase of power from outside and (d ) ensuring power generated by the Private Producers 
within the State . 

13 . The State Government is acutely conscious that the mis -match between demand and supply 
in power will create grave and onerous repercussions to the grid frequency leading to under frequency the 
deficit may lead to a threat of grid collapse and consequent damage to electrical installations as well as 
disruptions in production . A contingency like this has to be avoided at any cost. These reasons warrant 
that a balance be maintained between demand and supply on a daily basis in the State . 

14 . Such extraordinary circumstances warranted the issue of Section 11 directive earlier this year. 
In the opinion of the State Government, the deficit is likely to prevail in the State in the coming months 
Considering the deficit ahead , and for the reasons mentioned above , the State Government is of the 
considered opinion that restrictions on open access provision for Private Producers should continue. This 
will ensure that power will be forthcoming to meet the due needs within the State. However, owing to the 
early onset of the monsoons and the dip in demand witnessed in the past few weeks . as a measure of 
prudence for the period June 2009 to August 2009 being the first quarter , 50 % of the power generated by 
Individual Private Producers as suggested by MD , KPTCL can be procured by the State . The balance 
50 % where applicable, can be allowed for Open Access. 

15 . This calibrated approach will apply for the quarter June 2009 -September- 2009 . The water 
availability level in the major reservoirs of Linganamakki, Supa and Main Dam will be critically appraised 
in the next few months. The position emerging for the subsequent quarter will be reviewed by the Cabinet 
Sub -Committee . 

16 . The rates at which Private Power producers, including Cogen units are to supply power for 
the period specified by the State Governmentwill be decided by the State Government on the basis of the 
recommendations made by an Expert Committee headed by the MD KPTCL The Expert Committee will 
be directed to appraise rates on the basis of the cost of production and to allow all other reasonable 
indices in reckoning the rates. The State Government is also aware that there are Statutory Remedies 
available to private Power Producers with regard to rates thatmay be fixed and notified under the present 
arrangement. 

17 . The proposal to augment available energy from State sources, and to fine tune availability by 
restricting Open Access to Private Producers in the State has been examined by the state Government. 
Section 11 of the Electricity Act 2003 provides that the appropriate Government may specify that a 
Generating Company in extraordinary circumstances shall, operate and maintain any Generating Station 
in accordance with the directions of that Government in the public interest. To mitigate the deficit in the 
State and protect grid frequency it is impertative that all Generators in the State run their plants to full 
exportable capacity and supply the electricity generated in the manner indicated below , to the State Grid . 
Hence this order: 


9220 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

2000 - 0 
Government Order No . EN 328 NCE 2009, Bangalore, Dated :1st June 2009 

In the circumstances explained in the preamble , and in exercise of the powers conferred under 
Section 11 of the Electricity Act 2003 , the State Government is pleased to issue the following directions in 
the public interest until further orders : 
a . All generators , existing and operating within Karnataka State shall operate and maintain the 

Generating Stations to their maximum exportable capacity and PLF . 
b . All Private Generators in the State including Cogeneration Units shall supply 50 % of their 

exportable capacity from June 2009 to September 2009 to the State Grid . 
C. The State Load Despatch Centre is directed to take such measures as are necessary for 

maintaining smooth and stable transmission and supply of electricity to the State Distribution 

Companies (ESCOMs). 
d . The State Load Despatch Centre will ensure that 50 % of the exportable capacity is made 

available to the State Distribution Companies (ESCOMs) from June 2009 to September 2009 . 
The Rates to be paid by the Distribution Companies for the power supplied to them under 
Section 11 directives by the private producers will be notified separately . 

These directions come into effect from 1st June 2009 the orders issued by the State Government 
in EN 540 NCE 2008 dated 17 . 12 .2008 and 30 . 12 . 2008 and consequent orders are hereby modified 
accordingly . 

By order and in the name of the Governor of Karnataka 

S . J. SAMPATH KUMAR 
P . R . 1427 

Under Secretary to Government 

Energy Department 
PERSONNEL AND ADMINISTRATIVE REFORMS SECRETARIAT 
Sub : Terms and conditions of deputation of Sri. R . Gopinath , Private Secretary to Vice 

President, Non -Resident Indians Committee , Karnataka . 
Read : Notification No . DPAR 681 SGO 2008 dated:27 .11.2008 . 
PREAMBLE : 

In the Notification dated 27. 11.2008 read above , Sri. R . Gopinath , Private Secretary , Rajya Sabha 
Secretariat, New Delhi has been appointed on deputation as Private Secretary to Captain Ganesh 
Karnik , Member of Legislative Council and Vice President, Non -Resident Indians Committee, Karnataka 

The question of prescribing the terms and conditions of deputation of Sri. R . Gopinath , Private 
Secretary to Captain Ganesh Karnik , Member of Legislative Council and Vice President, Non -Resident 
Indians Committee , Karnataka has been examined and hence the following order. 
GOVERNMENT ORDER NO . DPAR 681 SGO 2008 , BANGALORE, DATED : 13th FEBRUARY 2009 . 

The terms and conditions for deputation of Sri. R . Gopinath , Private Secretary to Vice President, Non 
Resident Indians Committee , Karnataka are indicated hereunder: 
1) PERIOD OF DEPUTATION : 

The period of deputation of Sri. R . Gopinath , Private Secretary to Vice President, Non -Resident 
Indians Committee , Karnataka shall be with effect from 31- 10 - 2008 and for a period to be co 
terminus with the office of the Vice President, NRI Committee or so long as his service are required 
in the said office whichever is earlier. 
PAY : 
During the period of deputation , he shall draw pay of the post held by him in his parent department. 
Plus deputation allowance at the rates fixed by the Government of India /Ministry of Finance from 
time to time. 


XJDA - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

9220 
3 ) DEARNESS ALLOWANCE & HRAICCA : 

The officer will be entitled to Dearness Allowance and HRA/CCA under the rules of the Government 
of India . 
JOINING TIME, PAY ND TRANSFER TRAVELLING ALLOWANCE : 
The officer will be entitled to Travelling Allowance and Joining Time both on joining the post on 
deputation and on reversion there from to the State Government under the rules of the Government 
of India , the expenditure on this account being borne by the State Government. 
TRAVELLING ALLOWANCE : 
Travelling Allowance for journey on duty during the period of deputation will have to be regulated 
under the rules of State Government. 
MEDICAL CONCESSIONS : 
The officer shall be entitled to Medical Concessions as admissible under the rules of the state 
Government 
DISABILITY LEAVE SALARY : 
The Government of India shall be liable to pay to leave salary towards disability leave in respect of 
disability , if any, incurred in and through service under Government of India . 
LEAVE AND PENSION : 
During the period of deputation he will continue to be governed by the leave and pension Rules of 

the GOI, applicable to him before such deputation . 
9 ) LEAVE SALARY AND PENSION CONTRIBUTION : 

The payment of leave salary and pension contribution shall be regulated in accordance with the 

provisions of Government of India O .M .NO . 14 (5 )/86 / TA / 1029 dated : 15 . 10 . 86 . 
10 ) LEAVE TRAVEL CONCESSION : 

The official will be entitled to leave Travel Concessions according to the rules of the Government of 
India . 
PROVIDENT FUND BENEFITS : 
During the period of deputation he will continue to subscribe to the provident fund to which he may 
be subscribing when he is placed on deputation , in accordance with the rules of such Fund. The 
officer contributions may be recovered from him and remitted to the Pay and Accounts Officer of the 
lending Department by Demand Draft in the 1st week of every month . 
CENTRAL GOVERNMENT EMPLOYEES GROUP INSURANCE SCHEME: 
The State Government will be recovered of Rs. 120 /- month from his pay being the rate of 
subscription of the officer towards the Central Government Employees Group Insurance Scheme 
and remit the same to the Accounts Officer of the lending Department by Demand Draft in the 1st 

week of every month . 
13 ) COMMENCEMENT AND END OF DEPUTATION : 

The deputation will commence on the date on which the officer assumes charge of his post under 
the State Government and ends on the date on which he hands over the charge of the post under 

the State Government. 
14 ) OTHER CONCESSIONS NOT SPECIFIED : 

The official shall be entitled to and receive from Government of India any other concessions or 
benefits which he would have received in the ordinary course from the State Government, but for 
his deputation to the Government of India . 

This order issues with the concurrence of Finance Department vide Note 
No : FD 64 Expenditure -8 /2009, dated : 31 .01. 2009 . 

By order and in the name of the Governor ofKarnataka 

M . S . SHIVARAM 
P . R . 629 

Under Secretary to Government 
Department of Personnel and Administrative Reforms 

(Services - 3) 


11 ) 


೨೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

230 - 0 
Sub : Terms and conditions of contract appointment of Dr. M .G . Anand , OSD and Private 

Secretary to Minister for Small Scale industries and Sericulture. 
Read : 1 Notification No. DPAR 498 SGO 2008 dated :12 .6 .2008 . 

2 Notification No .DPAR 498 SGO 2008 dated :3 . 10 . 2008 . 
PREAMBLE : 

In Notification dated 12 .6 .2008 read ( 1) above , Dr. M .G . Anand , Assistant Professor of Host Plant 
Agronomy, Sericulture College, Chintamaniwas appointed on contract basis as OSD to Minister for Small 
scale Industries and Sericulture. Further in Notification dated :3 . 10 .2008 read (2 ) above , Dr. M .G . Anand 
has been appointed on contract basis as Private Secretary to Minister for Small Scale Industries and 
Sericulture . The officer reported for duty on 23.6 .2008 . 

The question of prescribing the terms and conditions of contract appointment of Dr. M .G . Anand , 
OSD and Private Secretary to Minister for Small Scale Industries and Sericulture has been examined and 
hence the following order. 

GOVERNMENT ORDER NO . DPAR 498 SGO 2008 , BANGALORE , DATED : 13th January, 2009 . 

The terms and conditions for contract appointment of Dr. M .G . Anand , as OSD from 23.6 .2008 to 
2 . 10 . 2008 and as Private Secretary to Minister for Small Industries and Sericulture from 3. 10 .2008 
onwards are indicated hereunder: 
1) PERIOD OF CONTRACT : 

The period of contract of Dr.M .G . Anand, Assistant Professor of Host Plant Agronomy, Sericulture 
College , Chintamani as OSD from 23 .6 . 2008 to 2 . 10 . 2008 and as Private Secretary to Minister for 
Small Scale Industries and Sericulture from 3. 10 .2008 onwards shall be for a period to be co 
terminus with the office of the Minister for Small Industries and Sericulture or so long as the 

services of Dr. M .G . Anand are required in the said office which ever is earlier. 
2 ) THE COMMENCEMENT AND TERMINATION OF CONTRACT : 

The contract will commence on the date on which the official takes charge of the post under the 
State Government and ends on the date on which he hands over charge of the post under State 
Government. 
PAY AND OTHER ALLOWANCES : 
During the period of contract Dr. M .G . Anand shall be entitled to pay including DA /HRAICCA 
admissible to him in his parent organization . He shall be entitled to Special pay admissible to the 
post in the Minister s Establishment. However he shall not be entitled to any other deputation or 
Foreign Service allowance . He will also not be eligible for special allowances like lunch 
allowance /overtime allowance/Bonus/. Ex -gratia etc ., attached to the post in his parent organization . 
LEAVE RULES : 
He will be governed by the leave rules applicable to him in the parent organization . 
LEAVE SALARY CONTRIBUTION : 
The Government shall pay Leave Salary Contribution at the rate of 11 % of pay. 
PENSION CONTRIBUTION : 
Pension contribution shall be paid by the Government at the provisions rate of 10 % ofpay. 
CPS CONTRIBUTIONS : 
10 % of the basic pay plus D .A . shall be deducted from salary of the employee every month and 
remitted to UAS , Bangalore -65 . 
GRATUITY FUND CONTRIBUTION : 
Government shall pay contribution towards service gratuity at the rate of 15 days salary for every 
completed year of service in the contract post. 
MEDICAL CONCESSION : 
The official shall be entitled to the Medical attendance as per the Karnataka Government Servants 
(Medical Attendance ) Rules 1963. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೩೩ 
10 ) He shall perform the functions of Private Secretary and attend to all work entrusted to him 

from time to time by the said Minister . 
11) He shall perform his duties diligently and he shall maintain strict secrecy in respect of 

official information which he comes to know in the course of his duties . 
12 ) He shall be liable to reimburse to Government all the losses which the Government may 

sustain due to mis - conduct of any sort on his part. 

This order issues with the concurrence of Finance Department vide U .O . Note 
No : FD 2307 Expenditure- 5/ 2008 , dated: 15. 12 . 2008. 

By order and in the name of the Governor ofKarnataka 

M . S . SHIVARAM 
P . R . 340 

Under Secretary to Government 
Department of Personnel and Administrative Reforms 

(Services -3) 
ಇಂಧನ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಇಎನ್ 311 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ:16ನೇ ಜೂನ್ 2009 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 380 ಎನ್ ಸಿಇ 2008 ದಿನಾಂಕ:15.12 .2008ರ ಪ್ರಸ್ತಾವನೆ ಹಾಗೂ ಆದೇಶ 
ಭಾಗದಲ್ಲಿರುವ ತುಗ್ಗಾವತಿ ಗ್ರಾಮ ” ಎಂಬುದನ್ನು “ ದುಗ್ಗಾವತಿ ಗ್ರಾಮ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜೆ. ಸಂಪತ್ ಕುಮಾರ್ 
ಪಿ. ಆರ್. 1429 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ, 
ವಿಷಯ : ಮೆ : ಇಂಡೋವಿಂಡ್ ಎನರ್ಜಿ ಲಿಮಿಟೆಡ್ ಕಂಪನಿಗೆ ಹಂಚಿಕೆ ಮಾಡಲಾಗಿರುವ 5.00 ಮೆಗಾ ವ್ಯಾಟ್ 

ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ರದ್ದು ಪಡಿಸುವ ಬಗ್ಗೆ . 
ಓದಲಾಗಿದೆ : 1 ಸರ್ಕಾರಿ ಆದೇಶ ಸಂಖ್ಯೆ :ಡಿಇ 26 ಎನ್‌ಸಿಇ 1999 ದಿನಾಂಕ:13.5.1999 

2 . ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 

ಸಂ : ಕೆಆರ್‌ಇಡಿ/08 /Vol IV /2008 /2028 ದಿನಾಂಕ:2 /3 .12. 2008, 
3. ಕಾರಣ ಕೇಳುವ ನೋಟೀಸ್ ಸಂಖ್ಯೆ: ಇಎನ್ 456 ಎನ್‌ಸಿಇ 2008, ದಿನಾಂಕ:27.12.2008 . 
4. ಮೆ :ಇಂಡೋವಿಂಡ್ ಎನರ್ಜಿಲಿಮಿಟೆಡ್ ಇವರ ಪತ್ರ ಸಂಖ್ಯೆ: ಐಎನ್‌ಡಬ್ಲೂಇಎಲ್ /1264 /2008 

- 09 ದಿನಾಂಕ: 6.1.2009. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ : ಇಂಡೊವಿಂಡ್ ಎನರ್ಜಿ ಲಿಮಿಟೆಡ್ ಕಂಪನಿಗೆ ಗದಗ 
ಜಿಲ್ಲೆಯ ಕಬಡಿಗೆರೆಹಟ್ಟಿ ಎಂಬಲ್ಲಿ 5. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಒಡಂಬಡಿಕೆ 
ಮಾಡಿಕೊಂಡ ದಿನಾಂಕದಿಂದ 3 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಮಂಜೂರು ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇವರು 5 ವರ್ಷಕ್ಕೆ ಮೇಲ್ಪಟ್ಟ ಯಾವುದೇ ಪ್ರಗತಿ ಸಾಧಿಸದ | 
ಕಳುಹಿಸುತ್ತಾ , ಸದರಿ ಕಂಪನಿಗಳ ಹಂಚಿಕೆ ಆದೇಶವನ್ನು ರದ್ದುಪಡಿಸುವಂತೆ ಹಾಗೂ ಒಡಂಬಡಿಕೆಯನ್ನು 
ಮುಕ್ತಾಯಗೊಳಿಸುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಪಟ್ಟಿಯಲ್ಲಿ ಮೆ :ಇಂಡೋವಿಂಡ್ 
ಎನರ್ಜಿ ಲಿಮಿಟೆಡ್ ಕಂಪನಿ ಒಂದಾಗಿರುತ್ತದೆ . 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರಲ್ಲಿ ಓದಲಾದ ಕಾರಣ ಕೇಳುವ ನೋಟೀಸನ್ನು ಅಭಿವೃದ್ಧಿದಾರರಿಗೆ ಯೋಜನೆಯ 

ಲ್ಲಿ ಮೆ : ಇಂಡೋವಿಂಡ್ ಎನರ್ಜಿ ಲಿಮಿಟೆಡ್ ಕಂಪನಿಯು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ 
ಯೋಜನೆಯ ಹಂಚಿಕೆಯನ್ನು ಏಕೆ ರದ್ದುಪಡಿಸಬಾರದೆಂಬುದಕ್ಕೆ ಸಮಜಾಯಿಷಿಯನ್ನು ನೀಡುವಂತೆ ನೋಂದಾಯಿತ ಅಂಚೆ 
ಮೂಲಕ ಕಳುಹಿಸಲಾಗಿತ್ತು. 

ಮೆ : ಇಂಡೋವಿಂಡ್ ಎನರ್ಜಿ ಲಿಮಿಟೆಡ್ ಕಂಪನಿಯು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರದಲ್ಲಿ ಸದರಿ 
ನೋಟೀಸಿಗೆ ಉತ್ತರವನ್ನು ಸಲ್ಲಿಸಿರುತ್ತಾರೆ. ಸದರಿ ಉತ್ತರವನ್ನು ಪರಿಶೀಲಿಸಿದೆ. ಅಭಿವೃದ್ಧಿದಾರರು ಯೋಜನೆಯ ಅನುಷ್ಠಾನದ 


೨೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ನಿಟ್ಟಿನಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಸಲ್ಲಿಸಿರುವ ಉತ್ತರದಲ್ಲಿ ನೀಡಿರುವ ಕಾರಣಗಳು ಸಮರ್ಥನೀಯವಾಗಿರುವುದಿಲ್ಲ. 
ಯೋಜನೆ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನಿಗಧಿತ ಅವಧಿಯಲ್ಲಿ ಕ್ರಮ ತೆಗೆದುಕೊಳ್ಳದಿರುವುದರಿಂದ, ಪ್ರಕರಣವನ್ನು 
ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 456 ಎನ್‌ಸಿಇ 2008 , ಬೆಂಗಳೂರು, ದಿನಾಂಕ:19ನೇ ಜೂನ್, 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ :ಡಿಇ 26 ಎನ್‌ಸಿಇ 1999 
ದಿನಾಂಕ:13 .5.1999ರಲ್ಲಿ ಮೆ : ಇಂಡೋವಿಂಡ್ ಎನರ್ಜಿ ಲಿಮಿಟೆಡ್ ಕಂಪನಿಗೆ ಗದಗ ಜಿಲ್ಲೆಯ ಕಬಡಿಗೆರೆಹಟ್ಟಿ ಎಂಬಲ್ಲಿ 5.00 
ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಹಂಚಿಕೆ ಆದೇಶ ಮತ್ತು ಈ ಸಂಬಂಧ ಸರ್ಕಾರದೊಂದಿಗೆ 
ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಜೆ. ಸಂಪತ್ ಕುಮಾರ್ 
ಪಿ. ಆರ್‌. 1430 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ, 

ENERGY SECRETARIAT 
Sub : Exemption of Electricity Tax /Duty and facilities to SEZ Developer/Co -developer or his 

Agent and SEZ units -reg . 
Ref: 1 , G . O . No . Cl/ 114/ SP /2007 dated : 28. 2 .2009 . 

- 2. Letter No . CT/114/ SPI/ 2007 dated:20. 5. 2009. 
PREAMBLE : 

In the Government order No. CI/114 /SPI/2007 dated :28 .2. 2009.read under reference (1 ) above , the 
Government has formulated the State Policy for Special Economic Zones- 2009. The state High Level 
Clearances Committee ( SHLCC ) constituted as per the Karnataka industries (Facilitation ) Act 2002 will 
act as Single point Clearance for the SEZ Developer /Co - developer for consideration and approval of SEZ 
projects and recommendation to Government of India for approval. The unit Approval Committee headed 
by the Development Commissioner for SEZ will be the Special Agency for implementation of Special 
Econimic Zones . The policy incorporates certain measures relating to the power sector. 

In order to operationalise the Special Economic Zone, there is need for issue of consequential 
concurrent notification , relating to the " Special Economic Zone" The Commerce and Industries 
Department vide reference (2 ) above has requested the Energy department for issue of the same. Hence , 
the following order: 

Government Order No. EN 40 EBS 2009 , Bangalore , Dated :29th June 2009 
In exercise of the powers conferred by Section 8 of the Karnataka Electricity (Taxation on 
consumption ) Act, 1959, the Government of Karnataka here by exempt electricity duty / tax payable by 
individuals in SEZ area under the Act as detailed below , subject to fulfilling all the requirements laid down 
under the Electricity Act, 2003 , Indian Electricity Rules 1956 or any Rules made thereunder, under the 
provisions of Electricity Act 2003 & Karnataka Electricity ( Taxation on Consumption ) Act & Rules 1959: 

(i) Any Sale of electricity to the SEZ or units therein by the Developer /Co -developer or 

his Agent out of the power purchased from any State electricity company or 
Corporation and any other generator of electricity including central power supply under 
takings (CPUs), Such purchaser to be deemed to have an approval to use the 
transmission and distribution system of the transmission and distribution agency under 
the Electricity Act 2003 , subject to payment of appropriate wheeling charges and 

availability of transmission capacity . 
( ii) Sale of either self generated or purchased electric power for use in the processing area 

of SEZ for the Developer / Co - developer. 
(iii) Sale of either self generated or purchased electric power for use in the processing area 

of SEZ units. 


Jan - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೩೫ 
In addition , the Developer & Co -developer or his agent for the SEZ shall be deemed to be a 
licensee under section 14 of the electricity Act 2003 for undertaking generation , Transmission and 
Distribution of electricity to their respective areas. 

The power generated within the SEZ Zone may be supplied /Sold to units outside the SEZ Zone, 
only with the specific sanction for the same from KERC , at the rates approved by KERC . 

Grid connectivity to receive as stand by power from the supplier s grid may be established by the 
generating company set up within SEZ , subject to the agreement to be made with the 
KPTCL /ESCOMs/Transmission Agencies . 

By order and in the name of Governor ofKarnataka 
P . R . 1431 

PARVATHY KESHAVACHAR 
Deputy Secretary to Government 

Energy Department 
Sub : Exemption of Electricity Tax or Duty to Micro & smallmanufacturing entrepreneures setting 

up industry in Karnataka -reg 
Read : 1. G .O . No . Cl/233 /SP1/2008 Bangalore dated :28 .2 .2009. 

2. U .O .No . Cl/233 /SP1/2008 dated : 18 .4 . 2009. 
PREAMBLE : 

In the Government order read at ( 1) above, Government has announced the Karnataka Industrial 
Policy 2009 -2014 , classifying Taluks into Zones for the purpose of administering graded scale of 
incentives and concessions and extended the exemption from payment of electricity tax payable by Micro 
and small manufacturing entrepreneures. 

The Commerce and Industries Department vide U .O . Note under reference (2 ) above has 
requested the Energy department to issue a separate concurrent notification in this regard., Hence, the 
following order . 

Government Order No .EN 50 EBS 2009, Bangalore , Dated : 29th June 2009 
In exercise of the powers conferred by section 8 of the Karnataka Electricity (Taxation on 
Consumption ) Act, 1959 the Government of Karnataka hereby exempt 100 % Electricity Tax/duty on the 
electricity units consumed from the grid mains of the supplier as well as the units generated & consumed 
from self generation for the initialperiod of five years four years and three years in Zone-1 , Zone -2 , Zone 
3, respectively for micro and small manufacturing entrepreneurs only , subject to fulfilling all the 
requirements laid down under the Electricity Act 2003, Indian Electricity Rules 1956 or any Rules made 
thereunder under the provisions of Electricity Act 2003 & Karnataka Electricity (Taxation on Consumption ) 
Act & Rules 1959. 

Industrial units shall obtain necessary certificate from the Department of Industries & Commerce for 
availing the above benefits . 

By order and in the name of Governor of Karnataka 
P . R . 1432 

PARVATHY KESHAVACHAR 
Deputy Secretary to Government 

Energy Department 
ವಿಷಯ : ಮೆ : ತ್ರಿನೇತ್ರ ವಿಂಡ್ & ಹೈಡೋ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಪವನ ವಿದ್ಯುತ್ 

ಯೋಜನೆಗಾಗಿ ವಿಂಡ್ ಮಾಸ್ಟ್ ಹಾಕಲು ಅನುಮತಿ ನೀಡುವ ಬಗ್ಗೆ . 
ಓದಲಾಗಿದೆ : 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
I J008 :8.Goog @ /08 /8372 ) s & 2 

J U 2JC /2008 /494 
QJ07 :25 / 28 . 3 .2008 . 


೨೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
2 ದಿನಾಂಕ:13.1. 2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಾಂಕ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ :: ತ್ರಿನೇತ್ರ ವಿಂಡ್ & ಹೈಡೋ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆ ಅಚನ್ 
ಹಳ್ಳಿ, ಮಾಚಿಹಳ್ಳಿ, ಜಂಬರದಡ್ಡಿ ಅಗನಿಹಳ್ಳಿ ಮತ್ತು ಬಾಲರಹಳ್ಳಿ ಗ್ರಾಮಗಳಲ್ಲಿ ಒಟ್ಟು 25.00 ಮೆಗಾ ವ್ಯಾಟ್ ಸಾಮರ್ಥ್ಯದ 
ಪವನ ವಿದ್ಯುತ್ ಯೋಜನೆ ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ . 

- ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.01.2009 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಇಡಲಾಗಿದ್ದು, ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ 
ಅನುಮತಿಯನ್ನು ನೀಡಿರುತ್ತದೆ : 

It was pointed out that this is a forest area and that it is unlikely to get 
forest clearance, as it is the second highest peak in Karnataka The 
applicant assured that he will an undertaking that if the forest clearance is 
not available he will forego the expenses incurred by him . He is ready to 
take the risk . To facilitate the project the Committee agreed to allow the 
applicant to put up Wind Mast and submit the data of the site along with 
land ownership details . This can be given to KREDL for further action , 

A .G . O to be issued for Wind Masť . 
ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 408 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 27ನೇ ಜೂನ್ 2009 

ಮೆ :: ತ್ರಿನೇತ್ರ ವಿಂಡ್ & ಹೈಡೋ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಅಚನ್‌ಹಳ್ಳಿ 
ಮಾಕಿಹಳ್ಳಿ, ಜಂಬರದಡ್ಡಿ ಅಗನಿಹಳ್ಳಿ ಮತ್ತು ಬಾಲರಹಳ್ಳಿ ಗ್ರಾಮಗಳಲ್ಲಿ ಈ ಕೆಳಗೆ ವಿವರಿಸಿದಂತೆ ಪವನ ವಿದ್ಯುತ್ 
ಯೋಜನೆಗಾಗಿ ವಿಂಡ್ ಮಾಸ್ಟ್ ಅಳವಡಿಸಲು ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಅನುಮೋದನೆ ನೀಡಿದೆ: 
Near by villages of 

Geographical area description of the project 
the proposed area 

and district. 


( 5 ) 


Achanhalli, 

The proposed area is complex in nature and consists of number of non 
Makihalli , 

contiguous ridges and the area appears to be very dense . Part of it, has open 
Jambaradadi scrub status & the high size portions of the areas called as Devigudda, 
Aganihalli 

Aganigudda , Murukanugudda. Further, it has presence of Chitnahalla and 
Balarahalli, 

coffee plantations and also has number of peaks and villages. The overall 
Hassan District . 

status of the area is of open mixed jungle type . The development of project at 
this place is subject to clearance of MOEF . And is covered in the following 
Geographical co -ordinates : 
Latitude : 12°55148-13° 0 O N 
Longitude : 75°38 50 - 75°42 20 " E 

Ridge peaks: 1180,1008,1253 ,1232 , 1078, 1107 , 1279, 1298, 1043m Amsl. 
1 ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 

ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಮೆಗಾ ವ್ಯಾಟ್ ಒಂದಕ್ಕೆ ರೂ . 25 ,000 ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 


15 


- 12 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೩೭ 
2 ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ .400ರ ಛಾಪಾ 

ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 
ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್ ಮತ್ತು ಹಬ್ ಹೈಟ್ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ , ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವದಿ ನಿಯಮಿತದಿಂದ ಹೊರಡಿಸತಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕೊ ಸೈಟಿಂಗ್ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ 
ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 
ಗಾಳಿ ಚಕ್ರದ ಹಬ್ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಪ್ರತಿ 5 
ಮೆಗಾ ವ್ಯಾಟ್ ಸಾಮರ್ಥದ ಪವನ ವಿದ್ಯುತ್ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು ( ವಿಂಡ್ ಮಾಸ್ಟ್) ಅಳವಡಿಸಬೇಕು. 
ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಸಲ್ಲಿಸುವುದು. 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ 

5 ಮೆಗಾವ್ಯಾಟ್ ಗಾಳಿ ಹಾಕಬೇಕಾಗಿರುವ ಗಾಳಿ ಕಂಬ 
ಸಾಮರ್ಥ್ಯ 

ಯೋಜನೆಯಲ್ಲಿ ಸಾಧಾರಣ ಗಾಳಿ | (ವಿಂಡ್ ಮಾಸ್ಟ್ಗಳ ಸಂಖ್ಯೆ 

ಶಕ್ತಿ ವಿದ್ಯುತ್ತಿನ ಸಂಖ್ಯೆ 
> 200 ಕಿ. ವ್ಯಾ . ನಿಂದ 300 ಕಿ. ವ್ಯಾ . 

18 
> 300 ಕಿ. ವ್ಯಾ . ನಿಂದ 500 ಕಿ. ವ್ಯಾ . 
> 500 ಕಿ. ವ್ಯಾ . ನಿಂದ 750 ಕಿ. ವ್ಯಾ . 

> 750 ಕಿ. ವ್ಯಾ . ನಿಂದ 1000 ಕಿ. ವ್ಯಾ . | 8 ರಿಂದ 10 | 
5 ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 

ಮೈಲುಗಲ್ಲುಗಳನ್ನು ತೋರಿಸುವ ಪರ್ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 

ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಸಲ್ಲಿಸಬೇಕು. 
6 ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ / 

ಕಂದಾಯ / ವಾಣಿಜ್ಯ & ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು 
ಹಂಚಿಕೆದಾರರ 
ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್ ಸರಬರಾಜು ಕಂಪನಿಯೊಂದಿಗೆ /ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್ ಮತ್ತು ಬ್ಯಾಂಕಿಂಗ್/ವಿದ್ಯುತ್ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 
- ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ ವಿನಾಯಿತಿ 

ನೀಡಲಾಗಿದೆ. 
9 ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 

ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 
ಸದರಿ ಪವನ ವಿದ್ಯುತ್ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ 
ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ 

ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು . 
11 ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 
12 ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜೆ. ಸಂಪತ್ ಕುಮಾರ್ 
ಪಿ .ಆರ್. 1515 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ, 


೨೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

2007 - 0 
ENERGY SECRETARIAT 
Sub : Transfer of 22 .00 MW Sangam III Mini Hydel Scheme in favour of M /s Frontier Off Shore 

Drilling India Private Limited from M /s West mountain Power Limited -reg . 
Read : 1. Government Order No:EN 414 NCE 2006 dated :8 .3 .2007 . 

2 . Letter No.KREDL /06 /Sangam |l/Hydro /2176 dated: 17 / 19 . 12 . 2008 received from the 

Managing Director,Karnataka Renewable Energy Development Limited , Bangalore. 
PREAMBLE : 

In the Government order read at (1) above , permission has been accorded for implementation of 
22 .00 MW Sangam III Mini Hydel Scheme across Cauvery river near Sangam village , Channapatna 
Taluk , Bangalore Rural District in favour of M /s West Mountain Power Limited . 

The Managing Director, Karnataka Renewable Energy Development Limited , Bangalore in his letter 
read at (2 ) above , has requested to transfer the above project to the sister company viz M /s Frontier Off 
Shore Drilling India Private Limited from M /s West Mountain Power Limited , Further, he has 
recommended for the change of location from Channapatna Taluk , Bangalore Rural District to 
Kanakapura Taluk , Ramnanagar District as the project location now comes under kanakapura Taluk , 
Ramnagar District. 
The proposal has been examined in detail and hence the following Order: 

Government Order No .EN 537 NCE 2008, Bangalore, Dated : 12th June 2009 
Government accords approval for transfer of 22 .00MW Sangam III Mini Hydel Scheme in favour of 
M /s Frontier Off Shore Drilling India Private Limited ( sister company) from M /s West Mountain Power 
Limited 

Approval is also accorded for the change of location from Channapatna Taluk , Bangalore Rural 
District to Kanakapura Taluk , Ramanagar District. 

The other terms and conditions of the Government Order read at ( 1) above shall IPSO FACTO 
applicable . 

By order and in the name of Governor ofKarnataka 
P . R . 1516 

S . J. SAMPATH KUMAR 
Under Secretary to Government 

Energy Department 


Sub : Establishment of 1320 MW Ghataprabha Coal based Thermal Power Project in Belgaum 

District in Karnataka. 
Read : 1. G . O .No. EN 138 PPC 2006 dated :2 .5 .2007. 

2 . G . O .No. Cl 331 SPI 2008 , dated :27 . 12 . 2008 . 
PREAMBLE : 
1. Government of India (Gol) in its Tariff Policy dated 6 . 1.2006 has stated that all future 

requirements of power should be procured competitively by the distribution licensees. Gol has 

also issued guidelines for competitive bidding process for procurement of power. 
2 . As per the above Guidelines , under case - 11, the State Government should provide land and other 

facilities at suitable locations for inviting Bids from interested developers for development of the 

project . 
3. While the above generation increase in the public sector. attempts have also been made to 

promote projects through the private sector, The Government of Karnataka in it G . O . read at (1 ) 
above has approved the following : 
To establish Thermal Power Plants of capacity of about 1000 MW each at Chamalapura (Mysore 
District) Ghataprabha (Belgaum District) and Jewargi (Gulbaraga District) through the process of 
competitive bidding Government will assist the developers in getting land and water for the 
projects . 


2007 - ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೬೩೯ 
b ) To permit State Power Procurement Coordination Centre and ESCOMS to go ahead with inviting 

Requests for Qualification and Requests for Proposals from Developers to set up these power 

plant. Final acceptance of any bid shall be only after the approval of Government. 
4 . Karnataka Udyoga Mitra approved the establishment of 1000 MW Power Project at Ghataprabha 

in Belgaum District vide No. KUM /SHLCC /E2/565/07 -08 dated : 3. 4 .2008 , Further the Commerce 
& Industries Department vide G . O . read at ( 2 ) above has extended some infrastructure facilities 
for the project 
As per the original project estimate, the above project needed 1. 56 TMC of water per Annum and 
about 2000 acres of land . Water was allocated from Hidkal Dam which is about 5 Kms from the 
site vide G .,O . No. WRD 28 WBM , 2006 dated : 18 .7 .2007 . 
The PCKL has made an application before Ministry of Coal for allocation of Coal Linkages vide 
letter No.PCKL .JAD (P )/ JD (P )/FLA / 2008 -09 /2842 dated :21.8 .2008 for 6 .3MT per Annum . 
However, it is learnt that obtaining coal linkage from Gol is difficult. It is required that the Cabinet 
Sub Committee constituted for Power Review in the State shall discuss with the Gol for providing 
coal linkage for the proposed power project and with the Ministry of Railways for transportation of 

coal from Murmagao on priority basis . 
7 . In the event that domestic coal linkage is not made available by Government of India, Power 

Company ofKarnataka Limited (PCKL ) is also examining the possibility of setting up the project 
with imported coal The quantum of imported coal required will be around 4 .00 Million Metric Ton 
per Annum . At this stage coal will have to be procured from Goa or Karwar Port .Goa port is at a 
distance of about 305 Km and Karwar port is at a distance of about 260 Km from Ghataprabha . 
In order to examine the coal transportation logistics, it is proposed to entrust a study to M /s 
RITES , a Government of India undertaking . 
Public Works Department, Finance Department and Water Resources Department of Govt. of 
Karnataka have been consulted in the matter . 
For the Government of Karnataka to ensure that the first Unit of this project materializes by 
March 2012 , after being awarded to the successful bidder, the following activities are to be 

carried out on top priority basis immediately . 
a . Transfer of 1300 acres of land which is in the possession of Government for the coal based 

thermal power project (2x 660 MW ) to Power Company of Karnataka Limited . 

Allocating 2 .06 TMC of water from Hidkal Dam , 
C. To convince the public through a meeting of local representatives the District Minister and the 

MLA s . 

Obtain coal linkage for the project. 
11. After detailed examination of the proposal, the following orders are issued : 

Government Order No .EN 125 PPC 2008 , Bangalore, Dated : 3rd June 2009 
Under the circumstances explained above, Government are pleased to accord approval for the 
following: 
(1) a ) To transfer the land to an extent of 1300 acres in the possession of Government for the 

coal based thermal power project (2 x 660 MW ) to Power Company of Karnataka Limited 
in consultation with the Revenue Department 
to increase allocation of quatum of water from 1.56 TMC to 2.06 TMC per annum from 

Hidkal Dam through out the year with the approval of the Water Resources Department 
II) Power Company of Karnataka Limited is directed : 
a ) to transfer the Government Land for this project to the successful bidder at the rates 

fixed by the Government: 


b ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

237 - 
to pursue with Government of India to provide domestic Coal Linkage for this project ; 
to request the Indian Railways to facilitate movement of coal provided through domestic 

Linkage or through Goa /Karwar Port to Ghataprabha ; 
d ) to purchase the Private Land at the market rate, if it is required and essential for the 

project and 
e ) to study the possibility of establishing a Gas based Thermal Power Project instead of 

Coal based Thermal Power Project at Ghataprabha . 
The Cabinet Sub - Committee Chaired by the Hon ble Energy Minister shallmake an official visit to 
New Delhi to interact with (a ) Ministry of Power (b ) Ministry of Coal (c) Ministry of Railways (d ) 
Ministry of Shipping ( e) Ministry of Environment to facilitate the required clearances and support 
for the establishment of the project at Ghataprabha. 


III 


By order and in the name ofGovernor of Karnataka 
P . R . 1517 

S .J. SAMPATH KUMAR 
Under Secretary to Government 

Energy Department 
Sub : Supply of power by Generators of Karnataka to the State Grid -Issue of directives under 

Section 11 of Electricity Act , 2003. 
Read : 1. G . O .No. EN 328 NCE :2009 dt: 1.6 .2009 . 
PREAMBLE : 

Vide the order referred to above ( 1), the State Government in exercise of power under Section 11 
of Electricity Act 2003, directed all Generators existing and operating in Karnataka State to operate and 
maintain Generating Stations to the maximum exportable capacity and PLF . The Private Generators were 
also directed , including Cogen Units , to supply 50 % of their exportable capacity from June 2009 to 
September 2009 to the State Grid . 

The situation was reviewed in detail by the Cabinet Sub - Committee on Power chaired by the 
Hon ble Minister for Energy on 5.6 .2009. The Cabinet Sub -Committee noted that the daily consumption of 
power at 105 MUs will be able to provide for 6 hours of 3 phase and 8 hours of single phase in the State . 
It further noted that this requirement of 105 MUs can be met from internal generation , including KPCL and 
the Central Generating Stations. There is a likelihood that, in view of the onset of monsoon , the water 
levels in major reservoirs may increase; and this will in turn alleviate the power shortage in the State 
owing to increased hydro generation . 

Taking into account these factors and the easing of the power crisis and since the crisis had 
abated , the Cabinet Sub - Committee resolved that the Private Generators including Cogen Units , not 
bound by PPA , need not supply 50 % of power as directed at Read - 1 above to the grid . In view of this , the 
following order is passed ; 

Government Order No. EN 328 NCE 2009 , Bangalore, Dated : 6th June 2009 

In the circumstances explained above, the State Government is pleased to withdraw the Go .No . 
EN 328 NCE 2009 dated : 1 .6 . 2009 with immediate effect. 
The Managing Director, KPTCL shall take further action in the matter ., 

By order and in the name of Governor of Karnataka 
P . R . 1518 

S . J. SAMPATH KUMAR 
Under Secretary to Government 

Energy Department 


{J& T - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

9280 
Sub : Implementation of 1200 MW Thermal Power Plant in Jangir Champa District in 

Chhattisgarh State - Enhancement of installed capacity to 1600 MW . 
Read : 1. Government Order No . EN 80 PPC 2008 dated: 15 .9.2008 . 

2 . Letter No. A1 R1A (PS )/ 1685 dated :4 . 3 .2009 ofMD /KPCL. 
PREAMBLE : 

1. In Government Order read at (1) above, approval has been accorded to Karnataka Power 
Corporation Limited (KPCL) to establish a pit head Thermal Power Station at Chattisgarh in two phases of 
1200 MW each during 11th and 12th Plan and to take all necessary action to establish a pit head based 
Thermal Power Plant out side the State . 

2 . Managing Director, Karnataka power Corporation Limited vide letter read at (2 ) above has 
stated that it is proposed to have a Joint Venture with Agencies like M .s BHEL , M /s L & T etc., as being 
done for Edlapur and Yermarus Thermal Power Stations , with the status of the project raised from sub 
critical to super critical with installed capacity raised from 1200 MW to 1600 MW with 2 units of 800 MW in 
the first stage . Hence he has sought approval of Government to establish a pit head based Thermal 
Power Station at Chhattisgarh in two phases with 2x 800 MW in the first phase and 1x 800 MW in the 
second phase . 

3 . After detailed examination of the proposal the following orders are issued . 

Government Order No. EN 134 PPC 2008 , Bangalore, Dated :4th June 2009 

Under the circumstances explained above , Government are pleased to accord approval to 
Karnataka Power Corporation Limited to establish a pit head based Thermal Power Station in 
Chattishgarh in two phases with 2x 800 MW in the first phase and 1 x 800 MW in the second phase . 
The other conditions stipulated in the Government Order read at (1 ) above remains same. 

By order and in the name of Governor of Karnataka 
P . R . 1519 

S .J . SAMPATH KUMAR 
Under Secretary to Government 

Energy Department 
Sub : Release of Tariff Subsidy to ESCOMs for FY 2008 -09 and other cash support to KPCL , 

KPTCL ESCOMs and Pension and Gratuity Trust- adjustment of dues to KPTCL , 

ESCOMs and KPCL to Government of Karnataka . 
Read : 1. Government Orders towards Tariff Subsidy (RE subsidy ) released . ( Amount Rs. in 

crores) 
a ) EN 44 EEB 2008 dated :5 . 5 . 2008 

125 . 00 
b ) EN 44 EEB 2008 dated :27 . 5 . 2008 

125 . 00 
c ) EN 44 EEB 2008 dated:4 .6 . 2008 

125 .00 
d ) EN 44 EEB 2008 dated:4 .7 . 2008 

125 . 00 
e ) EN 44 EEB 2008 dated:8 .8 .2008 

125 .00 
f) EN 44 EEB 2008 dated : 19 . 9 .2008 

125 .00 
g ) EN 44 EEB 2008 dated : 25 . 10 . 2008 

120 .00 
h ) EN 44 EEB 2008 dated :31. 10 . 2008 

30 . 00 
i) EN 44 EEB 2008 dated : 13. 11 .2008 

125 .00 
j) EN 44 EEB 2008 dated : 13 . 1.2009 

125 .00 
k ) EN 44 EEB 2008 dated :9.2 . 2009 

125 .00 
1) EN 44 EEB 2008 dated : 24 . 3 .2009 

37 . 00 
Total 

1312 .00 


9289 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

2007 - 0 
2 . Government Orders in respect of subsidy for Free Supply of Power to farmers for their IP sets having 
sanctioned load of upto 10 HP . 

Rs in crores 
a ) EN 55 PSR 2008 dated :3. 11.2008 

56 . 25 
b ) EN 55 PSR 2008 dated: 13 .11.2008 

25 . 00 
c ) EN 55 PSR 2008 dated :21. 11. 2008 

50 . 00 
d ) EN 55 PSR 2008 dated: 17. 1.2009 

50 . 00 
e ) EN 55 PSR 2008 dated: 11.2.2009 

50 . 00 
f) EN 55 PSR 2008 dated : 24 . 3 . 2009 

18 . 75 
Total 

250 .00 
3 . Government Order for amount released to BESCOM (supply of power to satya sai Hospital) 
a ) EN 107 EEB 2007 dated :5 . 5 . 2008 

Rs. 2 .00 Crores 
4 . Government Orders for amount released to ESCOMs for power purchase from IPP /Out- side (as loan ) 

Rs in crores 
a ) EN 86 PSR 2008 dated : 1. 12 .2008 

50 . 00 
b ) EN 86 PSR 2008 dated: 16 . 12 .2008 

50 .00 
c ) EN 86 PSR 2008 dated: 19 . 1. 2009 

50 . 00 
d ) EN 86 PSR 2008 dated :31 . 1 .2009 

50 . 00 
Total 

200 . 00 
5 . Government Orders for amount released as " Interest free- loan to ESCOMs through KPTCL " for 
purchase of energy from Co - generation bio -mass units . 

Rs in crores 
a ) EN 391 NCE 2008 dated :30. 12 .2008 

75 . 00 
b ) EN 391 NCE 2008 dated: 7 . 2 .2009 

75 . 00 
c ) EN 391 NCE 2008 dated: 11 .3 . 2009 
01 NCE 2008 dated :11. 3 .2009 

150 .00 
Total 

300 . 00 
Total support by GOK 

Rs 2064.00 

crores 
6 . Government Orders for released under RE subsidy head of account for power purchase from private 
units 
a ) EN 86 PSR 2008 dated : 1 . 12 .2008 

50 .00 
b ) EN 86 PSR 2008 dated : 16 . 12 .2008 

50 .00 
c ) EN 86 PSR 2008 dated : 19 .01.2009 

50. 00 
d ) EN 86 PSR 2008 dated :31.01. 2009 

50. 00 
e ) EN 391 NCE 2008 dated: 30 . 12 .2008 

75 . 00 
f) EN 391 NCE 2008 dated :30 . 12 .2008 

75 .00 
Total 

350 .00 
7 . KPCL letter No.A1 Q5D dated : 18 . 3. 2009 . 
8 . KPTCL letter No.FA (A & R ) /KCO - 30 / 14176 /2008 -09 dated 
PREAMBLE 
1. In the Government Order read at (1 ) above , Tariff Subsidy (RE subsidy) amount of Rs. 1312 

Crores has been released in FY 2008 - 09 to ESCOMs/Hukkeri Rural Electric Co -Operative 
Society . 
In the Government Order read at (2 ) above , an amount of Rs. 250 Crores has been released 

in FY 2008 -09 to ESCOMs towards Free Supply of Power to IP Sets . 
3 . In the Government Order read at (3 ) above , an amount of Rs. 2 crores has been released in 

FY 2008 -09 to BESCOM towards differential rate for power supply to sathya Sai Hospital. 
4 . In letter read at (7 ) above , KPCL has furnished the details for its dues to Government. 


2 . 


XJ07 - 0 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

9282 
5 . In the letter read at (8 ) above KPTCL has furnished the following details for amount payable 

during 2008 -09 to Government of Karnataka by KPTCL, ESCOMs & KPCL and has requested 
the Government to issue a Tripartite Adjustment Order to be accounted in the books of 

KPTCL , ESCOMs, KPCL and Gok for the year 2008 -09 . 
(a ) Amount payable by KPTCL to Gok 

Rs. in Crores 
Electricity Tax on Auxiliary Consumption 

0 .24 
Guarantee Commission Payable to Gok 

0 .60 
Interest on APDRP Loan 

1. 03 
Principal Repayment of APDRP Loan . 

0 .59 
Total amount payable to Gok by KPTCL 

2.46 
(b ) Amount Payable by ESCOMs to Gok 

Rs in crores 
BESCOM MESCOM CESC HESCOM GESCOM TOTAL 
Guarantee Commission 0 . 18 0 . 12 0 . 07 0 .24 

0 .09 0.70 
Electricity Tax Collected 

50 . 36 

50 .36 
and retained 
Principal Due - APDRP 4 . 17 0 .08 2 . 15 

5 . 44 0.71 

12 .55 
Loan 
Interest Due- APDRP Loan 7 .19 0. 14 3.7 9 . 38 

1. 23 21.64 
Principal Due-PMGY Loan 

0 .67 

0 . 23 0 . 90 
Interest Due -PMGY Loan 

0 . 13 

0 .32 

0 . 98 1 .43 
Ganga Kalyana Interest 

0 .53 

0 .53 
Ganga Kalyana Principal 

0 . 46 

0 .46 
Total 11.54 0 .47 5. 92 67 . 40 

3. 24 88 .57 
(c) Amount Payable by KPCL to Gok 

Rs in Crores 
Electricity Tax Auxiliary Consumption 

4 . 18 
Guarantee Commission Payable to Gok 

4 .67 
Royalty Payable to Gok 

78 .85 
Total 

87 . 70 
Total amount payable to Gok by KPTCL, ESCOMs and KPCL 178 .73 
Accordingly , the request ofKPTCL /Utilities has been examined & the following orders are issued . 

Government Order No . EN 33 PSR 2008 , Bangalore, Dated : 31st March , 2009 

Government accords approval for the following adjustments in the books of accounts of KPTCL , 
ESCOMs, KPCL and Gok for the FY 2008 -09 . A sum of Rs. 91.03 Crores (Rupees Ninety one crores and 
three lakhs ) being the portion of dues by KPTCL and ESCOMs to Gok and Rs .87.70 Crores (Rupees 
Eighty seven crores and seventy lakhs) being the portion ofKPCL s dues to Gok have to be accounted as 
under : 
A KPTCL s ESCOMS s 

PORTION 
R .s in crores 
DEBIT 

CREDIT 
SI.NO Head of Account Amount Head of Account 

Amount 
Subsidy to KPCL /ESCOMs 2801 - 91.03 Electricity Tax 0043 -00 - 101 
80- 101 -1-04 - 106 

0 -01 HESCOMS-50 . 36 
KPTCL - 0 .24 

50 .60 


୭. ୧୫ 


238 - 0 


24 .63 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

Interest on loans to 
KPTCL / ESCOMs: 0049 -04 
190 -0 -02 PMGY 
1. 43 
APDRP - 1 
21.64 
Ganga Kalyana 
0 .53 
Int. on APDRP Loan 
1.03 
Principal repayment of 
Loans :6801-00 -205 -1-02 
PMGY 
0 .90 
APDRP 
12.55 
Ganga Kalyana 
Principal repayment 
0 .46 
Int. on APDRP Loan 
0 .59 


14 .50 


Guarantee Commission 
0075 - 00 - 108 -0 -01 
ESCOMs 0 . 70 
KPTCL 0 .60 


1. 30 


Total - B 


91.03 


91.03 


(in 


B -KPCL s PORTION 
DEBIT 

CREDIT 
SI.NO Head of Account Amount Head of Account 

Amount 

( in crores) 
crores ) 
1 Subsidy to HESCOMs 2801- 80 87 . 70 Royalty from KPCL 

78 .85 
101- 1-04- 106 

0801-01 -201 -0 -01 
Guarantee Commission 

4 .67 
from KPCL 
0075 -00 - 108 -0 -01 

4 .18 
Electricity Tax 

0043 - 00 - 101-0 -01 
TotalB 87.70 

87 . 70 
Total A + B 178 .73 

178 .73 
A Sum of Rs. 178 .73 crores (One hundred seventy eight crores and seventy three Lakhs) shall be 
adjusted among KPTCL, ESCOMsKPCL and Government ofKarnataka for 2008 -09 . 

There is no outgo of cash : The Accountant General, Karnataka is requested to carry out 
necessary adjustments in the Books of Accounts ofGoK for the year 2008 - 09 , 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೪೫ 
KPTCL, ESCOMs and KPCL are permitted to carryout necessary adjustments in their Books of 
Accounts for 2008 - 09 . 

This Government Order is issued with the concurrence of Finance Department vide No. FD 677 
Exp -1/ 2009 dated: 31 . 3 .2009 . 

By order and in the name of Governor of Karnataka 
P . R . 1621. 

S . J. SAMPATH KUMAR 
Under Secretary to Government 

Energy Department 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 190 ಹೆಚ್ಎಸ್‌ಹೆಚ್ 2009 , ಬೆಂಗಳೂರು, ದಿನಾಂಕ:16ನೇ ಜೂನ್ 2009 
ವಿಷಯ : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಎಂಪಿಹೆಚ್ ವಿಷಯದಲ್ಲಿ 

ಎರಡು ವರ್ಷಗಳ ಸೇವಾನಿರತ ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸುವ ಬಗ್ಗೆ. 
ಉಲ್ಲೇಖ : 1 Course Co-ordinator, National Institute of Epidemiology , Chennai ಇವರ ಪತ್ರ 

ಸಂ : NIE/ F/ 02/ 2C /2009/299 ದಿನಾಂಕ :22 .5 .09 
2 . ಆಯುಕ್ತರು, ಆಕುಕ ಸೇವೆಗಳು, ಬೆಂಗಳೂರು ಇವರ ಏಕಕಡತ ಸಂಖ್ಯೆ: ಆಶಿತ (2 ) 

ತರಬೇತಿ/5 /2009 - 10. 
ಮೇಲೆ ಉಲ್ಲೇಖ (3) ರ ಪತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ವೈದ್ಯಾಧಿಕಾರಿಗಳು National Institute of Epidemiology ( NIE) Chennai ಇಲ್ಲಿ ಸಾರ್ವಜನಿಕ ಆರೋಗ್ಯ ವಿಷಯದಲ್ಲಿ 
( MPH) ಸ್ನಾತಕೋತ್ತರ ವ್ಯಾಸಂಗಕ್ಕೆ ಆಯ್ಕೆಗೊಂಡಿದ್ದು, ಅವರುಗಳನ್ನು ನಿಯೋಜಿಸುವಂತೆ ಕೋರಿರುತ್ತಾರೆ. ಉಲ್ಲೇಖ(2) ರಲ್ಲಿ 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರು ಕೆಳಕಂಡ ಇಬ್ಬರು ವೈದ್ಯಾಧಿಕಾರಿಗಳನ್ನು MPH 
ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, NIE ಸಂಸ್ಥೆ , ಚೆನ್ನೈ ಇಲ್ಲಿ 
ದಿನಾಂಕ:1.7.2009 ರಿಂದ ಪ್ರಾರಂಭವಾಗುವ 2 ವರ್ಷಗಳ MPH ಸ್ನಾತಕೋತ್ತರ ವ್ಯಾಸಂಗಕ್ಕೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ಅಪೆಂಡಿಕ್ಸ್ -|| ಎ ನಿಯಮ 1ರನ್ವಯ ಸದರಿ ವೈದ್ಯಾಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 

1) ಡಾ : ಜಗದೀಶ್ ಹೆಚ್ .ಎಸ್ . Deputy Director ( M & F) ( Technical Officer to Secretary Health & 
Family Welfare Department, Bangalore ) . 

2) ಡಾ : ಡಿ . ರವಿಶಂಕರ್, Deputy Director( Family Welfare), Directorate of Health & Family Welfare 
Services , Bangalore . 

ಸಂಬಂಧಿಸಿದ ಮೇಲಾಧಿಕಾರಿಗಳು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳಲ್ಲಿ ನಿಗದಿಪಡಿಸಿರುವಂತೆ ನಮೂನೆ-19 
ಮತ್ತು 19ಎ ರನ್ವಯ ಅಫಿಡವಿಟ್ ಮತ್ತು ಪೆನಾಲ್ಟಿ ಬಾಂಡ್ ಅನ್ನು ಪಡೆದು ನಂತರ ಸ್ನಾತಕೋತ್ತರ ವ್ಯಾಸಂಗಕ್ಕೆ 
ಆಯ್ಕೆಯಾಗಿರುವ ಸೇವಾನಿರತ ವೈದ್ಯಾಧಿಕಾರಿಗಳನ್ನು ಪ್ರಸ್ತುತ ಕರ್ತವ್ಯದಿಂದ ಬಿಡುಗಡೆ ಮಾಡತಕ್ಕದ್ದು, 

ಸದರಿ ಸೇವಾನಿರತ ವೈದ್ಯಾಧಿಕಾರಿಗಳಿಗೆ ಪ್ರತಿನಿಯೋಜನಾ ಸೌಲಭ್ಯ ಮಂಜೂರಾತಿಗಾಗಿ ಸಂಬಂಧಿಸಿದಂತೆ ಪರಿಶೀಲಿಸಿ 
ಪ್ರತ್ಯೇಕವಾಗಿ ಕ್ರಮಕೈಗೊಳ್ಳಲಾಗುವುದು. 

* ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಆಇ 02 ಎಸ್‌ಆರ್‌ಎ 2008 ದಿನಾಂಕ:5.6.2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1640 

ಐ . ಹೇಮನಾಥ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು -1) 


೨೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಕೆ. ಭೀಮರಾವ್, ಹಿಂದಿನ ಯಲ್ಲುರ್ಗಾ ತಾಲ್ಲೂಕಿನ ತಹಶೀಲ್ದಾರ್ ಇವರ ವಿರುದ್ಧ ಲೋಕಾಯುಕ್ತ 

ಟ್ಯಾಪ್ ಪ್ರಕರಣದ ಬಗ್ಗೆ - ಆರೋಪದಿಂದ ಕೈಬಿಡುವ ಕುರಿತು . 
ಓದಲಾಗಿದೆ : 1 ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇವರ ಪತ್ರ 

ಸಂ : LOK /INV ( G)/ G- 9/ Cr- 2/2000 GVT, Dt: 21 .8. 2000 

ಸರ್ಕಾರದ ಆದೇಶ ಸಂ :ಕಂಇ 52 ಎಡಿಇ 2000 , ದಿನಾಂಕ:712 .2001. 
3. ಸಹಾಯಕ ನಿಬಂಧಕರು, ಕಾನೂನು ಅಭಿಪ್ರಾಯ - 4 , ಕರ್ನಾಟಕ ಲೋಕಾಯುಕ್ತ ಇವರ ಪತ್ರ 

ಸಂ : Compt/ Uplok/ GLB/223/2005/ARLO-4 , Dt:7.7. 2007 . 

ಸರ್ಕಾರದ ಆದೇಶ ಸಂ : ಆರ್‌ಡಿ 52 ಎಡಿಇ 2000, ದಿ :26.2 . 2008 . 
5. ಉಪಲೋಕಾಯುಕ್ತರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ ಸಂ : LOKARE 

4 / Enq - 6/ 2008 , ದಿನಾಂಕ : 2 . 5. 2009 . 
ಪ್ರಸ್ತಾವನೆ : 

ಶ್ರೀ ಕೆ. ಭೀಮರಾವ್, ಹಿಂದಿನ ತಹಶೀಲ್ದಾರ್‌, ಯಲ್ಲುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇವರು ಶ್ರೀ ಕೆ. ಬಸಣ್ಣ , ಉಪ 
ತಹಶೀಲ್ದಾರ್‌, ಯಲ್ಬುರ್ಗಾ ತಾಲ್ಲೂಕು, ಕುಕನೂರು ನಾಡಕಛೇರಿ ಎಂಬುವವರಿಂದ ವೈದ್ಯಕೀಯ ಮರು ಪಾವತಿ ಬಿಲ್ಲನ್ನು 
ಮೇಲಾಧಿಕಾರಿಗಳಿಗೆ ಕಳುಹಿಸಲು ರೂ . 1000/- ಗಳ ಅಕ್ರಮ ಸಂಭಾವನೆಯನ್ನು ದಿನಾಂಕ:6.7.2000 ರಂದು ಪಡೆಯುತ್ತಿದ್ದಾಗ 
ಲೋಕಾಯುಕ್ತರವರಿಂದ ಟ್ರಾಪ್ ಆದ ಕಾರಣ ಮೇಲೆ ಓದಲಾದ ಕ್ರ. ಸಂ . (1) ರಲ್ಲಿ ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, 
ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ದಿನಾಂಕ: 21 .8.2000 ರಲ್ಲಿ ಶ್ರೀ ಕೆ. ಭೀಮರಾವ್‌ರವರನ್ನು 
ಅಮಾನತ್ತಿನಲ್ಲಿಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ . ಈ ಮಧ್ಯದಲ್ಲಿ ಶ್ರೀ ಕೆ. ಭೀಮರಾವ್, ತಹಶೀಲ್ದಾರ್ ಇವರನ್ನು 
ಬೇರೆ ಕಡೆ ವರ್ಗಾಯಿಸಿದ್ದರಿಂದ ಅವರ ಲೀನ್ ಮಾರ್ಪಾಡಾಗಿದ್ದುದರಿಂದ ಅಮಾನತ್ತುಗೊಳಿಸುವ ವಿಷಯವನ್ನು ಸರ್ಕಾರವು 
ಕೈ ಬಿಟ್ಟಿರುತ್ತದೆ. 

* ನಂತರದಲ್ಲಿ ಮೇಲೆ ಓದಲಾದ ಕ್ರ. ಸಂ (2) ದಿನಾಂಕ:7.12.2001 ರ ಆದೇಶದಲ್ಲಿ ಸದರಿ ಅಧಿಕಾರಿಯನ್ನು ಸಕ್ಷಮ 
ನ್ಯಾಯಾಲಯದಲ್ಲಿ ಅಭಿಯೋಜಿಸಲು ಮಂಜೂರಾತಿ ನೀಡಿ ಆದೇಶಿಸಲಾಗಿತ್ತು. ಮುಂದುವರೆದು, ಲೋಕಾಯುಕ್ತರ 
ಕಛೇರಿಯಿಂದ ಮೇಲೆ ಓದಲಾದ ಕ್ರ. ಸಂ . (3), ದಿನಾಂಕ:7.7.2007ರಲ್ಲಿ ಸಹಾಯಕ ನಿಬಂಧಕರು, ಕಾನೂನು ಅಭಿಪ್ರಾಯ - 4, 
ತನಿಖಾ ವರದಿಯನ್ನು ಕಳುಹಿಸಿ ಶ್ರೀ ಕೆ. ಭೀಮರಾವ್, ತಹಶೀಲ್ದಾರ್ ಇವರ ವಿರುದ್ಧದ ಆರೋಪ ಕುರಿತು ಮೇಲ್ನೋಟಕ್ಕೆ 
ತಪ್ಪಿತಸ್ಥರೆಂದು ದೃಢಪಟ್ಟಿರುವುದಾಗಿ ವರದಿ ಮಾಡಿರುತ್ತಾರೆ. ಅದರಂತೆ ಸರ್ಕಾರವು ಸದರಿ ತನಿಖಾ ವರದಿಯನ್ನು ಒಪ್ಪಿಕೊಂಡು 
ಈ ಬಗ್ಗೆ ವಿವರವಾದ ವಿಚಾರಣೆ ನಡೆಸಲು ನಿರ್ಧರಿಸಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು 1957ರ ನಿಯಮ 14 ( A) ರನ್ವಯ ಮಾನ್ಯ ಉಪಲೋಕಾಯುಕ್ತರಿಗೆ ಮೇಲೆ ಓದಲಾದ ಕ್ರ. ಸಂ . ( 4) 
ರ ದಿನಾಂಕ:26 .2 . 2008ರಲ್ಲಿ ವಹಿಸಿ ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರ. ಸಂ . ( 5 ) ರ ದಿನಾಂಕ:2 .5 .2 9ರಲ್ಲಿ ಮಾನ್ಯ ಉಪಲೋಕಾಯುಕ್ತರು ಶ್ರೀ ಕೆ. ಭೀಮರಾವ್, 
ಹಿಂದಿನ ತಹಶೀಲ್ದಾರ್‌, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇವರ ವಿರುದ್ದ ಇಲಾಖೆ ವಿಚಾರಣೆ ಜರುಗಿಸಿ, ವಿಚಾರಣಾ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯಲ್ಲಿ ಅಪರ ನಿಬಂಧಕರು, ವಿಚಾರಣೆಗಳು - 4 ಕರ್ನಾಟಕ 
ಲೋಕಾಯುಕ್ತ , ಬೆಂಗಳೂರು ಇವರು ಆಪಾದಿತ ಅಧಿಕಾರಿಯಾದ ಶ್ರೀ ಕೆ. ಭೀಮರಾವ್ ಇವರ ವಿರುದ್ದ ಮಾಡಿರುವ 
ಆಪಾದನೆಯನ್ನು ವಿಚಾರಣೆಯಲ್ಲಿ ಹಾಜರು ಪಡಿಸಿರುವ ಸಾಕ್ಷಾಧಾರಗಳ ಮೇರೆಗೆ ಶ್ರೀಯುತರ ವಿರುದ್ದ ಮಾಡಿರುವ ಆಪಾದನೆ 
ಸಾಬೀತಾಗಿಲ್ಲವೆಂದು ವರದಿ ಮಾಡಿರುತ್ತಾರೆ. ಅದರಂತೆ, ಸರ್ಕಾರವು ಮಾನ್ಯ ಉಪಲೋಕಾಯುಕ್ತರಿಂದ ಸ್ವೀಕೃತವಾಗಿರುವ 
ವಿಚಾರಣಾ ವರದಿಯನ್ನು ಒಪ್ಪಿ ಶ್ರೀ ಕೆ. ಭೀಮರಾವ್, ಹಿಂದಿನ ತಹಶೀಲ್ದಾರ್‌, ಯಲ್ಲುರ್ಗಾ , ಕೊಪ್ಪಳ ಜಿಲ್ಲೆ ಇವರ ವಿರುದ್ದ 
ಹೂಡಲಾಗಿದ್ದ ಇಲಾಖಾ ವಿಚಾರಣೆಯಿಂದ ಕೈಬಿಡಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ :ಆರ್‌ಡಿ 52 ಎಡಿಇ 2000 , ಬೆಂಗಳೂರು, ದಿನಾಂಕ: 22ನೇ ಜೂನ್ 2009 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನಲೆಯಲ್ಲಿ, ಸರ್ಕಾರವು ಮಾನ್ಯ ಉಪಲೋಕಾಯುಕ್ತರು, ಕರ್ನಾಟಕ 
ಲೋಕಾಯುಕ್ತ ಇವರು ಶ್ರೀ ಕೆ. ಭೀಮರಾವ್, ಹಿಂದಿನ ತಹಶೀಲ್ದಾರ್‌, ಯಲ್ಬುರ್ಗಾ ತಾ , ಕೊಪ್ಪಳ ಜಿಲ್ಲೆ, ಪ್ರಸ್ತುತ ವಿಶೇಷ 
ತಹಶೀಲ್ದಾರ್‌, ಕೆ.ಎಸ್.ಎಫ್. ಸಿ., ಬೆಂಗಳೂರು ಇವರ ವಿರುದ್ಧ ಇಲಾಖಾ ವಿಚಾರಣೆ ಜರುಗಿಸಿ, ಸಲ್ಲಿಸಲಾಗಿದ್ದ , ವಿಚಾರಣಾ 
ವರದಿಯನ್ನು ಒಪ್ಪಿ , ಶ್ರೀ ಕೆ.ಭೀಮರಾವ್ ತಹಶೀಲ್ದಾರ್ ಇವರ ವಿರುದ್ಧ ಹೂಡಲಾಗಿದ್ದ ಇಲಾಖಾ ವಿಚಾರಣೆಯಿಂದ ಕೈಬಿಟ್ಟು 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1641 

ಎಸ್. ಬಿ . ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು - 3 ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೪೭ 
INFORMATION TECHNOLOGY, BIOTECHNOLOGY AND SCIENCE & TECHNOLOGY SECRETARIAT 

ADDENDUM 
No. ITD 39 MDA 2008 , Bangalore , Dated : 4th July 2009 
Sub : Setting up of Rural Business Process Outsourcing [ BPO] units . 

In the operative portion of Government Order No.ITD 39 MDA 2008 dated :19 .1 . 2009, under the 
heading " Recurring Financial Support" after the words " Financial Support of Rs . 5000 /-per employee as 
subsidy to meet the cost of building rentals and internet connectivity the following words and para shall 
be added : 

" Restricted to first two years of the operation of each unit." 

" Financial support of the Government will be offered even to such BPO units , which set up units 
exceeding 100 seats. The financial support will however be offered in multiples of 100 seaters and not in 
fraction ”. 

By order and in the name of Governor of Karnataka 
P . R . 1649 

M .V . KRISHNAMURTHY 

Under Secretary to Government 
Information Technology, Biotechnology and Science & Technology Department 

ಕಂದಾಯ ಸಚಿವಾಲಯ 
ವಿಷಯ : ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕಿನ ಅರ್ಕಾವತಿ ಜಲಾಶಯ ಯೋಜನೆಯಡಿಯಲ್ಲಿ 

( ಹಾರೋಬೆಲೆ ಯೋಜನೆ) ಸಂತ್ರಸ್ಥರಾದ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ 

ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ. 
ಉಲ್ಲೇಖ : 1 ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 139 ಆರ್‌ಇಹೆಚ್ 1999, ದಿನಾಂಕ:28.10 .1999 

2. ಜಲ ಸಂಪನ್ಮೂಲ ಇಲಾಖೆಯ ದಿನಾಂಕ:9 /1 /2009ರ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಜಸಂಇ 99 

ಎಂಎಕೆ 2005 ( ಭಾಗ) ಇದರೊಂದಿಗೆ ಮುಕ್ತಾಯಗೊಂಡ ಪತ್ರ ವ್ಯವಹಾರ. 
3, ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ ಇವರ ಪತ್ರ ಸಂಖ್ಯೆ:ಕಾನೀನಿನಿ/ ಆ/ ಸಿ 

3/ಭೂಸ್ವಾ/ ಕಾ . ಇಂ / ರಾಂ . ನಗರ/ ಸಿ.ಆರ್. ೨0/08 - 09, ದಿನಾಂಕ: 26.6.2009 
ಪ್ರಸ್ತಾವನೆ: 

ಕನಕಪುರ ತಾಲ್ಲೂಕು, ಉಯ್ಯಂಬಳ್ಳಿ ಹೋಬಳಿಯಲ್ಲಿ ಅರ್ಕಾವತಿ ಜಲಾಶಯ ಯೋಜನೆಯನ್ನು 1984 - 85ನೇ 
ಸಾಲಿನಲ್ಲಿ ಕೈಗೊಳ್ಳಲಾಗಿರುತ್ತದೆ. ಈ ಯೋಜನೆಯಿಂದ ಒಟ್ಟು 6232 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ 
ಉದ್ದೇಶವನ್ನು ಹೊಂದಲಾಗಿದೆ. ಅರ್ಕಾವತಿ ಜಲಾಶಯ ಯೋಜನೆಯಡಿಯಲ್ಲಿ ಈ ಕೆಳಕಂಡ ಗ್ರಾಮಗಳು ಬಾಧಿತವಾಗಿರುತ್ತದೆ. 
ಗ್ರಾಮದ ಹೆಸರು 

ಷರಾ 
1. ಮಾರ್ಗದಯ್ಯನಗುಂದಿ ( ಇದಕ್ಕೆ ಹೊಂದಿಕೊಂಡಿರುವ 

ಈ ಗ್ರಾಮಗಳ ಜಮೀನು ಹಾಗೂ ಮನೆಗಳು 
ಮಾರೇಗೌಡನದೊಡ್ಡಿ) 

ಸಂಪೂರ್ಣವಾಗಿ ಮುಳುಗಡೆಯಾಗುತ್ತಿದೆ 
2 . ಹೊನ್ನಗಾನಹಳ್ಳಿ 

ನಲ್ಲಹಳ್ಳಿ ( ಇದಕ್ಕೆ ಹೊಂದಿಕೊಂಡಿರುವ ಅಂತೋಣಿ ದೊಡ್ಡಿ) 
ಕೂತಗಳೆ 
ಟೋಕಿನಾಯನಕದೊಡ್ಡಿ 

ಈ ಗ್ರಾಮಗಳ ಜಮೀನುಗಳು ಮಾತ್ರ 
ಮಾರಸಂದ್ರ (ಕೋಡಿಹಳ್ಳಿ ಸರ್ವೆ ನಂಬರ್ ) 

ಮುಳುಗಡೆಗೆ ಒಳಪಟ್ಟಿವೆ. 
ಮಾರಸಂದ್ರ ( ಕೂತಗಳೆ ಸರ್ವೆ ನಂಬರ್) 
ಕೊಕ್ಕರೆ ಹೊಸಹಳ್ಳಿ 

ಕೂನೂರು 
10 

ನಿಡಗಲ್ಲು 


5 


6 


. 


ಗಿ 


೨೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ | 
2 . ಮೇಲೆ ಕ್ರಮ ಸಂಖ್ಯೆ(1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಅರ್ಕಾವತಿ ಜಲಾಶಯ ಯೋಜನೆಯಡಿ ಮೇಲೆ ತಿಳಿಸಿದ 
ಗ್ರಾಮಗಳಲ್ಲಿ ಸಂತಸರಾದ ಒಟು 566 ಕುಟುಂಬಗಳಿಗೆ 653 ಲಕ್ಷ ವೆಚ್ಚದಲ್ಲಿ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ 
ಸೌಲಭ್ಯಗಳನ್ನು ಕಲಿಸಲು ಪುನರ್ವಸತಿ ಪ್ಯಾಕೇಜನ್ನು ಮಂಜೂರು ಮಾಡಲಾಗಿರುತ್ತದೆ. 
3. ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಜಲ ಸಂಪನ್ಮೂಲ ಇಲಾಖೆಯ ಅನಧಿಕೃತ ಟಿಪ್ಪಣಿಯೊಂದಿಗೆ ಮುಕ್ತಾಯಗೊಂಡ 
ಪತ್ರ ವ್ಯವಹಾರದೊಂದಿಗೆ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ ನಿಯಮಿತ 
ಇವರು 2006ರಲ್ಲಿ ಪುನಃ 714 ಫಲಾನುಭವಿಗಳ ಹೆಚ್ಚುವರಿ ಪಟ್ಟಿಯನ್ನು ಕಳುಹಿಸಿ ಅವರಿಗೆ ಪುನರ್ವಸತಿ ಸೌಲಭ್ಯಗಳನ್ನು 
ನೀಡಲು ಒಟ್ಟು ರೂ .4 ,11 ,95 ,400ಗಳ ವೆಚ್ಚಕ್ಕೆ ಮಂಜೂರಾತಿಯನ್ನು ಕೋರಿದ್ದರು, 
4, ಕಾವೇರಿ ನೀರಾವರಿ ನಿಗಮ ಮತ್ತು ಜಲಸಂಪನ್ಮೂಲ ಇಲಾಖೆಯು ನೀಡಿರುವ ವರದಿಯಲ್ಲಿ ಅರ್ಕಾವತಿ ಜಲಾಶಯ 
ಯೋಜನೆಯ ಪುನರ್ವಸತಿ ಸಮಿತಿ ಸಭೆಯಲ್ಲಿ ಹಾಜರಿದ್ದ ರೈತ ಮುಖಂಡರುಗಳು ಹಾಗೂ ಸಂತ್ರಸ್ಥ ಕುಟುಂಬದ ಪ್ರತಿನಿಧಿಗಳ 
ಮನವಿ ಮೇರೆಗೆ ಈ ಹಿಂದೆ ಫಲಾನುಭವಿಗಳ ಪಟ್ಟಿ ತಯಾರಿಸುವಾಗ ಕೈಬಿಟ್ಟುಹೋದ ಮತ್ತು ಅರ್ಜಿ ಸಲ್ಲಿಸದೇ ಇದ್ದ ಹಾಗೂ 
ಹೊಸದಾಗಿ ಅರ್ಜಿ ಸಲ್ಲಿಸಿರುವ ಪ್ರಕರಣಗಳನ್ನು ಸಹ ಪರಿಗಣಿಸುವಂತೆ ತೀರ್ಮಾನಿಸಲಾಯಿತೆಂದು ತಿಳಿಸಲಾಗಿದೆ. ಇದಲ್ಲದೆ 
ಸಂತ್ರಸ್ಥ ಕುಟುಂಬಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಳುಗಡೆಗೊಂಡಿರುವ ಜಮೀನಿನ ಜಂಟಿ ಖಾತೆಯನ್ನು ಹೊಂದಿದ್ದವರಿದ್ದು, ಆ 
ಕುಟುಂಬದ ಇತರೆ ಳಿಗೂ ಸಹ ಪರಿಹಾರ ಕೊಡಬೇಕೆಂದು ತೀರ್ಮಾನಿಸಲಾಗಿದೆಯೆಂದು ತಿಳಿಸಲಾಗಿದೆ. ಅದರಂತೆ 
ಅಂತಹ ಒಟ್ಟು 2573 ಅರ್ಜಿಗಳು ಬಂದಿದ್ದು ಅವುಗಳನ್ನು ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್‌ಗಳು ಕಂದಾಯ 
ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಪುನರ್ ಪರಿಶೀಲಿಸಿ ಒಟ್ಟು 714 ಅರ್ಹ ಫಲಾನುಭವಿಗಳ ಹೆಚ್ಚುವರಿ 
ಪಟ್ಟಿಯನ್ನು ತಯಾರಿಸಲಾಗಿದೆಯೆಂದು ತಿಳಿಸಿರುತ್ತಾರೆ. ಇವರುಗಳಿಗೆ ಈ ಹಿಂದೆ 1999ರಲ್ಲಿ ಮಂಜೂರು ಮಾಡಿರುವ ಪ್ಯಾಕೇಜ್ 
ನಂತೆ ಸೌಲಭ್ಯಗಳನ್ನು ನೀಡಲು ರೂ . 4,11 ,95, 400ಗಳ ವೆಚ್ಚಕ್ಕೆ ಅನುಮೋದನೆ ಪಡೆಯಲು ಪುನರ್ವಸತಿ ಸಮಿತಿ ಸಭೆಯ 
ನಿರ್ಣಯದಂತೆ ಪ್ರಸ್ತಾವನೆ ಸಲ್ಲಿಸಿರುವುದಾಗಿ ತಿಳಿಸಿರುತ್ತಾರೆ. 
5 . ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ ನಿಯಮಿತ, 
ಇವರು ಪ್ರಸ್ತುತ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕುಟುಂಬದ ಫಲಾನುಭವಿಗಳ ಪುನರ್ ಪರಿಶೀಲನೆ ಮಾಡಿಸಲಾಗಿದ್ದು, 
ಅದರಂತೆ ಅರ್ಹ ಫಲಾನುಭವಿಗಳ ಸಂಖ್ಯೆಯಲ್ಲಿ ಮತ್ತು ಪಾವತಿಸಬೇಕಾದ ಪರಿಹಾರ ಮೊತ್ತದಲ್ಲಿ ಪರಿಷರಣೆಯಾಗಿದ 
ಪರಿಷ್ಕರಣೆಯಂತೆ ಪ್ರಸ್ತುತ ಒಟ್ಟು 583 ಅರ್ಹ ಫಲಾನುಭವಿಗಳಿಗೆ ರೂ . 3,33,59,600/ - ಪರಿಹಾರಧನ ಪಾವತಿಸುವ 
ಪ್ರಸ್ತಾವನೆಗೆ ಅನುಮೋದನೆ ಕೋರಿರುತ್ತಾರೆ. ಪರಿಷ್ಕತ ಪ್ರಸ್ತಾವನೆಯಂತೆ ಪರಿಹಾರಧನ ಪಾವತಿಸಲು ಮಂಜೂರಾತಿ 
ನೀಡುವಂತೆ ಜಲಸಂಪನ್ಮೂಲ ಇಲಾಖೆಯು ಶಿಫಾರಸ್ಸು ಮಾಡಿರುತ್ತದೆ. 
6. ಪ್ರಸ್ತಾವನೆಯನ್ನು ಪರಿಗಣಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ :ಕಂಇ 44 ಆರ್‌ಇಹೆಚ್ 2006, ಬೆಂಗಳೂರು, ದಿನಾಂಕ:13ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕಿನ ಅರ್ಕಾವತಿ 
ಜಲಾಶಯ ಯೋಜನೆಯಡಿಯಲ್ಲಿ ( ಹಾರೋಬೆಲೆ ಯೋಜನೆ) ಸಂತ್ರಸ್ಥರಾದ ಹಾಗೂ ಪರಿಷ್ಕತ ಪಟ್ಟಿಯಂತೆ ತಯಾರಿಸಲಾದ 
ಮತ್ತು ಮೇಲೆ ಪ್ರಸ್ತಾವನೆಯಲ್ಲಿ ಹೇಳಲಾದ 10 ಗ್ರಾಮಗಳಲ್ಲಿನ ಒಟ್ಟು 583 ಹೆಚ್ಚುವರಿ ಅರ್ಹ ಕುಟುಂಬಗಳಿಗೆ ಪುನರ್ವಸತಿ 
ಮತ್ತು ಪುನರ್ ನಿರ್ಮಾಣ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ರೂ . 3, 33,59.600 / (ರೂಪಾಯಿ ಮೂರುಕೋಟಿ 
ಮೂವತ್ತಮೂರು ಲಕ್ಷ ಐವತ್ತೊಂಬತ್ತು ಸಾವಿರದ ಆರು ನೂರು ಮಾತ್ರ) ವೆಚ್ಚದ ಪ್ಯಾಕೇಜನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು 
ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

(1) ಪರಿಹಾರ ಮೊತ್ತವನ್ನು ಪಾವತಿಸುವ ಮೊದಲು ಫಲಾನುಭವಿಗಳು ಅರ್ಹರಿರುವ ಬಗ್ಗೆ ಖಚಿತಪಡಿಸಿಕೊಳ್ಳುವುದು. 
(2) ಈ ವೆಚ್ಚವನ್ನು ಕಾವೇರಿ ನೀರಾವರಿ ನಿಗಮದ ಸಂಪನ್ಮೂಲಗಳಿಂದ ಭರಿಸತಕ್ಕದ್ದು. 
(3) ವೆಚ್ಚದ ಬಗ್ಗೆ ನಿಯಮಾನುಸಾರ ಲೆಕ್ಕ ಪತ್ರ ದಾಖಲಾತಿಗಳನ್ನು ನಿರ್ವಹಿಸತಕ್ಕದ್ದು. 

(4) ಯೋಜನಾ ವೆಚ್ಚ ವಿನಿಯೋಗವಾದ ಬಗ್ಗೆ ಹಾಗೂ ಪುನರ್ವಸತಿ ಕಾರ್ಯ ಪೂರ್ಣಗೊಂಡ ಬಗ್ಗೆ 
ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರು ಸರ್ಕಾರಕ್ಕೆ ಪ್ರಮಾಣ ಪತ್ರ ಮತ್ತು ಪಾಲನಾ ವರದಿ ಸಲ್ಲಿಸತಕ್ಕದ್ದು . 
2) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಪಿಡಬ್ಲೂಡಿ 1027 ಎಫ್ - ಸಿ -1/2005 
ದಿನಾಂಕ:27.12 .2005 ಮತ್ತು ಅನಧಿಕೃತ ಟಿಪ್ಪಣಿ ಸಂಖ್ಯೆ:ಆಇ 143 ವೆಚ್ಚ - 7 /2009 ದಿನಾಂಕ:28.2.2009 ಹಾಗೂ ಜಲ 
ಸಂಪನ್ಮೂಲ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಜಸಂಇ 99 ಎಂಎಂಕೆ 2005, ದಿನಾಂಕ:14.5.2009ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1672 

ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಪುನರ್ವಸತಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೪೯ 
PERSONNEL AND ADMINISTRATIVE REFORMS SECRETARIAT 

CORRIGENDUM 
No . DPAR 2 SLU 2009, Bangalore, Dated : 18th June , 2009 
In Notification No.DPAR 2 SLU 2009 dated :15.6 .2009 the figure “ Rs 2.500" appearing in sub 
rule ( ii) of rule 2 shall be read as "Rs. 10 , 000 " . 

By Order and in the name of the Governor ofKarnataka , 

P. MARKANDEYA 
P. R . 1676 

Under Secretary to Government, 
Department of Personnel and Administrative Reforms ( ServicesRules - 2) 

ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಮಾನ್ಯ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸಕ್ಕೆ ನೂತನ ಮಾದರಿಯ ಪ್ಯಾನಾಸೋನಿಕ್ ಕೀ 

ಟೆಲಿಫೋನ್ ಉಪಕರಣಗಳ ಖರೀದಿಸಿ ಅಳವಡಿಸಿರುವ ವೆಚ್ಚ ಪಾವತಿ ಮಾಡುವ ಬಗ್ಗೆ. 
ಓದಲಾಗಿದೆ : 1 ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಗಳ ಟಿಪ್ಪಣಿ ಸಂಖ್ಯೆ: ಮುಮ / ವಿಕ/05 / 

2009 ದಿನಾಂಕ:16.1. 2009. 
2. ಟೆಂಡರ್ ಅಧಿಸೂಚನೆ ಸಂಖ್ಯೆ:ಸಿಆಸುಇ 57 ಡಿಟಿಎನ್ 2009 ದಿನಾಂಕ:24,2,2009 
3. ಪತ್ರ ಸಂಖ್ಯೆ :ಸಿಆಸುಇ 57 ಡಿಟಿಎನ್ 2009 ದಿನಾಂಕ:4.4.2009 . 
4. ಮೆ :ಸೈಸ್ ಮಾರ್ಕೆಟಿಂಗ್ ಕಂ ., ಬೆಂಗಳೂರು ಸಂಸ್ಥೆಯ ಬಿಲ್ ಸಂಖ್ಯೆ : 427 ದಿನಾಂಕ :6.5.09 
5. ಮುಖ್ಯ ಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಯವರ ಪತ್ರ ಸಂಖ್ಯೆ:ಸಿಎ . ಓಎಸ್‌ಡಿ 1051. 09 

ದಿನಾಂಕ:5 .6 .09. 
ಪ್ರಸ್ತಾವನೆ : 

* ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ನ ಟಿಪಣಿಯಲ್ಲಿ ಮಾನ್ಯ ಮುಖ್ಯ ಮಂತ್ರಿಯವರ ಅಧಿಕೃತ ನಿವಾಸಕ್ಕೆ ಕಾಲರ್ 
ಐಡಿ ಇರುವ ಉತ್ತಮ ಗುಣಮಟ್ಟದ 25 ಇ. ಪಿ. ಎ . ಬಿ. ಎಕ್ಸ್ , ಹೊಸ ದೂರವಾಣಿ ಉಪಕರಣಗಳನ್ನು ಖರೀದಿಸಿ ಅಳವಡಿಸುವಂತೆ 
ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಗಳು ಕೋರಿಕೆ ಸಲ್ಲಿಸಿದ್ದರು. ಅದರಂತೆ , ಮಾನ್ಯ ಮುಖ್ಯ ಮತ್ರಿಯವರ 
ಅಧಿಕೃತ ನಿವಾಸ ಸಂಖ್ಯೆ :2, ಕಾಟೇಜಸ್ , ರೇಸ್ ಕೋರ್ಸ್ ರಸ್ತೆ , ಬೆಂಗಳೂರು, ಇಲ್ಲಿಗೆ ಕೆಎಕ್ಸ್ - ಟಿಡಿಎ 100 ಡಿಜಿಟಲ್ ಐಪಿ 
ಪಿಬಿಎಕ್ಸ್ ಪ್ಯಾನಾಸೋನಿಕ್ ಕೀ - ಟೆಲಿಫೋನ್ ಸಂಪರ್ಕ ವ್ಯವಸ್ಥೆಯನ್ನು 8 ಟ್ರಂಕ್ ಲೈನ್, ಕಾರ್ಡ್, 16 ಡಿಜಿಟಲ್ 
ಎಕ್ಸ್‌ಟೆನ್ಷನ್ 16 ಅನಾಲಾಗ್ ಎಕ್ಸ್ಟೆನ್ ಷನ್ ಉಪಕರಣಗಳೊಂದಿಗೆ ಖರೀದಿಸಿ ಅಳವಡಿಸುವ ಸಂಬಂಧ ಅಧಿಕೃತ 
ಮಾರಾಟಗಾರರಿಂದ ಮೊಹರಾದ ಟೆಂಡರ್‌ಗಳನ್ನು ಆಹ್ವಾನಿಸಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ಟೆಂಡರ್ ಪ್ರಕಟಣೆ 
ನೀಡಲಾಗಿತ್ತು ಇದಕ್ಕೆ ಪ್ರತಿಕ್ರಯಿಸಿ ನಾಲ್ಕು ಸಂಸ್ಥೆಗಳು ಟೆಂಡರ್‌ ಸಲ್ಲಿಸಿದ್ದು ಈ 04 ಸಂಸ್ಥೆಗಳ ಟೆಂಡರ್‌ಗಳನ್ನು 
ನಿಯಮಾನುಸಾರ ಪರಿಶೀಲಿಸಲಾಯಿತು. ನಾಲ್ಕು ಟೆಂಡರ್‌ಗಳನ್ನು ನಿಯಮಾನುಸಾರ ಪರಿಶೀಲಿಸಲಾಗಿ ಮೆ : ಸ್ವಿಸ್ ಮಾರ್ಕೆಟಿಂಗ್ 
ಕಂ ., ಬೆಂಗಳೂರು ಸಂಸ್ಥೆಯು ಕೆಎಕ್ಸ್ - ಟಿಡಿಎ 100 ಡಿಜಿಟಲ್ ಐಪಿ- ಪಿಬಿಎಕ್ಸ್ ಪ್ಯಾನಾಸೋನಿಕ್ ಕೀ - ಟೆಲಿಫೋನ್ ಸಂಪರ್ಕ 
ವ್ಯವಸ್ಥೆಯನ್ನು 8 ಟ್ರಂಕ್ ಲೈನ್ ಕಾರ್ಡ್ 16 ಡಿಜಿಟಲ್ ಎಕ್ಸ್ಟೆನ್‌ಷನ್ ., 16 ಅನಾಲಾಗ್ ಎಕ್ಸ್ಟೆನ್‌ಷನ್ ಉಪಕರಣಗಳಿಗೆ 
ಅತಿ ಕಡಿಮೆ ದರ ಅಂದರೆ ರೂ . 3,96,400.00 ( ಎಲ್ಲಾ ತೆರಿಗೆ ಸೇರಿ) ಮೊತ್ತವನ್ನು ನಮೂದಿಸಿರುತ್ತದೆ. ಮಾನ್ಯ ಮುಖ್ಯ 
ಮಂತ್ರಿಯವರ ಅಧಿಕೃತ ನಿವಾಸಕ್ಕೆ ಅತ್ಯಾಧುನಿಕ ಪ್ಯಾನಾಸೋನಿಕ್ ಕೀ - ಟೆಲಿಫೋನ್ ಕಾಲರ್ ಐಡಿ ಇರುವ ಹೊಸ ದೂರವಾಣಿ 
ಉಪಕರಣಗಳನ್ನು ಒಟ್ಟು ರೂ . 3,96,400.00 ( ರೂ . ಮೂರು ಲಕ್ಷ ತೊಂಭತ್ತಾರು ಸಾವಿರದ ನಾಲ್ಕು ನೂರು ಮಾತ್ರ) ( ತೆರಿಗೆ 
ಸೇರಿ) ವೆಚ್ಚದಲ್ಲಿ ಖರೀದಿಸಿ ಅಳವಡಿಸುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಸದರಿ ಸಂಸ್ಥೆಯನ್ನು 
ಕೋರಲಾಗಿತ್ತು. ಅದರಂತೆ ಈ ಸಂಸ್ಥೆಯು ಮಾನ್ಯ ಮುಖ್ಯ ಮಂತ್ರಿಯವರ ಅಧಿಕೃತ ನಿವಾಸಕ್ಕೆ ಕಾಲರ್ ಐಡಿ ಇರುವ ಹೊಸ 
ಪ್ಯಾನಾಸೋನಿಕ್ ಕೀ ಟೆಲಿಫೋನ್ ಉಪಕರಣಗಳನ್ನು ಖರೀದಿಸಿ ಅಳವಡಿಸಿದ್ದು, ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರಲ್ಲಿನ 
ಬಿಲ್ಲನ್ನು ಪಾವತಿಗಾಗಿ ಸಲ್ಲಿಸಿದೆ. ಮಾನ್ಯ ಮುಖ್ಯ ಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಯವರ ಮೇಲೆ (5) ರಲ್ಲಿ 
ಓದಲಾಗಿರುವ ತಮ್ಮ ಪತ್ರದಲ್ಲಿ ಮೇಲ್ಕಂಡಂತೆ ದೂರವಾಣಿ ಉಪಕರಣಗಳನ್ನು ಅಳವಡಿಸಿರುವುದಾಗಿ ತಿಳಿಸಿರುತ್ತಾರೆ. ಅದರಂತೆ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

* ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 57 ಡಿಟಿಎನ್ 2009, ಬೆಂಗಳೂರು, ದಿನಾಂಕ:22ನೇ ಜೂನ್ 2009 

ಪ್ರಸ್ತಾವನೆಯಲ್ಲಿನ ವಿವರಣೆಯನ್ವಯ ಮಾನ್ಯ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸ ಸಂಖ್ಯೆ:2, ಕಾಟೇಜಸ್ ರೇಸ್ 
ಕೋರ್ಸ್ ರಸ್ತೆ , ಬೆಂಗಳೂರು, ಇಲ್ಲಿಗೆ ಕೆಎಕ್ಸ್ ಟಿಡಿಎ 100 ಡಿಜಿಟಲ್ ಐಪಿ- ಪಿಬಿಎಕ್ಸ್ ಪ್ಯಾನಾಸೋನಿಕ್ ಕೀ - ಟೆಲಿಫೋನ್ 
ಸಂಪರ್ಕ ವ್ಯವಸ್ಥೆಯನ್ನು 8 ಟ್ರಂಕ್ ಲೈನ್ ಕಾರ್ಡ್, 16 ಡಿಜಿಟಲ್ ಎಕ್ಸ್ ಟೆನ್‌ಷನ್, 16 ಅನಾಲಾಗ್ ಎಕ್ಸ್ಟೆನ್‌ಷನ್ KXT 
7030 -5 Nos , KXT 7665- 11 Nos., Panasonic Basic Instrument KXT 600 MX- 10 Nos, 600 VA UPS -1 No. 
ಉಪಕರಣಗಳನ್ನು (ಕೇಬಲ್ , ಕೇಸಿಂಗ್ ಮತ್ತು ಅಳವಡಿಕೆ ವೆಚ್ಚ ಸೇರಿ) ಖರೀದಿಸಿ ಅಳವಡಿಸಿರುವ ವೆಚ್ಚ ಒಟ್ಟು ರೂ . 3 , 96 , 
400.00 ( ರೂ . ಮೂರು ಲಕ್ಷ ತೊಂಭತ್ತಾರು ಸಾವಿರದ ನಾಲ್ಕು ನೂರು ಮಾತ್ರ) ( ತೆರಿಗೆ ಸೇರಿ) ಗಳನ್ನು ಮೆ : ಸ್ವಿಸ್ 


೨೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಮಾರ್ಕೆಟಿಂಗ್ ಕಂ ., ನಂ . 277 /14 , ಪೋಸ್ಟ್ ಆಫೀಸ್ ಎದುರು, 10ನೇ ಕ್ರಾಸ್ , ವಿಲ್ಸನ್ ಗಾರ್ಡನ್, ಬೆಂಗಳೂರು- 27 
ಸಂಸ್ಥೆಗೆ ಪಾವತಿ ಮಾಡಲು ಮಂಜೂರಾತಿ ನೀಡಲಾಗಿದೆ. 

ಈ ವೆಚ್ಚವನ್ನು ಆಯವ್ಯಯ ಲೆಕ್ಕಶೀರ್ಷಿಕೆ 2013- ಮಂತ್ರಿಮಂಡಲ - 800 - ಇತರೆ ವೆಚ್ಚಗಳು -051 - ಸಾಮಾನ್ಯ 
ವೆಚ್ಚಗಳು ” ಇದರಡಿಯಲ್ಲಿ ಭರಿಸತಕ್ಕದ್ದು . 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 1996 , ದಿನಾಂಕ:10 .7.1996 ರಲ್ಲಿ ಇಲಾಖೆಯ 
ಸರ್ಕಾರದ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ ., 1677 

ಕೆ.ಎಸ್ . ಮಂಜುನಾಥ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಕಾರ್ಯಕಾರಿ) 
ವಿಷಯ : 3ನೇ ಹಣಕಾಸು ಆಯೋಗದ ವರದಿಯ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸಲು 

ಕಾರ್ಯಪಡೆಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : ಮಾನ್ಯ ಮುಖ್ಯ ಮಂತ್ರಿಯವರ ಟಿಪ್ಪಣಿ ಸಂಖ್ಯೆ : ಪಿಎಸ್. ಸಿಎಂ /1985 /2009 , ದಿನಾಂಕ :11 .6.2009 
ಪ್ರಸ್ತಾವನೆ: 

- ಶ್ರೀ ಎ. ಜಿ. ಕೊಡ್ಡಿ ರವರ ನೇತೃತ್ವದಲ್ಲಿ ರಚಿಸಿದ್ದ 3ನೇ ಹಣಕಾಸು ಆಯೋಗವು ಪಂಚಾಯತ್ ರಾಜ್ ಮತ್ತು ಇತರ 
ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ವ್ಯವಸ್ಥೆ ಮತ್ತು ಆಡಳಿತದ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ಸದರಿ ಸಂಸ್ಥೆಗಳು 
ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಪೂರಕವಾಗುವಂತೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ. ಪಂಚಾಯತ್ 
ರಾಜ್ ಮತ್ತಿತರ ಸಂಸ್ಥೆಗಳನ್ನು ಬಲಪಡಿಸಿ ಅವುಗಳು ಸರ್ಕಾರದ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು 
ಅಗತ್ಯವಿರುತ್ತದೆ. ಕಾರಣ ಈ ದಿಸೆಯಲ್ಲಿ 3ನೇ ಹಣಕಾಸು ಆಯೋಗನೀಡಿರುವ ವರದಿಯನ್ನು ಅನುಷ್ಠಾನಕ್ಕೆ ತರುವುದು ಅಷ್ಟೇ 
ಅವಶ್ಯಕವಾಗಿರುತ್ತದೆ. 

3ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಸದರಿ ಆಯೋಗದ ಜವಾಬ್ದಾರಿಯನ್ನು ಅತ್ಯಂತ 
ಸಮರ್ಪಕವಾಗಿ ನಿರ್ವಹಿಸುತ್ತಾರೆ. 3ನೇ ಹಣಕಾಸು ಆಯೋಗದ ವರದಿಯನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕಾಗಿದೆ. ಈ 
ವರದಿಯನ್ನು ಅನುಷ್ಠಾನಗೊಳಿಸುವ ಸಂಬಂಧ ಶಿಫಾರಸ್ಸು ನೀಡಲು ಒಂದು ಕಾರ್ಯಪಡೆಯನ್ನು ರಚಿಸುವುದು ಸೂಕ್ತವೆಂದು 
ಕಂಡುಬರುತ್ತದೆ. 

ಮಾನ್ಯ ಮುಖ್ಯಮಂತ್ರಿಯವರು ಮೇಲೆ ಓದಲಾದ ದಿನಾಂಕ: 11.6.2009ರ ಟಿಪ್ಪಣಿಯಲ್ಲಿ 3ನೇ ಹಣಕಾಸು ಆಯೋಗದ 
ವರದಿಯನ್ನು ಅನುಷ್ಠಾನಗೊಳಿಸಲು ಕಾರ್ಯಪಡೆಯನ್ನು ಈ ಕೆಳಗಿನಂತೆ ರಚಿಸಲು ಆದೇಶಿಸಿರುತ್ತಾರೆ. 
1) | ಶ್ರೀ ಎ . ಜಿ. ಕೊಡ್ಡಿ 

ಅಧ್ಯಕ್ಷರು 
( 2 ) | ಡಾ : ಮಹೇಂದ್ರ ಎಸ್. ಕಂಠಿ 

ಸದಸ್ಯರು 
3 ) | ಟಿ. ತಿಮ್ಮೇಗೌಡ 

ಸದಸ್ಯರು 
4) ಸರ್ಕಾರದ ಕಾರ್ಯದರ್ಶಿ ( ಪಂಚಾಯತ್ ರಾಜ್) . 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ | ಸದಸ್ಯ ಕಾರ್ಯದರ್ಶಿ 
ಮೇಲೆ ವಿವರಿಸಿರುವಂತೆ ಕಾರ್ಯಪಡೆಯನ್ನು ರಚಿಸಲು ಸರ್ಕಾರವು ನಿರ್ಧರಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 72 ಶಿಸನೇ 2009 , ಬೆಂಗಳೂರು, ದಿನಾಂಕ:3ನೇ ಜುಲೈ , 2009 | 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, 3ನೇ ಹಣಕಾಸು ಆಯೋಗದ ವರದಿಯನ್ನು 
ಅನುಷ್ಠಾನಗೊಳಿಸಲು ಕೆಳಕಂಡಂತೆ ಕಾರ್ಯಪಡೆಯನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ರಚಿಸಲಾಗಿದೆ. 
( 1) ಶ್ರೀ ಎ. ಜಿ. ಕೊಡ್ಡಿ 

ಅಧ್ಯಕ್ಷರು 
2) | ಡಾ : ಮಹೇಂದ್ರ ಎಸ್ . ಕಂಠಿ 

ಸದಸ್ಯರು 
3) | ಟಿ . ತಿಮ್ಮೇಗೌಡ 

ಸದಸ್ಯರು 
4 ) | ಸರ್ಕಾರದ ಕಾರ್ಯದರ್ಶಿ ( ಪಂಚಾಯತ್ ರಾಜ್ ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸದಸ್ಯ ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1701 

- ಎಸ್ . ತಿಪ್ಪೇಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ರಾಜ್ಯ ಶಿಷ್ಠಾಚಾರ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೫೧ 
ಸುತ್ತೋಲೆ| 
ಸಂಖ್ಯೆ : ಡಿಪಿಎಆರ್ 262 ಎಸ್ಎಎಸ್ 2009 , ಬೆಂಗಳೂರು, ದಿನಾಂಕ:26ನೇ ಜೂನ್ 2009 
ವಿಷಯ : ಐಎಎಸ್‌ ವೇತನ ನಿಯಮಗಳು 2007 -ನಿಯಮ 5ಎ - ಪೇ ಬ್ಯಾಂಡ್ 3ರಲ್ಲಿರುವ ಕೆಲವು 

ಅಧಿಕಾರಿಗಳಿಗೆ ಹೆಚ್ಚಿನ ದರದ ವೇತನ ಮುಂಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ : 1 ಐಎಎಸ್ ( ವೇತನ) 2ನೇ ತಿದ್ದುಪಡಿ ನಿಯಮಗಳು 2008 

2 ಮಹಾಲೇಖಪಾಲರ ಪತ್ರ ಸಂಖ್ಯೆ : ಜಿಎಂ/ ಐಎಎಸ್/ 94, ದಿನಾಂಕ:14.5.2009 . 
ಐಎಎಸ್ ( ವೇತನ) 2ನೇ ತಿದ್ದುಪಡಿ ನಿಯಮಗಳು 2008ರ ನಿಯಮ 5ಎ ( 3) ರಲ್ಲಿ ಪೇ ಬ್ಯಾಂಡ್ - 3ರಲ್ಲಿರುವ 
ಅಧಿಕಾರಿಗಳ ವೃಂದಬಲದ ಶೇ 20 ಅಧಿಕಾರಿಗಳಿಗೆ ಹೆಚ್ಚಿನ ದರದಲ್ಲಿ ವೇತನ ಮುಂಬಡ್ತಿಯನ್ನು ಅಂದರೆ ಶೇ 4ರ ದರದಲ್ಲಿ 
ವೇತನ ಮುಂಬಡ್ತಿಯನ್ನು ಮಂಜೂರು ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಮಹಾಲೇಖಪಾಲರು ದಿನಾಂಕ:14 .5 .2009ರ 
ಪತ್ರದಲ್ಲಿ ಈ ರೀತಿ ಹೆಚ್ಚಿನ ದರದಲ್ಲಿ ವೇತನ ಮುಂಬಡ್ತಿ ಮಂಜೂರು ಮಾಡಲು ಅರ್ಹರಾದ ಅಧಿಕಾರಿಗಳ ಪಟ್ಟಿಯನ್ನು 
ಒದಗಿಸಲು ಕೋರಿರುತ್ತಾರೆ. 

ಪೇ ಬ್ಯಾಂಡ್ 3ರಲ್ಲಿರುವ ಅಧಿಕಾರಿಗಳಲ್ಲಿ, ಹೆಚ್ಚಿನ ದರದಲ್ಲಿ ವೇತನ ಮುಂಬಡ್ತಿಗೆ ಅರ್ಹರಾಗುವ ಅಧಿಕಾರಿಗಳನ್ನು 
ಗುರುತಿಸಬೇಕಾದ ಅಗತ್ಯವಿದೆ. ತಕ್ಷಣದ ಹಿಂದಿನ ಆರ್ಥಿಕ ವರ್ಷದ ಕಾರ್ಯನಿರ್ವಹಣಾ ವರದಿಯ ಆಧಾರದ ಮೇಲೆ ಅರ್ಹ 
ಅಧಿಕಾರಿಗಳನ್ನು ಗುರುತಿಸಲಾಗುವುದು . ಪೇ ಬ್ಯಾಂಡ್ - 3ರಲ್ಲಿ 80 ಜನ ಅಧಿಕಾರಿಗಳಿದ್ದು, ಕೇವಲ 16 ಅಧಿಕಾರಿಗಳಿಗೆ ಈ ರೀತಿ 
ಹೆಚ್ಚಿನ ದರದಲ್ಲಿ ವೇತನ ಮುಂಬಡ್ತಿಯನ್ನು ಮಂಜೂರು ಮಾಡಬೇಕಾಗಿರುವುದರಿಂದ, ಒಂದು ವೇಳೆ ಈ ಪೇ ಬ್ಯಾಂಡ್ ನಲ್ಲಿ 
16 ಕ್ಕಿಂತ ಹೆಚ್ಚು ಅರ್ಹ ಅಧಿಕಾರಿಗಳಿದ್ದರೆ ಆ ಪಟ್ಟಿಯನ್ನು 16ಕ್ಕೆ ಸೀಮಿತಗೊಳಿಸುವ ಅಗತ್ಯವಿರುವುದರಿಂದ ಸದರಿ 
ಉದ್ದೇಶಕ್ಕಾಗಿ ಅಪರ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಈ ಕೆಳಕಂಡ ಪರಾಮರ್ಶಕ ಸಮಿತಿಯನ್ನು ರಚಿಸಲಾಗಿದೆ. 

ಪರಾಮರ್ಶಕ ಸಮಿತಿ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 

ಅಧ್ಯಕ್ಷರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 

ಸದಸ್ಯರು 
ಒಳಾಡಳಿತ ಇಲಾಖೆ 
ಸರ್ಕಾರದ ಕಾರ್ಯದರ್ಶಿ , ಸಿಆಸುಇ 

ಸದಸ್ಯರು 
ಈ ಹೆಚ್ಚಿನ ದರದ ವೇತನ ಮುಂಬಡ್ತಿಯನ್ನು ಪ್ರತಿ ವರ್ಷ ಜುಲೈ ಮೊದಲನೇ ದಿನಾಂಕದಿಂದ ಜಾರಿಗೆ ಬರುವಂತೆ 
ಕೇವಲ ಒಂದು ವರ್ಷದ ಅವಧಿಗೆ ಮಾತ್ರ ಪೇ ಬ್ಯಾಂಡ್ 3ರಲ್ಲಿರುವ ಅಧಿಕಾರಿಗಳ ವೃಂದಬಲದ ಶೇ 20 ಅರ್ಹ 
ಅಧಿಕಾರಿಗಳಿಗೆ ಮಂಜೂರು ಮಾಡಲು ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈ ರೀತಿ ಹೆಚ್ಚಿನ ದರದ ವೇತನ 
ಮುಂಬಡ್ತಿಗೆ ಅರ್ಹರಾಗಲು ಪೇ - ಬ್ಯಾಂಡ್ 3ರಲ್ಲಿರುವ ಅಧಿಕಾರಿಗಳ ತಕ್ಷಣ ಹಿಂದಿನ ವರ್ಷದ ಕಾರ್ಯ ನಿರ್ವಹಣಾ 
ವರದಿಯನ್ನು ಆಧರಿಸಿ ಸಮಿತಿಯು ನಿರ್ಧಾರ ತೆಗೆದುಕೊಳ್ಳುವುದು. ಒಂದು ವೇಳೆ ಶೇ . 20ಕ್ಕಿಂತ ಹೆಚ್ಚಿನ ಅಧಿಕಾರಿಗಳು 
ಅರ್ಹರಾಗಿದ್ದಲ್ಲಿ ಪರಾಮರ್ಶಕ ಸಮಿತಿಯು ಅಂತಹ ಎಲ್ಲಾ ಅಧಿಕಾರಿಗಳ ಪರಸ್ಪರ ಅರ್ಹತೆಯನ್ನು ಪರಿಗಣಿಸಿ ಪಟ್ಟಿಯನ್ನು 

, 20ಕ್ಕೆ ಮೀರದಂತೆ ಸಿದ್ದಪಡಿಸುವುದು ಹಾಗೂ ಶೇ . 20ಕ್ಕಿಂತ ಕಡಿಮೆ ಅಧಿಕಾರಿಗಳು ಮಾತ್ರ ಈ ಮೌಲ್ಯಮಾಪನದ 
ಅನ್ವಯ ಅರ್ಹರಿದ್ದಲ್ಲಿ, ಸಮಿತಿಯು ಅಷ್ಟು ಅಧಿಕಾರಿಗಳಿಗೆ ಮಾತ್ರ ಈ ಒಂದು ಹೆಚ್ಚಿನ ದರದ ವೇತನ ಮುಂಬಡ್ತಿ ನೀಡುವ 
ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು. ಅಂತಹ ಅಧಿಕಾರಿಗಳಿಗೆ ಜುಲೈ ಮೊದಲನೇ ದಿನಾಂಕದಿಂದ ಅನ್ವಯವಾಗುವಂತೆ 
ಒಂದುವರ್ಷದ ಅವಧಿಗೆ ಮಾತ್ರ ಹೆಚ್ಚಿನ ದರದಲ್ಲಿ ಅಂದರೆ ಶೇ 4 ರಂತೆ ವೇತನ ಮುಂಬಡ್ತಿಯನ್ನು ಮಂಜೂರು 
ಮಾಡಲಾಗುವುದು. 

ಎಂ . ಟಿ. ರೇಜು 
ಪಿ. ಆರ್‌. 1703 

ಸರ್ಕಾರದ ಉಪ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
Sub : Counting the re - employment service of Sri Bapu Sheshagiri Rao , Retired Section 

Officer, Karnataka Government Secretariat for the purpose of pay and pension 

regarding . 
Read : 1 Notification No.DPAR 490 MSO 83 dated :20 .2 . 1984 

2 Notification No.DPAR 363 MS085 dated :25 .6 . 1985 
3 G. O . No . DPAR 584 MSO 86 dated:3 . 3.1987 
4 G . O . DPAR 18 SDE 84 dated: 24 . 8. 1984 


೨೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
5 G . 0 . No . DPAR 18 SDE 84 dated: 31 . 12 . 1984 

6 KAT Order dated: 25 . 7 . 2008 in Application No. 210/ 2005 . 
Preamble : 

Sri Bapu Sheshagiri Rao , who was working as Section Officer in the Karnataka Government 
Secretariat retired on 31. 10. 1983 on completion of superannuation age of 55 years. In Notification No . 
DPAR 490 MSO 83 dated :20 .2. 1984 read at ( 1) above , he was re -employed on contract basis with effect 
from 1. 11. 1983 as Private Secretary to the Chairman , Local Finance Commission , Bangalore , in the 
exigencies of public service for a period co - terminus with the tenure of the Officer of the Chairman . In 
Notification No.DPAR 363 MSO 85 dated :25.6 .1985 read at (2) above, he was transferred and posted as 
Private Secretary to Government Chief Whip , Karnataka Legislative Assembly with immediate effect and 
until further orders , Further, in Government Order No. DPAR 584 MSO 86 dated 3 . 3. 1987 read at ( 3 ) 
above , permission was accorded for re - employment as Personal Secretary to Government Chief Whip 
from 16 . 10 . 1986 until he attains the age of 60 years or co -terminus with the tenure of the Office of the 
Government Chief Whip , whichever is earlier, Accordingly , he began to draw admissible pay as per 
KCSR s plus pension , In G .O . No . DPAR 18 SDE 84 dated 24 .8 . 1984 read at (4 ) above , orders were 
issued enhancing the superannuation age ofGovernment servants from 55 to 58 years. Subsequently in 
G .O . No . DPAR 18 SDE 84 dated 31. 12 . 1984 read at (5 ) above , re -employed persons were also given the 
benefit of continuance in service till they attained the age of 58 years subject to fulfillment of the 
conditions specified therein . Thus while Sri Bapu Sheshagiri Rao got the benefit of continuance of service 
upto his attaing the age of 58 years , he remained a retired employee and re-employed on contract basis 
for all purposes , In the meanwhile , the KCS (Revised Pay )Rules 1987 came into force with effect from 
1.7 . 1986 revising the pay scales of State Government Employees , Sri Bapu Sheshagiri Rao , Section 
Officer, Karnataka Government Secretariat who was re - employed consequent on his retirement from 
service on superannuation , filed an Application No. 210 /2005 before the KAT challenging the 
endorsement dated 19.6.2004 bearing No .DPAR 127 SishaSe 2003 wherein he was endorsed as follows; 

“ ಪ್ರಸಕ್ತ ವಿಷಯದಲ್ಲಿ ಉಲ್ಲೇಖಿತ ಮನವಿಯಲ್ಲಿನ ಅಂಶಗಳನ್ನು ಕೂಲಂಕಷವಾಗಿ 
ಪರಿಶೀಲಿಸಲಾಗಿದ್ದು, ನ್ಯಾಯಾಲಯದಲ್ಲಿ ಆದೇಶ ಪಡೆದ ಅರ್ಜಿದಾರರಿಗೆ ಸಂಬಂಧಿಸಿದಂತೆ 
ಮಾತ್ರ ನ್ಯಾಯಾಲಯ ಆದೇಶವನ್ನು ಅನುಷ್ಠಾನಗೊಳಿಸಲು ಸರ್ಕಾರ ತೀರ್ಮಾನಿಸಿದ್ದು, ನಿಮ್ಮ 
ಪ್ರಕರಣದಲ್ಲಿ ಯಾವುದೇ ಆದೇಶ ಇಲ್ಲದಿರುವುದರಿಂದ, ಶ್ರೀ ವಾಸುದೇವಮಯ್ಯ ರವರ 
ಪ್ರಕರಣವನ್ನು ಆಧರಿಸಿ ಸದರಿ ಸೌಲಭ್ಯವನ್ನು ನಿಮ್ಮ ಪ್ರಕರಣಕ್ಕೆ ವಿಸ್ತರಿಸಲು ಸಾಧ್ಯವಿಲ್ಲವೆಂದು 

ತಿಳಿಸಲಾಗಿದೆ ? 

The claims were examined by the KAT which allowed the Application and while doing so , in para 
6 of its order has ordered as follows ; 

" For the above reasons, we allow the Applications and direct the respondents to consider the 
claim of applicants for giving the benefit similar to the one given to K . Vasudeva Mayya and A .H . 
Someswara , but any monetary benefits that is admissible shall be given for the period subsequent to 
1 .1. 2005 and 1 . 9. 2005 respectively ” 

- ನ್ಯಾಯಮಂಡಳಿ ಅರ್ಜಿ ಸಂಖ್ಯೆ 210 /2005 ರಲ್ಲಿನ ಅರ್ಜಿದಾರರಾದ ಶ್ರೀ ಬಾಪು ಶೇಷಗಿರಿರಾವ್, ನಿವೃತ್ತ 
ಶಾಖಾಧಿಕಾರಿ, ಇವರು 55 ವರ್ಷಗಳ ತರುವಾಯದಲ್ಲಿ 58 ವರ್ಷಗಳವರೆಗೆ ಮರುನೇಮಕಾತಿ ಮೇರೆಗೆ ಸಲ್ಲಿಸಿದ ಸೇವೆಯನ್ನು 
“ ಸತತವಾಗಿ ಸೇವೆಯಲ್ಲಿ ಮುಂದುವರೆದ ಅವಧಿ ” ಯೆಂದು ಪರಿಗಣಿಸಿದೆ ಹಾಗೂ ಇವರ ವೇತನವನ್ನು ಕಾಲಕಾಲಕ್ಕೆ 
ಪರಿಷ್ಕರಿಸುವಲ್ಲಿ ಶ್ರೀಯುತರು 55 ವರ್ಷಗಳ ವಯೋನಿವೃತ್ತಿಯ ನಂತರದಲ್ಲಿ ಯಾವುದೇ ಸೇವಾ ವಿಚ್ಛಿನ್ನತೆಯಿಲ್ಲದೆ 
ಮರುನೇಮಕಾತಿಗೊಂಡು 58 ವರ್ಷಗಳವರೆಗೆ ಸತತವಾಗಿ ಸೇವೆಯನ್ನು ಸಲ್ಲಿಸಿರುವುದರಿಂದ ಶ್ರೀಯುತರ ವೇತನ, ನಿವೃತ್ತಿ 
ವೇತನ ಮತ್ತು ಅರ್ಹತಾದಾಯಕ ಸೇವೆಯನ್ನು ಪರಿಷ್ಕರಿಸಲು ಮತ್ತು ಅದರಂತೆ ನಿವೃತ್ತಿ ಸೌಲಭ್ಯಗಳಾದ ನಿವೃತ್ತಿ ಉಪದಾನ, 
ಗಳಿಕೆ ರಜೆ ನಗದೀಕರಣದ ವ್ಯತ್ಯಾಸ ಮತ್ತು ತತ್ಸಂಬಂಧವಾಗಿ ಮುಂಬಡ್ತಿಗೆ ಅರ್ಹರಾದಲ್ಲಿ ನಿಯಮಾನುಸಾರ ಪರಿಗಣಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೫೩ 
ಆದರೆ ನ್ಯಾಯಮಂಡಳಿಯು ತನ್ನ ಆದೇಶದಲ್ಲಿ ತತ್ಸಂಬಂಧದಲ್ಲಿ ಅರ್ಹರಾಗುವ ಆರ್ಥಿಕ ಸೌಲಭ್ಯಗಳಿಗೆ ದಿ:1.1.2005ರ 
ನಂತರದಲ್ಲಿ ಅರ್ಹರಾಗತಕ್ಕದೆಂದು ನಿರ್ದಿಷ್ಟವಾಗಿ ಆದೇಶಿಸಿರುವ ಹಿನ್ನೆಲೆಯಲ್ಲಿ ದಿ:1.11 .1983 ರಿಂದ 1.1.2005ರ ನಡುವಣ 
ಅವಧಿಗೆ ಸಂಬಂಧಿಸಿದಂತೆ ಲಭ್ಯವಾಗುವ ಯಾವುದೇ ನಿವೃತ್ತಿ ವೇತನದ ಹಣಕಾಸಿನ ಸೌಲಭ್ಯಕ್ಕೆ ಅರ್ಜಿದಾರರು 
ಅರ್ಹರಾಗುವುದಿಲ್ಲವೆಂದೂ , ಇದರಿಂದಾಗಿ ದಿ:16.10.1986 ರಿಂದ 16.10.1988ರವರೆಗಿನ ಮರುನೇಮಕಾತಿ ಅವಧಿಯ ವೇತನ 
ಪುನರ್ ನಿಗದಿಪಡಿಸುವ ಪ್ರಶ್ನೆಯು ಉದ್ಭವಿಸುವುದಿಲ್ಲ. 

In view of the foregoing circumstances, the proposal has been examined in detail and hence , the 
following orders . 

Order No. DPAR 294 MSO 2008 , Bangalore , Dated :8th July , 2009 
In the circumstancese explained above , sanction is accorded for the continuation of service from 
55 to 58 years i. e. 15 . 10 . 83 (effective from 31. 10 .83 to 31 . 10 .86 ) in respect of Sri Bapu Seshagiri Rao , 
similar to the one given to Sri Vasudeva mayya & Sri Someswara , as ordered in Application No . 210 /2005 
dated 25.7 . 2008 but any monetary benefit that is admissible shall be admissible only for the period 
Subsequent to 1 . 1. 2005 . 

This order issues with the concurrence of Finance Department vide its U . O . Note No.FD 1829 
Expenditure- 05 /2008 dated 27. 9. 2008. 

By Order and in the name of the Governor of Karnataka , 
P. R .1705 

S .N . KRISHNAMURTHY 

Under Secretary to Government, 
Department of Personnel and Administrative Reforms (Personnel) 

ಆರ್ಥಿಕ ಸಚಿವಾಲಯ 
ವಿಷಯ : ಅಧಿಕೃತ ಸಭೆಗಳಲ್ಲಿ ನೀಡುವ ಟೀ /ಕಾಫಿ.ಅಲೋಪಹಾರದ ಸಲುವಾಗಿ ಮಾಡುವ ವೆಚ್ಚದ ಪರಿಷ್ಕೃತ 

ಆರ್ಥಿಕ ಮಿತಿ ಬಗ್ಗೆ. 
ಓದಲಾಗಿದೆ : 1 ಸರ್ಕಾರಿ ಆದೇಶ ಸಂಖ್ಯೆ :ಎಫ್ಡಿ 1 ಟಿಸಿಇ 2000 ದಿ:3.1.2001. 

2 ಸರ್ಕಾರಿ ಆದೇಶ ಸಂಖ್ಯೆ: ಆಇ:6: ಟಿ. ಸಿ. ಇ 2005 ದಿನಾಂಕ:3.11.2005. 
ಪ್ರಸ್ತಾವನೆ: 

ಸಾದಿಲ್ವಾರು ವೆಚ್ಚ ಕೈಪಿಡಿ 1958 ರ ನಿಯಮ 55 (51) ರ ಪ್ರಕಾರ ಮುಖ್ಯಮಂತ್ರಿಗಳು , ಸಚಿವರು, ರಾಜ್ಯ ಸಚಿವರು , 
ಉಪ ಸಚಿವರು, ಅಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸಮಿತಿಗಳು ಅಧಿಕೃತ ಸಭೆಗಳಲ್ಲಿ ನೀಡುವ 
ಟೀ /ಕಾಫಿ/ಅಲೋಪಹಾರದ ಸಲುವಾಗಿ ಮಾಡುವ ವೆಚ್ಚದ ಆರ್ಥಿಕ ಮಿತಿಯನ್ನು ಮೇಲೆ (1) ರಲ್ಲಿ ಓದಲಾದ 
ದಿನಾಂಕ:3.1.2001ರ ಆದೇಶದಲ್ಲಿ ಪರಿಷ್ಕರಿಸಿ ನಿಗದಿಗೊಳಿಸಲಾಗಿತ್ತು. ಹಾಗೆಯೇ ಸದರಿ ಆದೇಶದ ಕ್ರಮ ಸಂಖ್ಯೆ (5) ರಲ್ಲಿ 
ನಿಗದಿಗೊಳಿಸಲಾಗಿದ್ದ ಮಿತಿಯನ್ನು ವಾರ್ಷಿಕ 4000 /- ರೂ . ಗಳಿಂದ 5000/- ರೂ . ಗಳಿಗೆ ಏರಿಸಿ ಮೇಲೆ ( 2 ) ರಲ್ಲಿ ಓದಲಾದ 
ದಿನಾಂಕ:3.11.2005ರ ಆದೇಶವನ್ನು ಹೊರಡಿಸಲಾಗಿತ್ತು. ದಿನೇ ದಿನೇ ಹೆಚ್ಚುತ್ತಿರುವ ಬೆಲೆ ಏರಿಕೆಯ ಕಾರಣದಿಂದ ಹಾಗೂ 
ಹೆಚ್ಚು ಹೆಚ್ಚು ಸಭೆಗಳನ್ನು ನಡೆಸಬೇಕಾಗಿರುವುದರಿಂದ ಮತ್ತು ಈ ಮಿತಿಗಳನ್ನು 2001ರಲ್ಲಿ ನಿಗದಿಪಡಿಸಿರುವುದನ್ನು 
ಗಮನದಲ್ಲಿರಿಸಿಕೊಂಡು ಮಿತಿಯನ್ನು ಹೆಚ್ಚಿಸುವ ವಿಷಯವನ್ನು ಸರ್ಕಾರವು ಪರಿಶೀಲಿಸಿ ಪರಿಷ್ಕರಿಸಲು ತೀರ್ಮಾನಿಸಿ ಈ 
ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 01 ( ಬಾ ) ಟಿಸಿಇ 2009, ಬೆಂಗಳೂರು, ದಿನಾಂಕ:2ನೇ ಜುಲೈ 2009 
ಅಧಿಕೃತ ಸಭೆಗಳಲ್ಲಿ ನೀಡುವ ಟೀ /ಕಾಫಿ / ಅಲೋಪಹಾರದ ಸಲುವಾಗಿ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ 
ಕಾರ್ಯದರ್ಶಿಗಳು / ಕಾರ್ಯದರ್ಶಿಗಳು ಇಲಾಖಾ ಮುಖ್ಯಸ್ಥರು ಹಾಗೂ ಇತರೆ ಅಧಿಕಾರಿಗಳು ಮಾಡಬಹುದಾದ ವೆಚ್ಚದ 
ಮಿತಿಯನ್ನು ಪರಿಷ್ಕರಿಸಿ ಈ ಕೆಳಗಿನಂತೆ ನಿಗದಿಪಡಿಸಲಾಗಿದೆ. 

ಮುಖ್ಯ ಕಾರ್ಯದರ್ಶಿ, ಅಪರ ಮುಖ್ಯ ಕಾರ್ಯದರ್ಶಿ ಪ್ರತಿಯೊಬ್ಬರಿಗೆ ಒಂದು ವರ್ಷಕ್ಕೆ ರೂ . 20,000 - 00 
ಹಾಗೂ ಸಮಾನಾಂತರ ಅಧಿಕಾರಿಗಳು , ಮಹಾ 
ನಿರ್ದೇಶಕರು ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು 


9 


೨೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಪ್ರಧಾನ ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳು, ಪ್ರತಿಯೊಬ್ಬರಿಗೆ ಒಂದು ವರ್ಷಕ್ಕೆ ರೂ . 15 ,000 -00 
ವಿಶೇಷ ಕಾರ್ಯದರ್ಶಿಗಳು , ಪ್ರಾದೇಶಿಕ ಆಯುಕ್ತರು, 
ವಾಣಿಜ್ಯ ತೆರಿಗೆ ಆಯುಕ್ತರು; ಅಬಕಾರಿ ಆಯುಕ್ತರು; 
ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರು ಹಾಗೂ ವಾಣಿಜ್ಯ 
ಮತ್ತು ಕೈಗಾರಿಕಾ ಇಲಾಖೆಯ ನಿರ್ದೇಶಕರು, ರೇಷ್ಮೆ 
ಕೃಷಿ ಅಭಿವೃದ್ಧಿ ಆಯುಕ್ತರು ಮತ್ತು ನಿರ್ದೇಶಕರು, 
ಅಪರ ಆರಕ್ಷಕ ಮಹಾ ನಿರೀಕ್ಷಕರು, ಆರಕ್ಷಕ 
ಆಯುಕ್ತರು , ಪ್ರಧಾನ ಮುಖ್ಯ ಅರಣ್ಯಪಾಲಕರು, 
ಮುಖ್ಯ ಮಂತ್ರಿಯವರ ಆರ್ಥಿಕ ಸಲಹೆಗಾರರು 
ಅಪರ ಕಾರ್ಯದರ್ಶಿಗಳು, ಜಂಟಿ ಪ್ರತಿಯೊಬ್ಬರಿಗೆ ಒಂದು ವರ್ಷಕ್ಕೆ ರೂ . 10,000 -00 
ಕಾರ್ಯದರ್ಶಿಗಳು, ಮುಖ್ಯ ಮಂತ್ರಿಯವರ ಪತ್ರಿಕಾ 
ಕಾರ್ಯದರ್ಶಿ ಇಲಾಖಾ ಮುಖ್ಯಸ್ಥರು (ಮೇಲೆ 

(2) ರಲ್ಲಿ ತಿಳಿಸಿರುವವರನ್ನು ಹೊರತುಪಡಿಸಿ) 
4 ಜಿಲ್ಲಾಧಿಕಾರಿಗಳು 

ಪ್ರತಿಯೊಬ್ಬರಿಗೆ ಒಂದು ವರ್ಷಕ್ಕೆ ರೂ . 15,000 - 00 
[ 5 ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸಮಿತಿಗಳು ಪ್ರತಿಯೊಬ್ಬರಿಗೆ ಒಂದು ವರ್ಷಕ್ಕೆ ರೂ . 5,000 - 00 | 

ನಿಗಧಿಪಡಿಸಿರುವ ಪರಿಷ್ಕೃತ ದರಗಳು ಕೂಡಲೇ ಜಾರಿಗೆ ಬರುತ್ತದೆ. ಈ ಬಗ್ಗೆ ಸಾದಿಲ್ವಾರು ವೆಚ್ಚ ಕೈಪಿಡಿ 
ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ಮಾಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ , 1707 

ಸಿ. ಶಾಮರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
( ಆರ್ಥಿಕ ನಿಯಮಗಳು, ಆಯವ್ಯಯ ಸಂಕಲನ ಮತ್ತು ಸಮಿತಿ ಶಾಖೆ) 

ಆರ್ಥಿಕ ಇಲಾಖೆ 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ವಿಷಯ : ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿಕರಿಗೆ ಮತ್ತು ಕೃಷಿಕರ ಮಕ್ಕಳಿಗೆ 2009 -10ನೇ ಸಾಲಿನ 

ಪ್ರವೇಶದಲ್ಲಿ ಮೀಸಲಿಟ್ಟಿರುವ ಸ್ಥಾನಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ - ಸಮಿತಿ ರಚನೆ. 
ಓದಲಾಗಿದೆ : ಕುಲಸಚಿವರು, ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರು ರವರ ಪತ್ರ ಸಂಖ್ಯೆ: R/ S -I/& S I /UG Admn. 

PT/ 2009-10 ದಿನಾಂಕ:9 .5 .2009. 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 2009 -10ನೇ ಸಾಲಿನಲ್ಲಿ ಕೃಷಿಕರಿಗೆ ಮತ್ತು 
ಕೃಷಿಕರ ಮಕ್ಕಳಿಗೆ ಪ್ರವೇಶದಲ್ಲಿ ಮೀಸಲಿಟ್ಟಿರುವ ಸ್ಥಾನಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು ದಿನಾಂಕ: 11 .7. 2009 ಮತು 
12 .7.2009ರಂದು ನಡೆಯುವ ಸಂದರ್ಶನಕ್ಕೆ ಸಮಿತಿಯನ್ನು ರಚಿಸುವಂತೆ ಕೋರಿರುತ್ತಾರೆ. ಸದರಿ ಸಮಿತಿಯಲ್ಲಿ 
ಡಾ : ಎಂ . ಜಿ. ಚಂದ್ರಕಾಂತ್ ಡೀನ್ ( ಅಗ್ರಿ) ಕೃಷಿ ಕಾಲೇಜು ಜಿ.ಕೆ. ವಿ.ಕೆ. ಬೆಂಗಳೂರು ರವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಕೃಷಿ 
ಇಲಾಖೆ ಹಾಗೂ ಪಶುಸಂಗೋಪನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖಾ ವತಿಯಿಂದ ಒಬ್ಬರಂತೆ ಸದಸ್ಯರನ್ನಾಗಿ 
ನೇಮಿಸಲು ವಿನಂತಿಸಿರುತ್ತಾರೆ. ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಕೃತೋಣ 113 ಕೃವಿವಿ 2009, ಬೆಂಗಳೂರು, ದಿನಾಂಕ:8ನೇ ಜುಲೈ 2009 
ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿಕರಿಗೆ ಮತ್ತು ಕೃಷಿಕರ ಮಕ್ಕಳಿಗೆ 2009 - 10ನೇ ಸಾಲಿನ ಪದವಿ 
ಕೋರ್ಸ್‌ ಗಳಿಗೆ ಪ್ರವೇಶದಲ್ಲಿ ಮೀಸಲಿಟ್ಟಿರುವ ಸ್ಥಾನಗಳಿಗೆ ದಿನಾಂಕ: 11.7.2009 ಮತ್ತು 12.7.2009 ರಂದು ನಡೆಯಲಿರುವ 
ಸಂದರ್ಶನದಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕೆ ಈ ಕೆಳಕಂಡಂತೆ ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರಚಿಸಲಾಗಿದೆ: 
1 ಡಾ : ಎಂ .ಜಿ . ಚಂದ್ರಕಾಂತ್ , ಡೀನ್ (ಕೃಷಿ) ಕೃಷಿ ಕಾಲೇಜು, ಯುಎಎಸ್ , ಜಿ.ಕೆ. ವಿ.ಕೆ. ಅಧ್ಯಕ್ಷರು 

ಬೆಂಗಳೂರು, 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೬೫೫ 
2 | ಡಾ : ಕೆ.ವಿ. ಕುಲಕರ್ಣಿ, ಜಂಟಿ ನಿರ್ದೇಶಕರು ( ವಿಸ್ತರಣೆ ಮತ್ತು ತರಬೇತಿ) ಕೇಂದ್ರ ಕಛೇರಿ, ಸದಸ್ಯರು 

ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು. 
3 ಶ್ರೀ ಎ.ಎನ್. ಶಂಕರಪ್ಪ , ಜಂಟಿ ಕೃಷಿ ನಿರ್ದೇಶಕರು ( ವಿಸ್ತರಣೆ ಮತ್ತು ತರಬೇತಿ) ಕೃಷಿ ಸದಸ್ಯರು 
| | ಆಯುಕ್ತರ ಕಾರ್ಯಾಲಯ, ಬೆಂಗಳೂರು-1 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1714 

ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ : ಎ .ಎಸ್, ದಿನೇಶ್, ಉಪನ್ಯಾಸಕರು, ಅರವಳಿಕೆ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು 

ಮತ್ತು ಸಂಶೋಧನಾ ಸಂಸ್ಥೆ - ಬೆಂಗಳೂರು ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ. 
ಓದಲಾಗಿದೆ : 1. ಪತ್ರ ಸಂಖ್ಯೆ : ವಶ್ರೇಅ(3) / 20/2005 - 06, ದಿನಾಂಕ :15.2 .2006. 

2 . ಸರ್ಕಾರದ ನೋಟೀಸ್ ಸಂಖ್ಯೆ : ಆಕುಕ 18 ಎಂಸಿಎಲ್ 2005 , ದಿನಾಂಕ :6.4.2006, 
3. ಡಾ : ಎ .ಎಸ್. ದಿನೇಶ್ ಉಪನ್ಯಾಸಕರು, ಅರವಳಿಕೆ ವಿಭಾಗ ಇವರ ಹೇಳಿಕೆ 

ದಿನಾಂಕ :8.5.2006. 

4, ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 45 ಕೆವಿಎಂ 2008, ದಿನಾಂಕ : 30.8.2008. 
ಪ್ರಸ್ತಾವನೆ: 

ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ಇಲಾಖೆ ಇವರು ಮೇಲೆ (1) ರಲ್ಲಿ ಓದಲಾದ ದಿನಾಂಕ:15.2.2006ರ ಪತ್ರದಲ್ಲಿ 
ಡಾ : ಎ.ಎಸ್. ದಿನೇಶ್, ಉಪನ್ಯಾಸಕರು, ಅರವಳಿಕೆ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, 
ಬೆಂಗಳೂರು ಇವರು ಅನಧಿಕೃತ ಗೈರುಹಾಜರಾಗಿರುವುದಾಗಿ ತಿಳಿಸಿ ದೋಷಾರೋಪಣೆ ಪಟ್ಟಿಯನ್ನು ಸಿದ್ಧಪಡಿಸಿ ಸಲ್ಲಿಸಿರುತ್ತಾರೆ. 
ಸದರಿಯವರು ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಅರವಳಿಕೆ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 25.5.2004 
ರಿಂದ 22.8. 2004ರ ವರೆವಿಗೆ 90 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದ್ದು ದಿನಾಂಕ :23.8.2004ರಿಂದ 
ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿರುತ್ತಾರೆ. 

1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಯ 11ನೇ 
ನಿಯಮದಡಿ ಡಾ : ಎ .ಎಸ್. ದಿನೇಶ್, ಉಪನ್ಯಾಸಕರು, ಅರವಳಿಕೆ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಇವರಿಗೆ 
ದೋಷಾರೋಪಣೆಗಳನ್ನು , ದುರ್ನಡತೆಯ ಮತ್ತು ದುರ್ವತ್ರನೆಯ ಆರೋಪದ ವಿವರಣಾ ಹೇಳಿಕೆಯನ್ನು ಆರೋಪಗಳನ್ನು 
ಸಮರ್ಥಿಸುವ ದಾಖಲೆಗಳು ಮತ್ತು ಸಾಕ್ಷಿಗಳ ಪಟ್ಟಿಯನ್ನು ಅನುಬಂಧ-1 ರಿಂದ 4ರಲ್ಲಿ ಮೇಲೆ (2) ರಲ್ಲಿ ಓದಲಾದ ನೊಟೀಸ್ 
ನೊಂದಿಗೆ ಹೊರಡಿಸಲಾಗಿತ್ತು. 

ಡಾ : ಎ . ಎಸ್ . ದಿನೇಶ್, ಉಪನ್ಯಾಸಕರು, ಅರವಳಿಕೆ ವಿಭಾಗ , ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು 
ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇವರು ಮೇಲೆ (3) ರಲ್ಲಿ ಓದಲಾದ ತಮ್ಮ ಲಿಖಿತ ಪ್ರತಿಪಾದನಾ ಹೇಳಿಕೆಯನ್ನು ಸಲ್ಲಿಸಿ, 
ದಿನಾಂಕ:23.8.2004 ರಿಂದಲೇ ಜಾರಿಗೆ ಬರುವಂತೆ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಕೋರಿರುತ್ತಾರೆ. 

ಮೇಲೆ ( 4) ರಲ್ಲಿ ಓದಲಾ ಸರ್ಕಾರಿ ಆದೇಶದಲ್ಲಿ ಡಾ : ಎ. ಎಸ್ ., ದಿನೇಶ್, ಉಪನ್ಯಾಸಕರು , ಅರವಳಿಕೆ ವಿಭಾಗ, 
ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇವರನ್ನು ನಿರಂತರ ಅನಧಿಕೃತ ಗೈರುಹಾಜರಿ 
ನಡತೆಗಾಗಿ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಬಾಕಿ ಇರಿಸಿ ಅಮಾನತ್ತಿನಲ್ಲಿಡಲಾಗಿತ್ತು. 

ಈ ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಡಾ : ಎ . ಎಸ್ . ದಿನೇಶ್, 
ಉಪನ್ಯಾಸಕರು, ಅರವಳಿಕೆ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಬೆಂಗಳೂರು ಇವರಿಗೆ 
ಸಂಬಂಧಿಸಿದಂತೆ ಮಾತ್ರ ಅಮಾನತ್ ಆದೇಶವನ್ನು ಹಿಂದಕ್ಕೆ ಪಡೆದು ದಿನಾಂಕ:23.8. 2004ರಿಂದ ಜಾರಿಗೆ ಬರುವಂತೆ 
ರಾಜೀನಾಮೆಯನ್ನು ಅಂಗೀಕರಿಸಲು ಸರ್ಕಾರವು ತೀರ್ಮಾನಿಸಿ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 18 ಎಂಸಿಎಲ್ 2005 , ಬೆಂಗಳೂರು, ದಿನಾಂಕ:30ನೇ ಜೂನ್, 2009 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ( ಸಿಸಿಎ) ನಿಯಮಗಳು 1957ರ ನಿಯಮ 10( 5 ) ರ ಪ್ರಕಾರ ಡಾ : ಎ. ಎಸ್ . 
ದಿನೇಶ್, ಉಪನ್ಯಾಸಕರು, ಅರವಳಿಕೆ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಬೆಂಗಳೂರು 
ಇವರನ್ನು ಅಮಾನತ್ತಿನಲ್ಲಿಟ್ಟಿದ್ದ ಸರ್ಕಾರಿ ಆದೇಶ ಸಂಖ್ಯೆ ಆಕುಕ 45 ಕೆವಿಎಂ 2008 ದಿನಾಂಕ:30.8.2008ನ್ನು ಅವರಿಗೆ 
ಸಂಬಂಧಿಸಿದಂತೆ ಮಾತ್ರ ಹಿಂದಕ್ಕೆ ಪಡೆಯಲಾಗಿದೆ. 


೨೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಕರ್ನಾಟಕ ನಾಗರೀಕ ಸೇವಾ ನಿಯಮ 252ರ ಪ್ರಕಾರ ಡಾ :ಎ. ಎಸ್ . ದಿನೇಶ್, ಉಪನ್ಯಾಸಕರು, ಅರವಳಿಕೆ ವಿಭಾಗ, 
ಬೆಂಗಳೂರ ಗ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಇವರ ರಾಜೀನಾಮೆಯನ್ನು ಅವರು 
ಅನಧಿಕೃತ ಗೈರುಹಾಜರಾದ ದಿನಾಂಕ:23.8.2004 ರಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. 1717 

- ವಿ . ಶ್ರೀರಾಮರೆಡ್ಡಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ ) 
ವಿಷಯ : ಡಾ : ಟಿ. ಜಿ. ಮಂಜುನಾಥ್, ಉಪನ್ಯಾಸಕರು, ಸರ್ಜರಿ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು 

ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಹಾಗೂ ಡಾ :ನಂದಕಿಶೋರ್, ಉಪನ್ಯಾಸಕರು, ವೈದ್ಯ 
ಶಾಸ್ತ್ರ , ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಬೆಂಗಳೂರು 

ಇವರ ಅನಧಿಕೃತ ಗೈರುಹಾಜರಿ ಶಿಸ್ತು ಕ್ರಮ ಕುರಿತು. 
ಓದಲಾಗಿದೆ : 1. ಪತ್ರ 

ಅ ( 3) /20 /2005 - 06, ದಿನಾಂಕ :15 . 2.2006. 
2. ಸಂಖ್ಯೆ : ಆಕುಕ 18 ಎಂಸಿಎಲ್ 2005 , ದಿನಾಂಕ ²6.4.2006ರ ನೋಟೀಸು. 

ಆಕುಕ 18 ಎಂಸಿಎಲ್ 2005 , ದಿನಾಂಕ :6.4.2006ರ ನೋಟೀಸು 
ವಿಜಯ ಕರ್ನಾಟಕ ಪತ್ರಿಕೆ - ದಿನಾಂಕ :11.8.2008. 

5. ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 45 ಕೆವಿಎಂ 2008, ದಿನಾಂಕ :30.8. 2008 . 
ಪ್ರಸ್ತಾವನೆ: 

ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ಇಲಾಖೆ ಇವರು ಮೇಲೆ (1) ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ 
ಡಾ: ಟಿ. ಜಿ. ಮಂಜುನಾಥ್ ಉಪನ್ಯಾಸಕರು, ಸರ್ಜರಿ ವಿಭಾಗ , ಬೆಂಗಳೂರು ವೈದ್ಯಕೀಯ ಕಾಲೇಜು ಬೆಂಗಳೂರು ಹಾಗೂ 
ಡಾ:ನಂದಕಿಶೋರ್, ಉಪನ್ಯಾಸಕರು, ವೈದ್ಯ ಶಾಸ್ತ್ರ ವಿಭಾಗ , ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು ಇವರ 
ಅನಧಿಕೃತ ಗೈರುಹಾಜರಾತಿ ಬಗ್ಗೆ ಕರಡು ದೋಷಾರೋಪಣ ಪಟ್ಟಿಯನ್ನು ಸಂಬಂಧಿಸಿದ ದಾಖಲೆಗಳ ಪ್ರತಿಗಳೊಂದಿಗೆ 
ಸರ್ಕಾರಕ್ಕೆ ಸಲ್ಲಿಸಿದ್ದರು. 

- ಡಾ : ಟಿ.ಜಿ . ಮಂಜುನಾಥ್, ಉಪನ್ಯಾಸಕರು, ಜನರಲ್ ಸರ್ಜರಿ ವಿಭಾಗ, ಬೆಂಗಳೂರು ವೈದ್ಯಕೀಯ 
ಮಹಾವಿದ್ಯಾಲಯ , ಬೆಂಗಳೂರು ಇವರು ದಿನಾಂಕ :1.8.2000ರಿಂದ ಅನಧಿಕೃತ ಗೈರುಹಾಜರಾತಿ ಬಗ್ಗೆ ಮೇಲೆ (2)ರಲ್ಲಿ 
ಓದಲಾದ ದೋಷಾರೋಪಣಾಪಟ್ಟಿಯೊಂದಿಗೆ ಕಾರಣ ಕೇಳುವ ನೋಟೀಸನ್ನು ಹೊರಡಿಸಿ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸುವಂತೆ 
ಸೂಚಿಸಲಾಗಿತ್ತು. 

ಡಾ : ನಂದಕಿಶೋರ್, ಉಪನ್ಯಾಸಕರು, ವೈದ್ಯ ಶಾಸ್ತ್ರ ವಿಭಾಗ , ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ , 
ಬೆಂಗಳೂರು ಇವರು ದಿನಾಂಕ :15 .3.2005ರಿಂದ ಕರ್ತವ್ಯಕ್ಕೆ ಗೈರು ಹಾಜರಾತಿ ಬಗ್ಗೆ ಅವರಿಗೆ ಮೇಲೆ (3)ರಲ್ಲಿ ಓದಲಾದ 
ಕಾರಣ ಕೇಳುವ ನೋಟೀಸ್‌ನೊಂದಿಗೆ ದೋಷಾರೋಪಣಾಪಟ್ಟಿಯನ್ನು ಹೊರಡಿಸಿ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸುವಂತೆ 
ಸೂಚಿಸಲಾಗಿತ್ತು. 

ಡಾ : ಟಿ . ಜಿ . ಮಂಜುನಾಥ್, ಉಪನ್ಯಾಸಕರು ಮತ್ತು ಡಾ : ನಂದಕಿಶೋರ್ ಉಪನ್ಯಾಸಕರು, ಇವರಿಗೆ ನೋಂದಾಯಿತ 
ಅಂಚೆ ಮೂಲಕ ಹೊರಡಿಸಿದ ನೋಟೀಸ್‌ಗಳು ಜಾರಿಯಾಗದೆ ಹಿಂತಿರುಗಿ ಬಂದಿದ್ದವು. 

ಡಾ : ಟಿ. ಜಿ. ಮಂಜುನಾಥ್ , ಉಪನ್ಯಾಸಕರು ಮತ್ತು ಡಾ :ನಂದಕಿಶೋರ್, ಉಪನ್ಯಾಸಕರು ಇವರ ಅನಧಿಕೃತ 
ಗೈರುಹಾಜರಿ ಬಗ್ಗೆ ಕ್ರಮಸಂಖ್ಯೆ (4)ರಲ್ಲಿ ಓದಲಾದ ದಿನ ಪತ್ರಿಕೆಯಲ್ಲಿ ಪ್ರಕಟಣೆ ನೀಡಲಾಗಿತ್ತು. ಅದಾಗ್ಯೂ , ಅವರಿಂದ ಪ್ರತಿಕ್ರಿಯೆ 
ಇರುವುದಿಲ್ಲ. 

- ಏತನ್ಮಧ್ಯೆ, ಮೇಲೆ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಡಾ : ಟಿ. ಜಿ . ಮಂಜುನಾಥ್, ಉಪನ್ಯಾಸಕರು, ಸರ್ಜರಿ 
ವಿಭಾಗ , ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಹಾಗೂ ಡಾ:ನಂದಕಿಶೋರ್, 
ಉಪನ್ಯಾಸಕರು, ವೈದ್ಯ ಶಾಸ್ತ್ರ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಬೆಂಗಳೂರು 
ಇವರನ್ನು ನಿರಂತರ ಅನಧಿಕೃತ ಗೈರುಹಾಜರಿ ದುರ್ನಡತೆಗಾಗಿ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಬಾಕಿ ಇರಿಸಿ 
ಅಮಾನತ್ತಿನಲ್ಲಿಡಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೬೫೭ 
ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಆಪಾದಿತ ಸರ್ಕಾರಿ 
ಅಧಿಕಾರಿಗಳಾದ ಡಾ : ಟಿ. ಜಿ. ಮಂಜುನಾಥ್ , ಉಪನ್ಯಾಸಕರು ಮತ್ತು ಡಾ : ನಂದಕಿಶೋರ್ ಉಪನ್ಯಾಸಕರು ಬೆಂಗಳೂರು 
ವೈದ್ಯಕೀಯ ಕಾಲೇಜು ಸೇವೆಯಿಂದ ವಜಾ ಮಾಡಲು ಸರ್ಕಾರವು ತೀರ್ಮಾನಿಸಿ, ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 18 ಎಂಸಿಎಲ್ 2005, ಬೆಂಗಳೂರು, ದಿನಾಂಕ:30ನೇ ಜೂನ್, 2009 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 
11ರ ಪ್ರಕಾರ ಅದೇ ನಿಯಮಗಳ ನಿಯಮ 8 ( VI ) ರನ್ವಯ ಡಾ : ಟಿ. ಜಿ. ಮಂಜುನಾಥ್, ಉಪನ್ಯಾಸಕರು, ಜನರಲ್ ಸರ್ಜರಿ 
ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು ಹಾಗೂ ಡಾ : ನಂದಕಿಶೋರ್, ಉಪನ್ಯಾಸಕರು , ವೈದ್ಯ ಶಾಸ್ತ್ರ 
ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು, ಬೆಂಗಳೂರು ಇವರ ಮೇಲೆ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು 
ವಿಧಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌ . 1718 

- ವಿ . ಶ್ರೀರಾಮರೆಡ್ಡಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2009 - 10ನೇ ಸಾಲಿಗೆ ಕಿಯೋನಿಕ್ಸ್ ಸಂಸ್ಥೆಗೆ ಹುಬ್ಬಳ್ಳಿಯ ಮಾಹಿತಿ ತಂತ್ರಜ್ಞಾನ ಪಾರ್ಕ್ 

ನಿರ್ವಹಣೆಗಾಗಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಾತಂಇ 30 ಆಡವಿ 2009 ದಿನಾಂಕ :12 .5.09 . 

2 . ನಿರ್ದೇಶಕರು [ ಆಪರೇಷನ್] ಕಿಯೋನಿಕ್ಸ್ ರವರ ಪತ್ರ ಸಂ ,KSEDC/INFRAITPH/01/09- 10 

ದಿನಾಂಕ :9.6. 2009 . 
3. ನಿರ್ದೇಶಕರು, ಮಾತಂ ಮತ್ತು ಜೈತಂ ನಿರ್ದೇಶನಾಲಯ ಇವರ ಪತ್ರ ಸಂ : ಮಾತಂನಿ/ ಲೆಕ್ಕ - 2/ 

ಕಿಯೋನಿಕ್ಸ್ / ಐಟಿ ಪಾರ್ಕ್ /09 -10/214, ದಿನಾಂಕ :25.6.2009. 

4 . ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 45 ಕೆವಿಎಂ 2008, ದಿನಾಂಕ :30.8.2008 . 
ಪ್ರಸ್ತಾವನೆ: 
* 2009 - 10 ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ "3451 - 00 - 090 -2 - 01 ಮಾಹಿತಿ ತಂತ್ರಜ್ಞಾನ -ಉನ್ನತೀಕರಣ 
ಮತ್ತು ಅಭಿವೃದ್ಧಿ 059 ಇತರೆ ಖರ್ಚು [ ಯೋಜನೆ ] ರಡಿಯಲ್ಲಿ ರೂ . 920. 00 ಲಕ್ಷಗಳ ಅನುದಾನವು ಒದಗಣೆಯಾಗಿದ್ದು, 
ಅದರಲ್ಲಿ ಹುಬ್ಬಳ್ಳಿ ಮಾಹಿತಿ ತಂತ್ರಜ್ಞಾನ ಪಾರ್ಕ್ ನಿರ್ವಹಣೆಗಾಗಿ ಕಿಯೋನಿಕ್ಸ್ ಸಂಸ್ಥೆಗೆ ರೂ . 30.00 ಲಕ್ಷ [ ರೂ . ಮೂವತ್ತು 
ಲಕ್ಷಗಳು ಮಾತ್ರ]ಗಳ ಅನುದಾನವನ್ನು ಮೇಲೆ[1] ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಹಂಚಿಕೆ ಮಾಡಲಾಗಿದೆ. 
- ನಿರ್ದೇಶಕರು ಮಾತಂ ಮತ್ತು ಜೈತಂ ನಿರ್ದೇಶನಾಲಯ ಇವರು ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ:25.6.2009ರ 

ತಿ ತಂತ್ರಜ್ಞಾನ ಪಾರ್ಕ್ ನಿರ್ವಹಣೆಗಾಗಿ ಮೇಲೆ [1] ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಹಂಚಿಕೆಯಾಗಿರುವ 
ರೂ . 30 .00 ಲಕ್ಷಗಳ ಅನುದಾನವನ್ನು ಉಲ್ಲೇಖ (2) ರಲ್ಲಿ ಕಿಯೋನಿಕ್ಸ್ ಸಂಸ್ಥೆಯವರು ಪ್ರಸ್ತಾಪಿಸಿರುವಂತೆ ಬಿಡುಗಡೆ 
ಮಾಡಲು ಕೋರಿರುತ್ತಾರೆ. 
- ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕಿಯೋನಿಕ್ಸ್ ಸಂಸ್ಥೆಗೆ ರೂ . 30.00 ಲಕ್ಷ [ ರೂ ., ಮುವ್ವತ್ತು 
ಲಕ್ಷಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಮಾತಂ 43 ಅಡವಿ 2009 , ಬೆಂಗಳೂರು, ದಿನಾಂಕ:13ನೇ ಜುಲೈ , 2009 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, 2009 -10ನೇ ಸಾಲಿಗೆ ಹುಬ್ಬಳ್ಳಿ ಮಾಹಿತಿ ತಂತ್ರಜ್ಞಾನ ಪಾರ್ಕ್ 
ನಿರ್ವಹಣೆಗಾಗಿ ರೂ . 30. 00 ಲಕ್ಷಗಳ ( ಮುವ್ವತ್ತು ಲಕ್ಷ ರೂ . ಗಳು ಮಾತ್ರ]ಅನುದಾನವನ್ನು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ 
ಅಭಿವೃದ್ಧಿ ನಿಗಮ ನಿಯಮಿತ [ಕಿಯೋನಿಕ್ಸ್ ಸಂಸ್ಥೆಗೆ ನೀಡುವ ಸಲುವಾಗಿ ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಇಲಾಖೆ ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 

* ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಸೆಳೆದು [ ಡ್ರಾ ಮಾಡಿ] ವಿತರಿಸತಕ್ಕದ್ದು. 

ಈ ವೆಚ್ಚವನ್ನು 2009 - 10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3451 - 00 - 090 - 2 - 01 ಮಾಹಿತಿ ತಂತ್ರಜ್ಞಾನದ 
ಉನ್ನತೀಕರಣ ಮತ್ತು ಅಭಿವೃದ್ಧಿ - 059 - ಇತರೆ ಖರ್ಚು ( ಯೋಜನೆ) - ಇದರ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ 
ಅನುದಾನದಿಂದ ಭರಿಸತಕ್ಕದ್ದು. 


೨೬೫೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ | 
ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಸಂಸ್ಥೆಯ ನಿರ್ದೇಶಕರು [ ನಿರ್ವಹಣೆ] ರವರಿಂದ 
ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ ಜೊತೆಗೆ ಪಡೆದು ಈ ಆರ್ಥಿಕ 
ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶಗಳ ಸಂಖ್ಯೆ:ಎಫ್‌ಡಿ 01 ಟಿಎಫ್ ಪಿ 2008 , ದಿನಾಂಕ:16 .5.08 ಇದರನ್ವಯ 
ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 1725 

ಎಂ . ವಿ. ಕೃಷ್ಣಮೂರ್ತಿ 

- ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 

* ಉನ್ನತಶಿಕ್ಷಣ ಸಚಿವಾಲಯ 
ವಿಷಯ : 2009 - 10ನೇ ಸಾಲಿನಲ್ಲಿ ಕೊಡಗು ಜಿಲ್ಲೆ, ಸೋಮವಾರಪೇಟೆ ತಾಲ್ಲೂಕಿನ ಕುಶಾಲನಗರ ಹೋಬಳಿ 

ಚಿಕ್ಕಳುವಾರ ಗ್ರಾಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರವನ್ನು ಸ್ಥಾಪಿಸಲು 

ಅನುದಾನ ಒದಗಿಸುವ ಬಗ್ಗೆ., 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 77 ಯೋಯೋಕ 2009 ಬೆಂಗಳೂರು ದಿನಾಂಕ :16.4 . 2009 

( ಇಡಿ 57ಎ ಸ್ವೀಮರ ( ಯುನಿಕ್ ) 2009 ದಿನಾಂಕ :16.4.2009. 
2. ಹಣಕಾಸು ಅಧಿಕಾರಿ , ಮಂಗಳೂರು ವಿಶ್ವವಿದ್ಯಾನಿಲಯ ರವರ ಪತ್ರ ಸಂಖ್ಯೆ : ಮವಿ: ಹವಿ / ಹ7/ 

ಅಭಿವೃದ್ಧಿ ಅನುದಾನ/2009 -10 ದಿನಾಂಕ :30.5.2009 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2009 - 10ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ 
ಲೆಕ್ಕಶೀರ್ಷಿಕೆ 2202 - 03 - 1 - 2 - 0 - 05 - 101 ಅಡಿಯಲ್ಲಿ ರೂ . 170. 00 ಲಕಗಳನ್ನು ಮಂಜೂರು 

ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ. 2009 - 10ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಿಸಿರುವಂತೆ ಕೊಡಗು 
ಜಿಲ್ಲೆ, ಸೋಮವಾರಪೇಟೆ ತಾಲೂಕು ಕುಶಾಲನಗರ ಹೋಬಳಿಯ ಚಿಕ್ಕಳುವಾರು ಗ್ರಾಮದಲ್ಲಿ ಮಂi 
ಸ್ನಾತಕೋತ್ತರ ಕೇಂದ್ರ ಸ್ಥಾಪಿಸಲು ರೂ . 2.00 ಕೋಟಿ ಸೇರಿದಂತೆ ಒಟ್ಟು ರೂ . 370.00 ಲಕ್ಷಗಳಿಗೆ ಕ್ರಿಯಾಯೋಜನೆ 
ತಯಾರಿಸಿ, ಮೊದಲ ತ್ರೈಮಾಸಿಕ ಕಂತಿನ ಅನುದಾನ ರೂ . 92 .50 ಲಕ್ಷಗಳನ್ನು ಬಿಡುಗಡೆಗೊಳಿಸುವಂತೆ ಹಣಕಾಸು ಅಧಿಕಾರಿ, 
ಮಂಗಳೂರು ವಿಶ್ವವಿದ್ಯಾನಿಲಯರವರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಇಡಿ 52 ಯುಡಿವಿ 2009, ಬೆಂಗಳೂರು, ದಿನಾಂಕ:20ನೇ ಜುಲೈ , 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2009 -10ನೇ ಸಾಲಿಗೆ ಕೊಡಗು ಜಿಲ್ಲೆ ಸೋಮವಾರ ಪೇಟೆ ತಾಲ್ಲೂಕಿನ 
ಕುಶಾಲನಗರ ಹೋಬಳಿ ಚಿಕ್ಕಳುವಾರ ಗ್ರಾಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ಸ್ಥಾಪಿಸಲು 
ಆಯವ್ಯಯದಲ್ಲಿ ನಿಗಧಿಪಡಿಸಿರುವ ರೂ 200 .00 ಲಕ್ಷಗಳಲ್ಲಿ ( ಇನ್ನೂರು ಲಕ್ಷಗಳು ) ಮೊದಲ ತ್ರೈಮಾಸಿಕ ಕಂತಾಗಿ ರೂ . 
50. 00 ಲಕ್ಷಗಳನ್ನು (ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಬಿಡುಗಡೆ ಮಾಡಲಾಗಿದೆ. 

ವೆಚ್ಚ ಮಾಡುವ ಮುನ್ನ ಕಾರ್ಯಕ್ರಮ ಅನುಷ್ಠಾನಗೊಳಿಸುವ ಅಧಿಕಾರಿಗಳು ಈ ಹಿಂದಿನ ಸಾಲಿನ ಆದೇಶದಲ್ಲಿ 
ತಿಳಿಸಿದಂತೆ ಎಲ್ಲಾ ನಿಯಮಗಳನ್ನು ಪಾಲಿಸಲು ಸೂಚಿಸಿದೆ. 

ಸದರಿ ವೆಚ್ಚವನ್ನು ಲೆಕ್ಕಶೀರ್ಷಿಕೆ " 2202 - 03- 102 -0 - 05 - 101 ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 937 ವೆಚ್ಚ - 8/09 ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1761 

ಎಸ್ . ಎಂ . ನಂದಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಉನ್ನತ ಶಿಕ್ಷಣ ಇಲಾಖೆ ( ಯೋಜನೆ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೬೫೯ 
ಶಿಕ್ಷಣ ಸಚಿವಾಲಯ 
ವಿಷಯ : ಆಯುಕ್ತರ ಕಾರ್ಯಾಲಯ , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡರವರಿಗೆ ಕಛೇರಿ ಕೆಲಸಗಳಿಗಾಗಿ 

ವಾಹನವನ್ನು ಖರೀದಿಸಲು ಅನುಮತಿ ನೀಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 76 ಯೋಯೋಕ 2009, ಬೆಂಗಳೂರು, 

ದಿನಾಂಕ :28.4 .2009 , 
2 . ಅಪರ ಆಯುಕ್ತರು , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇವರ ಪತ್ರ 

ಸಂಖ್ಯೆ : ಎl/ ಲೆ. ಪ./ ವಾಹನಖರೀದಿ/2007 - 08, ದಿನಾಂಕ :11 .6.2009 . 


ಪ್ರಸ್ತಾವನೆ: 


1. ಮೇಲೆ ಓದಲಾದ (1) ಸರ್ಕಾರದ ಆದೇಶದಲ್ಲಿ ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಇಲ್ಲಿಗೆ 

2009 -10ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ 2202 - 02 - 001 -0 - 06 - 041 , 195 ಮತ್ತು 059 ( ಯೋಜನೆ) ರಡಿ ಒಟ್ಟು 

40. 00 ಲಕ್ಷರೂಗಳನ್ನು ಒದಗಿಸಲಾಗಿದೆ. ಅದರಲ್ಲಿ ಸಾರಿಗೆ ವೆಚ್ಚಗಳಿಗಾಗಿ 10.00 ಲಕ್ಷರೂಪಾಯಿಗಳನ್ನು ಒದಗಿಸಿದೆ. 
2. ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ , ಧಾರವಾಡರವರ ಕಛೇರಿಯಲ್ಲಿ 

ಕರ್ತವ್ಯ ನಿರ್ವಹಿಸುತ್ತಿರುವ ಅಪರ ಆಯುಕ್ತರು, ನಿರ್ದೇಶಕರು ಮತ್ತು ಸಹ ನಿರ್ದೇಶಕರು (ಆಡಳಿತ) ಇವರುಗಳಿಗೆ 
ಕಛೇರಿ ಆಡಳಿತಾತ್ಮಕ ಉಪಯೋಗಕ್ಕಾಗಿ ಸ್ವಂತ ವಾಹನಗಳು ಇಲ್ಲದಿರುವುದರಿಂದ ಮೂರು ವಾಹನಗಳನ್ನು ಸರ್ಕಾರದ 
ಆದೇಶದಂತೆ ಖಾಸಗಿ ಎಜೆನ್ಸಿಯವರುಗಳಿಂದ ಬಾಡಿಗೆಗೆ ಪಡೆಯುತ್ತಿದ್ದು, ಅನೇಕ ತೊಂದರೆಗಳಿಂದಾಗಿ, ಕನಿಷ್ಠ ಅಪರ 
ಆಯುಕ್ತರಿಗಾಗಿ ಒಂದು ವಾಹನವನ್ನು 6.25 ಲಕ್ಷರೂ .ಗಳಲ್ಲಿ ಖರೀದಿಸಲು ಸರ್ಕಾರದ ಅನುಮತಿ ನೀಡುವಂತೆ 
ಕೋರಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ :ಇಡಿ 143 ಯೋಯೋಕ 2009, ಬೆಂಗಳೂರು, ದಿನಾಂಕ :17ನೇ ಜುಲೈ, 2009 

[ ಇಡಿ : ೨೦ :ಸ್ವೀಮರ ( ಯುನಿಕ್ ) 2009, ದಿನಾಂಕ :17 .7.2009] 
3, 2009 -10ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ 2202 - 02 - 001 - 06 - 195 ( ಯೋಜನೆ) ಅಡಿ ಆಯುಕ್ತರ ಕಛೇರಿ, 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡರವರಿಗೆ ಸಾರಿಗೆ ವೆಚ್ಚಕ್ಕಾಗಿ ಒದಗಿಸಲಾಗಿರುವ 10. 00 ಲಕ್ಷರೂ . ಗಳಲ್ಲಿ ( ಹತ್ತು 
ಲಕ್ಷರೂಪಾಯಿಗಳು ಮಾತ್ರ) 5.00 ಲಕ್ಷರೂ .ಗಳ ( ಐದುಲಕ್ಷರೂಪಾಯಿಗಳು ಮಾತ್ರ) ಮಿತಿಯೊಳಗೆ ಅಪರ ಆಯುಕ್ತರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ರವರಿಗೆ ಕಛೇರಿ ಉಪಯೋಗಕ್ಕಾಗಿ ಒಂದು ಸ್ವಂತ ವಾಹನವನ್ನು , 

ದಿಗಳಿಗೆ ಸಂಬಂಧಿಸಿದ ಪ್ರಚಲಿತವಿರುವ ಎಲ್ಲಾ ನಿಯಮಗಳನ್ನು ಪಾಲಿಸುವ ಷರತ್ತನ್ನು ವಿಧಿಸಿ ಖರೀದಿಸಲು 
ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ರವರಿಗೆ ಅನುಮತಿ ನೀಡಿದೆ. 
4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪಣಿ ಸಂಖ್ಯೆ : ಆಇ 930 ವೆಚ್ಚ 8/ 09 , ದಿನಾಂಕ ²3.7. 2009ರ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1762 

ಐ. ಎಫ್ . ಮಾಗಿ 
ವಿಶೇಷಾಧಿಕಾರಿಗಳು ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಶಿಕ್ಷಣ ಇಲಾಖೆ (ಯೋಜನೆ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : 2009 - 10ನೇ ಸಾಲಿಗೆ ಡಿಆರ್‌ಡಿಎ ಆಡಳಿತ ಯೋಜನೆಯ ರಾಜ್ಯದ ಪಾಲಿನ ಒಂದನೇ ಕಂತಿನ 

ಅನುದಾನವನ್ನು ರಾಮನಗರ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಆರ್ - 18014 : 03 : 2009 - 10 - ಡಿಆರ್‌ಡಿಎ (ಎಸ್‌ಆರ್ ನಂ . 

10) ದಿನಾಂಕ :13.4.2009 . 
2. ರಾಜ್ಯ ಸರ್ಕಾರದ ಆದೇಶ ಗ್ರಾಅಪ 1 ಎಸ್‌ಜೆವೈ ( ಡಿಆರ್ ಡಿಎ) 2009, ಬೆಂಗಳೂರು, 

ದಿನಾಂಕ:20 .5 .2009 . 
3. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಆರ್‌- 17014 :10 :2009 -10 - ಡಿಆರ್‌ಡಿಎ ( ಎಸ್‌ಆರ್‌ ನಂ . 

32) ದಿನಾಂಕ :19.6 .2009 


* 


೨೬೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಪ್ರಸ್ತಾವನೆ: 

2009 -10ನೇ ಸಾಲಿನಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ , ನವದೆಹಲಿ ಇವರು ಡಿಆರ್‌ಡಿಎ ಆಡಳಿತ 
ಯೋಜನೆಗೆ ಓದಲಾಗಿದೆ (1) ರಲ್ಲಿ ಒಂದನೇ ಕಂತಿನ ಭಾಗಶಃ ಅನುದಾನ ರೂ . 3,98,75 , 000 ಗಳನ್ನು ಚಿಕ್ಕಬಳ್ಳಾಪುರ, 
ರಾಮನಗರ ಮತ್ತು ರಾಯಚೂರು ಜಿಲ್ಲಾ ಪಂಚಾಯತಿಗಳನ್ನು ಹೊರತುಪಡಿಸಿ ಉಳಿದ 26 ಜಿಲ್ಲಾ ಪಂಚಾಯಿತಿಗಳಿಗೆ 
ಬಿಡುಗಡೆ ಮಾಡಿದ್ದು, ಇದರನ್ವಯ ರಾಜ್ಯ ಸರ್ಕಾರವು ಉಲ್ಲೇಖಿತ ( 2) ರ ಆದೇಶದಲ್ಲಿ ಮೊದಲನೇ ಕಂತಿನ ಅನುದಾನ ರೂ . 
1,32,92,000 ಬಿಡುಗಡೆ ಮಾಡಲಾಗಿತ್ತು. ಕೇಂದ್ರ ಸರ್ಕಾರ ಉಲ್ಲೇಖಿತ (3) ರ ಆದೇಶದಲ್ಲಿ ರಾಮನಗರ ಜಿಲ್ಲಾ ಪಂಚಾಯತಿಗೆ 
ರೂ . 13 ,51,000 ಗಳನ್ನು ಬಿಡುಗಡೆ ಮಾಡಿದೆ. ಇದರನ್ವಯ ರಾಜ್ಯ ಸರ್ಕಾರವು ರಾಮನಗರ ಜಿಲ್ಲಾ ಪಂಚಾಯಿತಿಗೆ ರೂ . 
4 ,50,000ಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. ಆದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ:ಗ್ರಾಅಪ 1 ಎಸ್‌ಜೆವೈ ( ಡಿಆರ್‌ಡಿಎ ) 2009 , ಬೆಂಗಳೂರು, ದಿನಾಂಕ:15ನೇ ಜುಲೈ , 2009 

ರಾಜ್ಯ ಸರ್ಕಾರವು, ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ರಾಮನಗರ ಜಿಲ್ಲಾಪಂಚಾಯತಿಗೆ ಮೊದಲನೇ ಕಂತಿನ 
ಅನುದಾನ ರೂ . 4 ,50, 000ಗಳನ್ನು ( ರೂ . ನಾಲ್ಕು ಲಕ್ಷದ ಐವತ್ತು ಸಾವಿರ ಮಾತ್ರ) ಕೆಳಕಂಡ ಷರತ್ತುಗಳಿಗೊಳಪಟ್ಟು ಬಿಡುಗಡೆ 
ಮಾಡಲು ಮಂಜೂರಾತಿ ನೀಡಿದೆ. 

ಜಿ. ಪಂ . ಡಿ . ಡಿ . ಓ . ಕೇಂದ್ರಸರ್ಕಾರ ಬಿಡುಗಡೆ ರಾಜ್ಯಸರ್ಕಾರವು ಬಿಡುಗಡೆ 
ಸಂ | ಪಂಚಾಯತಿ | ಕೋಡ್ ಕೋಡ್ ಮಾಡಿದ ಮೊದಲನೇ ಕಂತಿನ | ಮಾಡುತ್ತಿರುವ ಮೊದಲನೇ 

ಭಾಗಶಃ ಅನುದಾನ - ಕಂತಿನ ಅನುದಾನ | 
| 1 | ರಾಮನಗರ | 452 | 0400ZZ0001 

13 ,51, 000 

4 ,50 ,000 
ಷರತ್ತುಗಳು: 

ಡಿಆರ್‌ಡಿಎ ಆಡಳಿತ ಯೋಜನೆಯ ಕೈಪಿಡಿಯ ಮಾರ್ಗಸೂಚಿಯಂತೆ ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ 

ಯಿತಿಗಳ ಅನುದಾನವನ್ನು ಜಿಲ್ಲಾ ಪಂಚಾಯಿತಿಗಳ ಸಿಬ್ಬಂದಿಗಳ ವೇತನ ಹಾಗೂ ಸಾದಿಲ್ವಾರು ವೆಚ್ಚಗಳಿಗೆ ಮಾತ್ರ 
ಉಪಯೋಗಿಸುವುದು. ಇನ್ಯಾವುದೇ ಉದ್ದೇಶಗಳಿಗೆ ಉಪಯೋಗಿಸತಕ್ಕದ್ದಲ್ಲ. 

ಅನುದಾನದ ಮಾದರಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ 75:25 ರ ಅನುಪಾತದಲ್ಲಿರುತ್ತದೆ. 

ಯೋಜನೆಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ "2515 ಇತರೆ ಗ್ರಾಮೀಣಾಭಿವೃದ್ದಿ ಕಾರ್ಯಕ್ರಮಗಳು 00 -196 - ಜಿಲ್ಲಾ 
ಪಂಚಾಯತ್‌ಗಳಿಗೆ ಸಹಾಯ - 6 - ಜಿಲ್ಲಾ ಪಂಚಾಯತ್ - 06 - ಡಿಆರ್‌ಡಿಎ ಆಡಳಿತಾತ್ಮಕ ವೆಚ್ಚ -(ಕೇಂದ್ರ ಪುರಸ್ಕೃತ ಯೋಜನೆ) 
2009 - 2010 ( 2515 - 00 - 196 - 6 - 06) ” ರಡಿ ಸರ್ಕಾರದ ತಿದುಪಡಿ ಆದೇಶ ಸಂಖ್ಯೆಎಫ್ ಡಿ 1 ಜಡ್‌ಪಿಎ 2007 ( 52) 
ದಿನಾಂಕ:26.4.2007 ರನ್ವಯ ಜಿಲ್ಲಾ ಪಂಚಾಯತ್ ನಿಧಿ- 1ಕ್ಕೆ ಜಮೆ ಮಾಡಿಕೊಂಡು ಪೇಯಿಸ್ ರಸೀದಿಯ ಮೂಲಕ ಜಿಲ್ಲಾ 
ಪಂಚಾಯತಿ ನಿಧಿಯಿಂದ ಅನುದಾನವನ್ನು ಖಜಾನೆಯಿಂದ ಪಡೆದುಕೊಂಡು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ತೆರೆದಿರುವ 
ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಂಡು ವೆಚ್ಚವನ್ನು ಭರಿಸತಕ್ಕದ್ದು. 

ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಅನುದಾನದ ಆಂತರಿಕ ಲೆಕ್ಕ ಪರಿಶೋದನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆ ಮಾಡುವುದು. 

ಮುಖ್ಯ ಲೆಕ್ಕಾಧಿಕಾರಿಗಳು , ಜಿಲ್ಲಾ ಪಂಚಾಯತಿ, ರಾಮನಗರ ಇವರು ಆಯಾ ತಿಂಗಳ ಪ್ರಗತಿ ವರದಿ ಹಾಗೂ 
ಹುದ್ದೆವಾರು ವಿವರಗಳನ್ನು ಮುಂದಿನ ತಿಂಗಳ 5ನೇ ತಾರೀಖಿನೊಳಗೆ ನಿರ್ದೇಶಕರು (ಸ್ವ ಉಕಾ] ಹಾಗೂ ಪದ ನಿಮಿತ್ತ, 
ಸರ್ಕಾರದ ಉಪ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ , ಬಹುಮಹಡಿ ಕಟ್ಟಡ, ಕರ್ನಾಟಕ 
ಸರ್ಕಾರ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಮುಖ್ಯ ಲೆಕ್ಕಾಧಿಕಾರಿಗಳ, ಜಿಲ್ಲಾ ಪಂಚಾಯತ್, ರಾಮನಗರ ಇವರು ಹಣ ಉಪಯೋಗ ಪ್ರಮಾಣ ಪತ್ರ ಹಾಗೂ 
ಲೆಕ್ಕ ಪರಿಶೋಧನಾ ವರದಿಗಳನ್ನು ನಿರ್ದೇಶಕರು [ ಸ ಉಕಾ] ಹಾಗೂ ಪದ ನಿಮಿತ ಸಕಾ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಬಹುಮಹಡಿ ಕಟ್ಟಡ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ 
ತಪ್ಪದೇ ಕಳುಹಿಸುವುದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
ಕರ್ನಾಟಕ ಸರ್ಕಾರ ಇವರ ಸಹಮತಿ ಸಂಖ್ಯೆ: ಗ್ರಾಅಪ 194 ಪಿಬಿಎಸ್ 2009 ದಿನಾಂಕ:4.7.2009ರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 1764 

ಡಾ : ಶಮ್ರಾ ಇಕ್ವಾಲ್ 
ನಿರ್ದೇಶಕರು (ಸ್ವಉ . ಕಾ ) ಹಾಗೂ ಪ. ನಿ. 

ಸರ್ಕಾರದ ಉಪ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

೨೬೬೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಇಲಾಖೆಯಲ್ಲಿ ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ 

ಸೃಜಿಸಲಾಗಿರುವ ಬಾಲ ಕಾರ್ಮಿಕರ ಕೋಶವನ್ನು ಮುಂದುವರಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ :ಸಿಆಸುಇ 100 ಸಸಿವಿ 1997 , ದಿನಾಂಕ :17.6.1997. 

2 . ಸರ್ಕಾರಿ ಆದೇಶ ಸಂಖ್ಯೆ :ಸಿಆಸುಇ 19 ಸಸಿವಿ 2004, ದಿನಾಂಕ :19 .11.2004. 
3. ಸರ್ಕಾರಿ ಆದೇಶ ಸಂಖ್ಯೆ :ಸಿಆಸುಇ 570 ಸಅಸೇ 2008, ದಿನಾಂಕ :1.7.2008 . 

4. ಕಾರ್ಮಿಕ ಇಲಾಖೆಯ ಕಡತ ಸಂಖ್ಯೆ :ಕಾಇ 46 ಸಿಎಲ್‌ಸಿ 2009 . 
ಪ್ರಸ್ತಾವನೆ: 

ಮೇಲೆ (1) ಮತ್ತು ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶಗಳಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ 
ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ಬಾಲ ಕಾರ್ಮಿಕ ಕೋಶವನ್ನು ಸೃಜಿಸಿ ಕಾಲಕಾಲಕ್ಕೆ ಮುಂದುವರಿಸಲಾಗಿದೆ ಮೇಲೆ (3) ರಲ್ಲಿ 
ಓದಲಾದ ಸರ್ಕಾರಿ ಆದೇಶದಲ್ಲಿ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ:18.6.2008 ರಿಂದ ಒಂದು ವರ್ಷದ ಅವಧಿಗೆ 
ಮುಂದುವರಿಸಲಾಗಿದೆ. 
ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 


1 | ವಿಶೇಷಾಧಿಕಾರಿ ( ವೇತನ ಶ್ರೇಣಿ ರಹಿತ ಹುದ್ದೆ) 

- 1 ಹುದ್ದೆ 
2 | ಉಪ ವಿಶೇಷಾಧಿಕಾರಿ ( ವೇತನ ಶ್ರೇಣಿ ರಹಿತ ಹುದ್ದೆ) 

1 ಹುದ್ದೆ 
ಸಹಾಯಕರು 

2 ಹುದ್ದೆಗಳು 
ಶೀಘ್ರಲಿಪಿಗಾರರು 

1 ಹುದ್ದೆ 
5 | ವಾಹನ ಚಾಲಕರು 

1 ಹುದ್ದೆ 
6 | ಗ್ರೂಪ್- ಡಿ 

1 ಹುದ್ದೆ 
ಮೇಲೆ ( 4) ರಲ್ಲಿ ಓದಲಾದ ಕಾರ್ಮಿಕ ಇಲಾಖೆಯ ಕಡತದಲ್ಲಿ ಒಂದು ವರ್ಷದ ಅವಧಿಗೆ ಬಾಲ ಕಾರ್ಮಿಕ 
ಕೋಶವನ್ನು ಮೇಲೆ ತಿಳಿಸಿರುವ ಹುದ್ದೆಗಳೊಂದಿಗೆ ಮುಂದುವರಿಸುವಂತೆ ಕೋರಲಾಗಿದೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ 
ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 343 ಸಅಸೇ 2009 , ಬೆಂಗಳೂರು, ದಿನಾಂಕ:10ನೇ ಜುಲೈ , 2009 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಕಾರ್ಮಿಕ ಇಲಾಖೆಯಲ್ಲಿ ಸೃಜಿಸಲಾಗಿರುವ ಬಾಲ ಕಾರ್ಮಿಕ ಕೋಶವನ್ನು ಈ 
ಕೆಳಕಂಡ ಹುದ್ದೆಗಳೊಂದಿಗೆ ದಿನಾಂಕ:18.6. 2009 ರಿಂದ ಜಾರಿಗೆ ಬರುವಂತೆ ಮತ್ತೆ ಒಂದು ವರ್ಷ ಅವಧಿಗೆ ತಾತ್ಕಾಲಿಕವಾಗಿ 
ಮುಂದುವರಿಸಿ ಆದೇಶಿಸಿದೆ. 
ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 


1 | ವಿಶೇಷಾಧಿಕಾರಿ (ವೇತನ ಶ್ರೇಣಿ ರಹಿತ ಹುದ್ದೆ) 

1 ಹುದ್ದೆ 
2 | ಉಪ ವಿಶೇಷಾಧಿಕಾರಿ ( ವೇತನ ಶ್ರೇಣಿ ರಹಿತ ಹುದ್ದೆ) 

1 ಹುದ್ದೆ 
3 | ಸಹಾಯಕರು 

| 2 ಹುದ್ದೆಗಳು 
4 | ಶೀಘ್ರಲಿಪಿಗಾರರು 

1 ಹುದ್ದೆ 
5 | ವಾಹನ ಚಾಲಕರು 

1 ಹುದ್ದೆ 
6 | ಗೂಪ್- ಡಿ 

1 ಹುದ್ದೆ 
ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ:ಎಫ್ ಡಿ 1 ಟಿಎಫ್‌ಪಿ 96, ದಿನಾಂಕ:10 .7.1996 ರಲ್ಲಿ 
ಪ್ರತ್ಯಾಯೋಜಿಸಿರುವ ಅಧಿಕಾರದ ಅನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 


ಪಿ . ಆರ್‌. 1766 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎಸ್ . ಶಿವರಾಮ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 3) 


೨೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : 2009 -10ನೇ ಸಾಲಿಗೆ ರಾಜ್ಯದಲ್ಲಿರುವ ವಿವಿಧ ನ್ಯಾಯವಾದಿಗಳ ಸಂಘಗಳಿಗೆ ಸಹಾಯಾನುದಾನ 

ಬಿಡುಗಡೆ ಮಾಡುವ ಬಗ್ಗೆ ಆದೇಶ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಲಾ 32 ಎಲ್ ಸಿಎಲ್ 1982 ದಿನಾಂಕ :17 / 8.3.1983 ಮತ್ತು 

- ತಿದ್ದುಪಡಿ ದಿನಾಂಕ :30.10 .1996ರ ಅಧಿಸೂಚನೆ ಸಂಖ್ಯೆ : ಲಾ 112 ಎಲ್‌ಸಿಎಲ್ 1996, 
2 . ನಿಯಮಗಳ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಲಾ 120 ಎಲ್‌ಸಿಎಲ್ 2007 

ದಿನಾಂಕ :18.2 .2008 ಮತ್ತು ಸೇರ್ಪಡೆ ದಿನಾಂಕ :16 .5.2008. 
ಪ್ರಸ್ತಾವನೆ: 

ರಾಜ, ದಲಿರುವ ವಿವಿಧ ವಕೀಲರುಗಳ ಸಂಘಗಳಿಗೆ ಕಾನೂನು ಪುಸಕ ಮತು ಪೀಠೋಪಕರಣಗಳನ್ನು ಖರೀದಿಸಲು 
ದಿ ಕರ್ನಾಟಕ ಗ್ರಾಂಟ್ - ಇನ್ - ಏಡ್ - ಟು - ಬಾರ್ ಅಸೋಸಿಯೇಷನ್ ರೂಲ್ಸ್ 1983 ನ್ನು ಮೇಲೆ ಓದಲಾದ ಕ್ರಮಾಂಕ (1) ರ 
ದಿನಾಂಕ:17 / 8- 03 - 1983ರಲ್ಲಿ ರಚಿಸಲಾಗಿದೆ ಮತ್ತು ಇದಕ್ಕೆ ಹಂತ ಹಂತವಾಗಿ ತಿದ್ದುಪಡಿ ತರಲಾಗಿದ್ದು, 
ದಿನಾಂಕ:30 .10. 1996ರ ಅಧಿಸೂಚನೆಯಲ್ಲಿ ಆಯಾ ಜಿಲ್ಲೆಯ ಪ್ರಧಾನ/ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಗೆ ಅಧಿಕಾರ 
ಪ್ರತ್ಯಾಯೋಜಿಸಲಾಗಿದೆ. 

ಮೇಲೆ ( 2 ) ರಲ್ಲಿ ಓದಲಾದ ಅಧಿಸೂಚನೆ ದಿನಾಂಕ:18.2 .2008 ಮತ್ತು ಸೇರ್ಪಡೆ ದಿನಾಂಕ:16 .5 . 2008ರಲ್ಲಿ 
ಸಹಾಯಾನುದಾನದ ಮೊತ್ತವನ್ನು ಹೆಚ್ಚಿಸಿ ಕರ್ನಾಟಕ ವಕೀಲರ ಸಂಘಗಳಿಗೆ ಸಹಾಯಾನುದಾನ ( ತಿದ್ದುಪಡಿ) ನಿಯಮಗಳು 
( 2007) ರಚಿಸಲಾಗಿದ್ದು, ದಿನಾಂಕ:18.2.2008ರಿಂದ ಜಾರಿಗೆ ಬಂದಿದೆ. ಅದರಂತೆ ಹಣ ಬಿಡುಗಡೆಗಾಗಿ ರಾಜ್ಯದಲ್ಲಿನ ವಿವಿಧ 
ವಕೀಲರ ಸಂಘಗಳು ಸಹಾಯಾನುದಾನ ಬಿಡುಗಡೆಗಾಗಿ ಒತ್ತಾಯಿಸಿದೆ. 

2009 -10ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ 2014 - 00 -105 - 0 - 01 - 051 ಸಾಮಾನ್ಯ ವೆಚ್ಚ 
( ಯೋಜನೇತರ ) ಅಡಿಯಲ್ಲಿ ರೂ . 241. 28 | ಒದಗಿಸಿದೆ. ಅದರಲ್ಲಿ ರೂ . 50 . 00 ಲಕ್ಷಗಳನ್ನು ವಕೀಲರ ಸಂಘಗಳಿಗೆ 
ನಿಗಧಿಪಡಿಸಿ ಸದರಿ ಮೊತ್ತದಲ್ಲಿ ವಿವಿಧ ವಕೀಲರ ಸಂಘಗಳಿಗೆ ನಿಯಮಾನುಸಾರ ಸಹಾಯಾನುದಾನ ಬಿಡುಗಡೆ ಮಾಡಲು 
ಆರ್ಥಿಕ ಇಲಾಖೆಯು ತಿಳಿಸಿದೆ. 

ಸರ್ಕಾರದ ಆದೇಶ ಸಂ . ಲಾ 84 ಎಲ್‌ಸಿಎಲ್ 2009 , ಬೆಂಗಳೂರು, ದಿನಾಂಕ:15ನೇ ಜುಲೈ , 2009 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕರ್ನಾಟಕ ವಕೀಲರ ಸಂಘಗಳಿಗೆ ಸಹಾಯಾನುದಾನ ನಿಯಮಗಳು 

ಪಡಿ ನಿಯಮಗಳನ್ನಯ ರಾಜ್ಯದಲ್ಲಿರುವ ವಿವಿಧ ವಕೀಲರುಗಳ ಸಂಘಗಳಿಗೆ ಈ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧದಲ್ಲಿ ನಮೂದಿಸಿರುವಂತೆ ಒಟ್ಟು ರೂ . 41,55,000 / - (ರೂಪಾಯಿ ನಲವತ್ತೊಂದು ಲಕ್ಷದ ಐವತ್ತೈದು ಸಾವಿರ 
ಮಾತ್ರ) ಮೊತ್ತದ ಸಹಾಯಾನುದಾನಗಳನ್ನು ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ವಿಭಾಗೀಯ, ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ವಕೀಲರ ಸಂಘಗಳಿಗೆ ಸಂಬಂಧಪಟ್ಟಂತೆ ಸಕ್ರಮ 
ಪ್ರಾಧಿಕಾರಗಳು ಅಂದರೆ ಆಯಾ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು/ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರುಗಳು ಈ ಆದೇಶದಲ್ಲಿ ಬಿಡುಗಡೆ ಮಾಡಲಾದ ಸಹಾಯಾನುದಾನವನ್ನು ಆಯಾ ವಕೀಲರ ಸಂಘಗಳಿಂದ 
ವರದಿಯೊಂದಿಗೆ ಅರ್ಜಿಗಳನ್ನು ಪಡೆದು ಪರಿಶೀಲಿಸಿ ಈ ಕೆಳಗೆ ನಿಗಧಿಪಡಿಸಲಾಗಿರುವಂತೆ ಮಂಜೂರು ಮಾಡಬಹುದು ಮತ್ತು 
ಆರ್ಥಿಕ ಇಲಾಖೆಯು ಆಗಿಂದಾಗ್ಗೆ ಹೊರಡಿಸಿರುವ ಮಾರ್ಗಸೂಚಿಗಳ ಅನ್ವಯ ನಿಗಧಿತ ಕಾಲಮಿತಿಯೊಳಗೆ ಸಂಬಂಧಪಟ್ಟ 
ಖಜಾನೆಗಳಿಗೆ ಬಿಲ್‌ಗಳನ್ನು ಸಲ್ಲಿಸಿ ಹಣ ಪಡೆಯತಕ್ಕದ್ದು. 
* ತಾಲ್ಲೂಕು ಮಟ್ಟದ ವಕೀಲರ ಸಂಘ 

ರೂ . 20 , 000 / 
* ಜಿಲ್ಲಾ ಮಟ್ಟದ ವಕೀಲರ ಸಂಘ 

ರೂ . 35 , 000 / 
* ವಿಭಾಗೀಯ ಮಟ್ಟದ ವಕೀಲರ ಸಂಘ 

ರೂ . 50 ,000/ 
* ಬೆಂಗಳೂರು ವಕೀಲರ ಸಂಘ 

ರೂ . 1 , 25 ,000/ 
ಈ ಹಿಂದಿನ ಸಾಲಿನಲ್ಲಿ ಸಹಾಯಾನುದಾನ ಪಡೆದಿದ್ದಾಗೂ ಸಹಾಯಾನುದಾನ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸದೇ 
ಇರುವ ವಕೀಲರುಗಳ ಸಂಘಗಳಿಂದ ಉಪಯೋಗಿತ ಪ್ರಮಾಣಪತ್ರ ಪಡೆದು, ಪ್ರಸಕ್ತ ಸಾಲಿನ ಸಹಾಯಾನುದಾನ ಬಿಡುಗಡೆ 
ಮಾಡುವ ಷರತ್ತಿಗೆ ಈ ಆದೇಶ ಒಳಪಟ್ಟಿದೆ. 

ಪ್ರಸಕ್ತ ಆರ್ಥಿಕ ವರ್ಷದ ನಂತರ ಆ ಸಾಲಿನ ಅನುದಾನ ಬಿಡುಗಡೆಗಾಗಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗದು. 
ಆರ್ಥಿಕ ವರ್ಷ ಮುಗಿದ ಕೂಡಲೇ ಈ ಉದ್ದೇಶಕ್ಕಾಗಿ ಸಕ್ಷಮ ಪ್ರಾಧಿಕಾರಿಗಳು ಬಿಡುಗಡೆ ಮಾಡಿದ ಮತ್ತು ಅದ್ಯರ್ಪಣೆ 
ಮಾಡಿದ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 

- ಈ ಸಹಾಯಾನುದಾನವನ್ನು ಲೆಕ್ಕ ಶೀರ್ಷಿಕೆ 2014 - 00 - 105 - 0 - 01- 051 ಸಾಮಾನ್ಯ ವೆಚ್ಚಗಳು (ಯೋಜನೇತರ) 
ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು . 
* ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ :ಆಇ 322 ವೆಚ್ಚ - 10/2009 
ದಿನಾಂಕ: 25.6. 2009ರಲ್ಲಿ ನೀಡಲಾಗಿರುವ ಸಹಮತಿಯನ್ವಯ ಹಾಗೂ ಕಾರ್ಯದರ್ಶಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಿರುವ 
ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 96 ದಿನಾಂಕ:10.7.1996ರ ಮೇರೆಗೆ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಕುಂತಲ ಹೆಚ್ . ಆರ್. 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಮೊತ್ತ 


10 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೬೩ 
ಸರ್ಕಾರದ ಆದೇಶ ಲಾ 84 ಎಲ್ ಸಿಎಲ್ 2009 , ದಿನಾಂಕ:15.07. 2009 

ಅನುಬಂಧ 
ರಾಜ್ಯದಲ್ಲಿನ ವಿವಿಧ ಮಟ್ಟದ ವಕೀಲರ ಸಂಘಗಳಿಗೆ 2009 - 10ನೇ ಸಾಲಿಗೆ ಬಿಡುಗಡೆ ಮಾಡಬೇಕಾದ ಅನುದಾನದ ವಿವರಗಳು 
ಕ್ರಸಂ. ಜಿಲ್ಲೆ ಹೆಸರು ವಕೀಲರುಗಳ ಸಂಘಗಳ ಸಂಖ್ಯೆ 

ಬಿಡುಗಡೆ ಗೊಳಿಸಬೇಕಾದ 
ಜಿಲ್ಲಾ ಮಟ್ಟದ | ತಾಲ್ಲೂಕು ಮಟ್ಟದ 
ವಿಭಾಗ ವಕೀಲರು | ವಕೀಲರ ಸಂಘಗಳು 

ಸಂಘಗಳು 
- 2 | 3 

4 
ಬೆಂಗಳೂರು ನಗರ | - 

1( ಆನೇಕಲ್) 

1 , 45 ,000 - 00 
ವಕೀಲರ ಸಂಘ 
ಬೆಂಗಳೂರು ( ಗ್ರಾಮಾಂತರ) 

4 

80 , 000 - 00 
ರಾಮನಗರ ಜಿಲ್ಲೆ 

95 ,000 - 00 
ಕೋಲಾರ 

1 ,55 , 000 - 00 
ಚಿಕ್ಕಬಳ್ಳಾಪುರ 

_ 4 

115 ,000 - 00 
ತುಮಕೂರು | 

9 . 

2 , 15 , 000 - 00 
ಮೈಸೂರು 1 ( ವಿ . ಮ ) 

1, 70 , 000 - 00 
ಚಾಮರಾಜನಗರ 

3 . 

95 ,000 - 00 
ಮಂಡ್ಯ 

1,55 , 000 - 00 
ಹಾಸನ 

1 ,75 ,000 - 00 
ಶಿವಮೊಗ್ಗ 

1,55 , 000 - 00 
ಚಿಕ್ಕಮಗಳೂರು 

1 ,55 , 000 - 00 | 
ಚಿತ್ರದುರ್ಗ 

1,35 ,000 - 00 
ದಾವಣಗೆರೆ 

1. 35 , 000 - 00 
ಬಳ್ಳಾರಿ 

1 ,55,000 - 00 
16 | ಬೆಳಗಾಂ 1( ವಿ . ಮ ) 

2 ,70 , 000 - 00 
ಬಿಜಾಪುರ 

1 ,15 , 000 - 00 
18 ಬಾಗಲಕೋಟೆ 

1 ,55 , 000 - 00 
19 | ಧಾರವಾಡ 

3 

95, 000 - 00 
20 ಹಾವೇರಿ 

6 . 

1 , 55 , 000 - 00 
ಗದಗ್. 

1 ,15 ,000 - 00 
22 ಉತ್ತರ ಕನ್ನಡ 

2 ,55,000 - 00 
23 ಬೀದರ್ 

1 ,15 ,000 - 00 
ಗುಲ್ಬರ್ಗ 

1( ವಿ , ಮ ) 

10 

2 ,50 ,000 - 00 
25 | ರಾಯಚೂರು 

4 | 1 ,15 ,000 - 00 
26 ಕೊಪ್ಪಳ 

95 , 000 - 00 
27 ದಕ್ಷಿಣ ಕನ್ನಡ 

1,35 , 000 - 00 
ಉಡುಪಿ 

75 , 000 - 00 
29 ಕೊಡಗು 

2 

75 , 000 - 00 
ಒಟ್ಟು 

41 ,55 , 000 - 00 

ಶಕುಂತಲ ಹೆಚ್ . ಆರ್ . 
ಪಿ . ಆರ್‌. 1774 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 2 ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


17 


21 


24 


೨೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಸಿಬ್ಬಂದಿ ವರ್ಗದವರಿಗೆ ಸ್ವಯಂ ನಿವೃತ್ತಿ ಯೋಜನೆಯನ್ನು 

ಅಳವಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ :ಡಿಪಿಎಆರ್ ( ಬಿಪಿಇ) 13 ಎಆರ್‌ಯು 2001, ದಿನಾಂಕ :10 .8.2001. 

2 . ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 40 ರೇಉನಿ 2007, ದಿ : 24. 7.2008. 
3 . ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರ ಪತ್ರ ಸಂಖ್ಯೆ :ಕರೇ 

ಮಾಮ / ಆಡಳಿತ/ ಎl/2008 - 09 /807, ದಿನಾಂಕ : 18.9. 2008 ಹಾಗೂ 27.11. 2008. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಸಾರ್ವಜನಿಕ ವಲಯ ಉದ್ದಿಮೆಗಳ ನೌಕರರಿಗೆ ಸ್ವಯಂ ನಿವೃತ್ತಿ 
ಯೋಜನೆಯಡಿಯಲ್ಲಿ ನಿವೃತ್ತಿ ನೀಡುವುದಕ್ಕೆ ಮಾರ್ಗಸೂಚಿಯನ್ನು ಹೊರಡಿಸಲಾಗಿರುತ್ತದೆ. ಸದರಿ ಮಾರ್ಗಸೂಚಿಯನ್ವಯ 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ವಿವಿಧ ವೃಂದಗಳ ಒಟ್ಟು 35 ಅಧಿಕಾರಿ/ ನೌಕರರಿಗೆ ದಿನಾಂಕ:31.7.2008ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ವಿಶೇಷ ಸ್ವಯಂ ನಿವೃತ್ತಿ ಯೋಜನೆಯಡಿ ನಿವೃತ್ತಿ ಹೊಂದಲು ಮೇಲೆ ಓದಲಾದ ಕ್ರಮ 
ಸಂಖ್ಯೆ (2) ರ ಆದೇಶದಲ್ಲಿ ಅನುಮತಿ ನೀಡಿದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ (3) ರ ಪತ್ರಗಳಲ್ಲಿ ಮಂಡಳಿಯಲ್ಲಿ ಇನ್ನೂ ಹೆಚ್ಚಿನ ದಕ್ಷತೆಗಾಗಿ ಮತ್ತು ವಹಿವಾಟಿಗೆ 
ಅನುಗುಣವಾಗಿ ಸಿಬ್ಬಂದಿ ವರ್ಗವನ್ನು ಸರಿದೂಗಿಸಲು 2ನೇ ಬಾರಿ ಸ್ವಯಂ ನಿವೃತ್ತಿ ಯೋಜನೆಯನ್ನು ಅಳವಡಿಸಲು 
ತೀರ್ಮಾನಿಸಿ, ವಿವಿಧ ವೃಂದಗಳಲ್ಲಿ 28 ಸಿಬ್ಬಂದಿಯನ್ನು ಹೆಚ್ಚುವರಿಯೆಂದು ಗುರುತಿಸಿದ್ದು , ಅದರನ್ವಯ ಸ್ವಯಂ ನಿವೃತ್ತಿಗಾಗಿ 
ಅರ್ಜಿ ಸಲ್ಲಿಸಿದ 11 ಅಧಿಕಾರಿ / ನೌಕರರಿಗೆ ಸ್ವಯಂ ನಿವೃತ್ತಿ ಯೋಜನೆಯಡಿ ನಿವೃತ್ತಿ ನೀಡುವುದಕ್ಕೆ ಸರ್ಕಾರದ ಅನುಮೋದನೆ 
ನೀಡುವಂತೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರು ಸರ್ಕಾರವನ್ನು ಕೋರಿರುತ್ತಾರೆ. 

- ಸಾರ್ವಜನಿಕ ಉದ್ದಿಮೆಗಳ ವಲಯಗಳ ಉದ್ದಿಮೆಯ ನೌಕರರಿಗೆ ಸ್ವಯಂ ನಿವೃತ್ತಿ ಯೋಜನೆಯನ್ನು ಮೇಲೆ 
ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಜಾರಿಗೊಳಿಸಲಾಗಿದೆ. ಈ ಯೋಜನೆಯನ್ವಯ ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿಯು ತನ್ನ ಮಂಡಳಿಯಲ್ಲಿ ಹೆಚ್ಚುವರಿ ಹುದ್ದೆಗಳನ್ನು ಗುರುತಿಸಿರುವ ಬಗ್ಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ 
ಪತ್ರಗಳಲ್ಲಿ ತಿಳಿಸಿದ್ದು, ಸದರಿ ಪತ್ರಗಳಲ್ಲಿಯ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ಸ್ವಯಂ ನಿವೃತ್ತಿ ಯೋಜನೆಯ 
ಪ್ರಸ್ತಾವನೆಯನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ನಷ್ಟದಲ್ಲಿರುವುದರಿಂದ ಅದರ 
ಒಟ್ಟು 11 ವಿವಿಧ ವೃಂದಗಳ ಅಧಿಕಾರಿ/ ನೌಕರರಿಗೆ 2ನೇ ಬಾರಿ ಸ್ವಯಂ ನಿವೃತ್ತಿ ಯೋಜನೆಯಡಿ ನಿವೃತ್ತಿ ನೀಡಲು 
ಅನುಮತಿಸಲು ತೀರ್ಮಾನಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 40 ರೇಉನಿ 2007 ( ಭಾಗ), ಬೆಂಗಳೂರು, ದಿನಾಂಕ: 18ನೇ ಜುಲೈ, 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರಿ ಆದೇಶ 
ಸಂಖ್ಯೆ: ಡಿಪಿಎಆರ್ (ಬಿಪಿಇ) 13 ಎಆರ್‌ಯು 2001 , ದಿನಾಂಕ: 11.8.2001ರಲ್ಲಿಯ ಷರತ್ತುಗಳನ್ನು ಪೂರೈಸಬೇಕೆನ್ನುವ 
ಷರತ್ತಿಗೊಳಪಟ್ಟು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ವಿವಿಧ ವೃಂದಗಳ ಒಟ್ಟು 11 ಅಧಿಕಾರಿ / ನೌಕರರಿಗೆ 
ದಿನಾಂಕ:31.7. 2009ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ವಿಶೇಷ ಸ್ವಯಂ ನಿವೃತ್ತಿ ಯೋಜನೆಯಡಿ ನಿವೃತ್ತಿ ಹೊಂದಲು 
ಅನುಮತಿ ನೀಡಿದೆ. 

ರದ್ದತಿಗಾಗಿ ಹೆಚ್ಚುವರಿಯೆಂದು ಗುರುತಿಸಿರುವ ಹುದ್ದೆಗಳು ದಿನಾಂಕ:31.7.2009ರ ಅಪರಾಹ್ನದಿಂದ ಜಾರಿಗೆ 
ಬರುವಂತೆ ರದ್ದಾಗುತ್ತವೆ ಮತ್ತು ಅಂತಹ ಹುದ್ದೆಗಳ ಎದುರು ಅಧಿಕಾರಿ/ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಅವರಿಗೆ 
ಸೂಕ್ತ ಪರ್ಯಾಯ ಸ್ಥಳವನ್ನು ನೀಡತಕ್ಕದ್ದು. 

ಈ ನೌಕರರ ವಿಶೇಷ ಸ್ವಯಂ ನಿವೃತ್ತಿಗಾಗಿ ಅಗತ್ಯವಿರುವ ಮೊತ್ತವನ್ನು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು 
ತನ್ನ ಆಂತರಿಕ ಸಂಪನ್ಮೂಲದಿಂದ ಭರಿಸತಕ್ಕದ್ದು , ಈ ಬಗ್ಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಆರ್ಥಿಕ ಸಹಾಯವನ್ನು 
ನೀಡಲಾಗುವುದಿಲ್ಲ. 

ಯಾವಾಗಲೂ ಒಂದು ಕಾರ್ಪೋರೇಷನ್ನಿನಲ್ಲಿ ಒಂದು ಸಾರಿ ಮಾತ್ರ ಇಂತಹ ಯೋಜನೆಯನ್ನು 
ಅನುಷ್ಠಾನಗೊಳಿಸಬಹುದೆಂಬ ನಿಯಮ ಪಾಲಿಸುವುದು. 

- ಹೆಚ್ಚುವರಿ ಎಂದು ಗುರುತಿಸಿರುವ ಹುದ್ದೆಗಳನ್ನು ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಸ್ವಯಂ ನಿವೃತ್ತಿ ಅಥವಾ 
ಇನ್ನಾವುದೇ ರೀತಿ ನಿವೃತ್ತಿಯಾದ ನಂತರ ಕಡ್ಡಾಯವಾಗಿ ರದ್ದುಪಡಿಸತಕ್ಕದ್ದು. 

ಈ ಆದೇಶವನ್ನು ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಟಿಪಣಿ ಸಂಖ್ಯೆ: ಡಿಪಿಇ 75 ಎಸ್ಪಿಯು 2008, 
ದಿನಾಂಕ: 16 .2.2009 ಮತ್ತು ಸಾಉ 28 ಎಸ್ಪಿಯು 2009, ದಿನಾಂಕ:29 .6.2009 ಹಾಗೂ ಆರ್ಥಿಕ ಇಲಾಖೆಯ ಟಿಪ್ಪಣಿ 
ಸಂಖ್ಯೆ :ಎಫ್ ಡಿ /592/ ವೆಚ್ಚ -1/2009, ದಿನಾಂಕ:6.5.2009ರ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್‌. 1778 

ಭಾರತಿ ಆರ್ . ನಾಯಕ್ 

ಪೀಠಾಧಿಕಾರಿ (ರೇಷೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


3 


. 


4 


. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೬೫ 
ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ : ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜುಗಳ ನಿರ್ವಹಣಾ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 33 ಮೊದೇಶಾ 2008 ದಿನಾಂಕ : 7.7.2009. 

2) ಪತ್ರ ಸಂಖ್ಯೆ : ಕವಶಿಸಸ/ಸಿಆರ್ (ಶಿಕ್ಷಣ)- 04/2008- 09, ದಿನಾಂಕ : 09 .07.2009 . 
ಪ್ರಸ್ತಾವನೆ: 

ಈ ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಜಿಲ್ಲೆಗೆ ಒಂದರಂತೆ ಒಟ್ಟು 29 ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ 
ವಸತಿ ಕಾಲೇಜುಗಳನ್ನು ಮಂಜೂರು ಮಾಡಲಾಗಿದೆ. ಈ ಪದವಿ ಪೂರ್ವ ವಸತಿ ಕಾಲೇಜುಗಳು ಜಿಲ್ಲಾ ಪಂಚಾಯತ್ 
ವ್ಯಾಪ್ತಿಯಲ್ಲಿ ಬರುವುದಿಲ್ಲವಾದ್ದರಿಂದ ಅವುಗಳ ದೈನಂದಿನ ಆಡಳಿತ ನಿರ್ವಹಣೆ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳ 
ಉಸ್ತುವಾರಿಯನ್ನು ನೋಡಿಕೊಳ್ಳಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು 
ರಚಿಸುವಂತೆ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರು ಮೇಲೆ (2) ರಲ್ಲಿ 
ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 98 ಮೊದೇಶಾ 2009 , ಬೆಂಗಳೂರು, ದಿನಾಂಕ: 24ನೇ ಜುಲೈ 2009 

ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜುಗಳ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಜಿಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. 
ಜಿಲ್ಲಾಧಿಕಾರಿ 

ಅಧ್ಯಕ್ಷರು 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್ 

ಸದಸ್ಯರು 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ 
ಜಿಲ್ಲಾ ಉಪ ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ 

ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 
- 6 | ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ , ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ 

ಸದಸ್ಯರು 
- 7 ಯೋಜನಾ ಸಮನ್ವಯಾಧಿಕಾರಿ , ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ 

ಸದಸ್ಯರು 
ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜು 

ಸದಸ್ಯರು 
ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಹಿಂದುಳಿದ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಇಲಾಖೆಯ | ಸದಸ್ಯ 
ಜಿಲ್ಲಾ ಮಟ್ಟದ ಅಧಿಕಾರಿ 

ಕಾರ್ಯದರ್ಶಿ 
ಸದರಿ ಸಮಿತಿ ನಿರ್ವಹಿಸಬೇಕಾದ ಕಾರ್ಯಗಳು ಈ ಕೆಳಕಂಡಂತಿವೆ: 
(1) ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜುಗಳ ಆಡಳಿತ ನಿರ್ವಹಣೆ ಮಾಡುವುದು. 
(2) ಈ ಕಾಲೇಜುಗಳನ್ನು ಸುಸೂತ್ರವಾಗಿ ನಿರ್ವಹಿಸಲು ಅಗತ್ಯವಾಗಿ ಬೇಕಾಗುವ ಕಟ್ಟಡಗಳನ್ನು ಬಾಡಿಗೆ ಆಧಾರದ ಮೇಲೆ 

ಪಡೆಯುವುದರ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳುವುದು. 
(3) ಕಾಲೇಜುಗಳಿಗೆ ಬೇಕಾದ ಬೋಧಕ /ಬೋಧಕೇತರ ಸಿಬ್ಬಂದಿಯನ್ನು ತಾತ್ಕಾಲಿಕವಾಗಿ ನಿಯೋಜನೆ / ಹೊರ 

ಸಂಪನ್ಮೂಲದ ಆಧಾರದ ಮೇಲೆ ನೇಮಿಸಿಕೊಳ್ಳುವುದು. 
( 4) ಕಾಲೇಜುಗಳ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲು ಅಗತ್ಯ ಕ್ರಮ ಜರುಗಿಸುವುದು. 
( 5) ಕಾಲೇಜಿನ ಹೆಸರಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವರ 

ಹೆಸರಿನಲ್ಲಿ ಜಂಟಿಯಾಗಿ ಬ್ಯಾಂಕ್ ಖಾತೆ ತೆರೆದು ಹಣಕಾಸಿನ ನಿರ್ವಹಣೆ ಮಾಡುವುದು. 
(6) ಈ ಕಾಲೇಜುಗಳ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಅಗತ್ಯ ಸರ್ಕಾರಿ ಜಮೀನು ಅಥವಾ ಖಾಸಗಿ ಜಮೀನನ್ನು 
ಪಡೆಯುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ .ಆರ್‌. 1821 

ಎ. ಎಂ . ಚಿದಾನಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, ಸಮಾಜ ಕಲ್ಯಾಣ ಇಲಾಖೆ . 

ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : ಚಿತ್ರದುರ್ಗ ತಾಲ್ಲೂಕು, ಕಸಬಾ ಹೋಬಳಿ ಕೆಳಕೋಟೆ ಗ್ರಾಮದ ಸರ್ಕಾರಿ ಕಾಲೇಜಿಗೆ ಸೇರಿದ 

ಜಮೀನನ್ನು ಸರ್ಕಾರದಿಂದ ಅಂಗೀಕೃತವಾದ ಶೈಕ್ಷಣಿಕ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಲು 
ಹಸ್ತಾಂತರಿಸುವ ಬಗ್ಗೆ . 


೨೬೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ಓದಲಾಗಿದೆ: 1) ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಡಿಟಿಇ 18 ಬಿಎಲ್‌ಡಿ 

2007 /3990 ದಿನಾಂಕ : 15. 03. 2008. 
2 ) ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಡಿಟಿಇ 18 ಬಿಎಲ್‌ಡಿ 

2007 / ದಿನಾಂಕ: 2 .2 . 2009 . 
3) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ರವರ ಅ.ಸ. ಪತ್ರ ಸಂಖ್ಯೆ ಎಲ್ ಎನ್ ಡಿ/ ಸಿಆರ್ / 

240 / 07 - 08 ದಿನಾಂಕ: 6 .5 .2009. 
ಪ್ರಸ್ತಾವನೆ: 

ಮೇಲೆ (1) ಮತ್ತು ( 2) ರಲ್ಲಿ ಓದಲಾದ ಪತ್ರಗಳಲ್ಲಿ ಚಿತ್ರದುರ್ಗ ತಾಲ್ಲೂಕು, ಕಸಬಾ ಹೋಬಳಿ, ಕೆಳಕೋಟೆ ಗ್ರಾಮದ 
ಸರ್ವೆ ನಂ . 81/2ಪಿ ಹಾಗೂ 81 /3ಎ ರಲ್ಲಿ ಕ್ರಮವಾಗಿ 7.22 ಹಾಗೂ 4.13 ಎಕರೆ ಒಟ್ಟು 11.35 ಎಕರೆ ಜಮೀನು ಇರುತ್ತದೆ. 
ಇದರಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಕಟ್ಟಡ ನಿರ್ಮಿಸಲು ಎ. ಐ . ಸಿ. ಟಿ. ಇ. ಯು ನಿಯಮಾವಳಿ ಪ್ರಕಾರ 500 ಎಕರೆ 
ಜಮೀನಿನ ಅವಶ್ಯಕತೆಯಿದ್ದು, ಗ್ರಂಥಾಲಯ, ಕಟ್ಟಡಕ್ಕಾಗಿ 0. 05 ಎಕರೆ ಮತ್ತು ಮೆಟ್ರಿಕ್ ನಂತರ ಎಸ್. ಸಿ. ಎಸ್. ಟಿ./ ಬಿ . ಸಿ. ಎಂ . 
ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕಾಗಿ 2.00 ಎಕರೆ ಜಮೀನು ಒಟ್ಟು 7.05 ಎಕರೆ ಅವಶ್ಯಕತೆಯಿದ್ದು, ಸದರಿ ಜಮೀನನ್ನು ತಾಂತ್ರಿಕ 
ಶಿಕ್ಷಣ ಇಲಾಖೆಗೆ, ಅಂದರೆ ಪ್ರಿನ್ಸಿಪಾಲರು, ಸರ್ಕಾರಿ ಪಾಲಿಟೆಕ್ನಿಕ್ , ಚಿತ್ರದುರ್ಗ ಇವರಿಗೆ ಹಸ್ತಾಂತರಿಸುವಂತೆ ನಿರ್ದೇಶಕರು, 
ತಾಂತ್ರಿಕ ಶಿಕ್ಷಣ ಇಲಾಖೆ ರವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರ್ಥಿಕ ದುರ್ಬಲ ವರ್ಗದವರು ಮತ್ತು ಹಿಂದುಳಿದ 
ವರ್ಗದವರ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರಿ ಕಾಲೇಜಿಗೆ ಸೇರಿದ ಜಮೀನಿನಲ್ಲಿ ಸರ್ಕಾರದಿಂದ ಅಂಗೀಕೃತವಾದ ಶೈಕ್ಷಣಿಕ 
ಉದ್ದೇಶಗಳಿಗೆ 07 ಎಕರೆ 05 ಗುಂಟೆ ಜಮೀನನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಅಂದರೆ ಪ್ರಿನ್ಸಿಪಾಲರು, ಸರ್ಕಾರಿ ಪಾಲಿಟೆಕ್ನಿಕ್, 
ಚಿತ್ರದುರ್ಗ ಇವರಿಗೆ ವರ್ಗಾಯಿಸಲು ಜಿಲ್ಲಾಧಿಕಾರಿಗಳು ಕೋರಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 454 ಯೋಸಕ 2007 , ಬೆಂಗಳೂರು, ದಿನಾಂಕ : 28ನೇ ಜುಲೈ 2009 

ಚಿತ್ರದುರ್ಗ ತಾಲ್ಲೂಕು, ಕಸಬಾ ಹೋಬಳಿ , ಕೆಳಕೋಟೆ ಗ್ರಾಮದ ಸರ್ವೆ ನಂ . 81/2ಪಿ1 ಹಾಗೂ 81 /3 ಇದರಲ್ಲಿರುವ 
ಒಟ್ಟು 11 .35 ಎಕರೆ ಸರ್ಕಾರಿ ಕಾಲೇಜಿಗೆ ಸೇರಿದ ಜಮೀನಿನಲ್ಲಿ 7.05 ಎಕರೆಯನ್ನು ಈ ಕೆಳಕಾಣಿಸಿದ ಶೈಕ್ಷಣಿಕ 
ಉದ್ದೇಶಗಳಿಗಾಗಿ ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆಗೆ ವರ್ಗಾಯಿಸಲು ಸರ್ಕಾರದ ಅನುಮತಿ ನೀಡಲಾಗಿದೆ . 
ಕ್ರಮ ಶೈಕ್ಷಣಿಕ ಉದ್ದೇಶ 

ವಿಸ್ತೀರ್ಣ 
ಸಂಖ್ಯೆ 

ಎ . ಗುಂ 
| ಸರ್ಕಾರಿ ಪಾಲಿಟೆಕ್ನಿಕ್ ಕಟ್ಟಡ ನಿರ್ಮಾಣ 

5 .00 | 
ಗ್ರಂಥಾಲಯ ಕಟ್ಟಡ 

0 . 05 
| ಎಸ್.ಸಿ. ಎಸ್. ಟಿ. ಮತ್ತು ಬಿ.ಸಿ. ಎಂ . ಮೆಟ್ರಿಕ್ ನಂತರದ ಹಾಸ್ಟೆಲ್ | 2 .00 
ಕಟ್ಟಡ ನಿರ್ಮಾಣ 

7 .05 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಎಂ . ನಂದಕುಮಾರ್ 
ಪಿ . ಆರ್‌. 1828 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಉನ್ನತ ಶಿಕ್ಷಣ ಇಲಾಖೆ (ಯೋಜನೆ) 
ವಿಷಯ : ಕೆ. ಆರ್. ಪೇಟೆಯಲ್ಲಿ ಹೊಸ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಲು ಸರ್ಕಾರಿ ಪಾಲಿಟೆಕ್ನಿಕ್ 

ಸಂಸ್ಥೆಗೆ ಸೇರಿದ 10.32 ಎಕರೆ ಜಮೀನನ್ನು ಹಸ್ತಾಂತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಪತ್ರ ಸಂಖ್ಯೆ: ಇಡಿ 157 ಟಿಇಸಿ 2007 ದಿನಾಂಕ: 27. 06 .2007. 

2) ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಡಿಟಿಇ 04 ಬಿಎಲ್‌ಡಿ 

2007 ದಿನಾಂಕ: 16 .3.2009. 
3) ಪ್ರಿನ್ಸಿಪಾಲರು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಕೆ. ಆರ್ .ಪೇಟೆ, ಇವರ ಪತ್ರ ಸಂಖ್ಯೆ: 

ಸ. ಇ. ಕಾ . ಕೆ. ಆರ್. ಪೇ /ಕಟ್ಟಡ/2008 - 09 / 556 -1 ದಿನಾಂಕ: 3.3. 2009. 
ಪ್ರಸ್ತಾವನೆ: 

- ಮೇಲೆ ಓದಲಾದ (1) ರ ಸರ್ಕಾರದ ಪತ್ರದಲ್ಲಿ ಕೆ. ಆರ್. ಪೇಟೆಯಲ್ಲಿ ಹೊಸ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಲು 
ಅಲ್ಲಿನ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಗೆ ಸೇರಿದ ಹೆಚ್ಚುವರಿ 10.35 ಎಕರೆ ಹಸ್ತಾಂತರಿಸಲು ಸರ್ಕಾರದ ಅನುಮತಿ ನೀಡಲಾಗಿತ್ತು. 


ಕ್ರಮ 


ಒಟ್ಟು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ 

೨೬೬೭ 
ಸರ್ವೆ ನಂ . 

ವಿಸ್ತೀರ್ಣ 
ಸಂಖ್ಯೆ 

( ಎಕರೆ) 
224 , 2 

1 .39 
225 / 3 ,4 ,5 

3 . 39 
22674 

0 .37 
4 . 1222 

4 .00 

10. 35 
ನಿರ್ದೇಶಕರು , ತಾಂತ್ರಿಕ ಶಿಕ್ಷಣ ಇಲಾಖೆ , ಬೆಂಗಳೂರು, ರವರು ಓದಲಾದ ( 2) ರ ಪತ್ರದಲ್ಲಿ ಸದರಿ ಸ್ಥಳದಲ್ಲಿ 
ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿನಿಲಯವಿದ್ದು , ಎದುರಿನಲ್ಲಿ ಕೆ.ಎಸ್. ಆರ್ . ಟಿ. ಸಿ ಡಿಪೋ ಇದೆ. ಈ ಕಾರಣದಿಂದಾಗಿ 
ವಾಯುಮಾಲಿನ್ಯ ಸಮಸ್ಯೆಯಿರುವುದರಿಂದ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ನಿರ್ಮಿಸುವುದು ಸೂಕ್ತವಲ್ಲವೆಂಬ 
ಅಭಿಪ್ರಾಯಕ್ಕೆ ಬಂದು ಈ ವಿಚಾರವನ್ನು ಕೈಬಿಡಲಾಯಿತು. ಹಾಗೂ ಕೆ. ಆರ್. ಪೇಟೆ ಸರ್ಕಾರಿ ತ 
ಭಾಗದಲ್ಲಿರುವ ಖಾಲಿ ಜಾಗ ಹಾಗೂ ಪಾಲಿಟೆಕ್ನಿಕ್‌ನ ಶಿಥಿಲಾವಸ್ಥೆಯಲ್ಲಿರುವ ಸಿಬಂದಿ ವಸತಿ ಕಟ್ಟಡಗಳನ್ನು ನೆಲಸಮಗೊಳಿಸಿ 
ಈ ಕೆಳಕಾಣಿಸಿದ ಹನ್ನೊಂದು ಸರ್ವೆ ನಂಬರ್‌ಗಳಲ್ಲಿ ಲಭ್ಯವಿರುವ ಒಟ್ಟು 10 ಎಕರೆ 32 ಗುಂಟೆ ಜಮೀನನ್ನು ಕೆ. ಆರ್. ಪೇಟೆ 
ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನಿರ್ಮಾಣ ಕಾರ್ಯಕ್ಕಾಗಿ ಹಸ್ತಾಂತರಿಸುವಂತೆ ತಾಂತ್ರಿಕ ಶಿಕ್ಷಣ ಇಲಾಖೆಯ 
ನಿರ್ದೇಶಕರು ಶಿಫಾರಸ್ಸು ಮಾಡಿರುವವರು. ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಮೇಲೆ ತಿಳಿಸಿರುವ ನಾಲ್ಕು ಸರ್ವೆ 
ನಂಬರುಗಳಲ್ಲಿರುವ 10 ಎಕರೆ 35 ಗುಂಟೆ ಜಮೀನಿನ ಬದಲು | ಖ ( 3) ರ ಪತ್ರದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ 
ಕಾಲೇಜು ಪ್ರಿನ್ಸಿಪಾಲರು ತಿಳಿಸಿರುವಂತೆ ಹನ್ನೊಂದು ಸರ್ವೆ ನಂಬರುಗಳಲ್ಲಿರುವ 10 ಎಕರೆ 32 ಗುಂಟೆ ಜಮೀನನ್ನು ಕೆ.ಆರ್. 
ಪೇಟೆಯಲ್ಲಿರುವ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯಿಂದ ಕೆ. ಆರ್ . ಪೇಟೆಯಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ 
ಹಸ್ತಾಂತರಿಸಲು ಅನುಮತಿ ನೀಡಿ ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

( ಕ್ರಮ ಸಂಖ್ಯೆ | ಸರ್ವೆ ನಂ . | ವಿಸ್ತೀರ್ಣ ( ಎಕರೆ) - 
1. [ 259 / | 5 . 26 
223 

1 . 00 
222 / 3 

0 .12 
221 /5 

0 .17 
221 / 2 

0 .14 
221 / 3 

0 . 22 
260 / 2 ಎ 

0.14 
260 / 3 ಎ 

0 .14 
260 / 

0 .14 
221 / 

1 . 05 
260 / 4 ಎ 

10 .32 
ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ, ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 265 ಯೋಸಕ 2008 , ಬೆಂಗಳೂರು, ದಿನಾಂಕ: 25ನೇ ಜುಲೈ 2009 

ಕೆ.ಆರ್. ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್‌ಗೆ ಸೇರಿದ ಒಟ್ಟು 10 ಎಕರೆ 32 ಗುಂಟೆ ಜಮೀನನ್ನು ಕೆ.ಆರ್. ಪೇಟೆ ಸರ್ಕಾರಿ 
ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರವು ಹಸ್ತಾಂತರಿಸಿ ಆದೇಶಿಸಿದೆ. 

ಕ್ರಮ ಸಂಖ್ಯೆ | ಸರ್ವೆ ನಂ . | ವಿಸ್ತೀರ್ಣ ( ಎಕರೆ) 
_ 1 | 259 | 5 . 26 
2 . 

223 | 1. 00 
222 / 3 

0 .12 
221 /5 

0 .17 
221/ 2 

0.14 


0 .14 


ಒಟ್ಟು 


3 . 


೨೬೬೮ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 
ಕ್ರಮ ಸಂಖ್ಯೆ ಸರ್ವೆ ನಂ . 

ವಿಸ್ತೀರ್ಣ ( ಎಕರೆ ) 
221 / 3 

0 . 22 
260 / 2 ಎ 

0 .14 
260 / 3 ಎ . 

0 .14 
260 / 

01 .4 
221 

1. 05 
260 / 4 ಎ 

0 .14 
10 .32 


ಒಟ್ಟು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಎಂ . ನಂದಕುಮಾರ್ 
ಪಿ . ಆರ್‌. 1829 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಉನ್ನತ ಶಿಕ್ಷಣ ಇಲಾಖೆ ( ಯೋಜನೆ) 
ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಪ್ರೊ : ಎಂ .ಎಸ್. ಮೋಹನ್ ಕುಮಾರ್, Department of Civil Engineering, IISc ಭಾರತೀಯ 

ವಿಜ್ಞಾನ ಸಂಸ್ಥೆ, ಬೆಂಗಳೂರು-12 , ಇವರನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ 

ಮಂಡಳಿಯ ಕಾರ್ಯದರ್ಶಿಯನ್ನಾಗಿ ನೇಮಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ ವಿಯಇ 92 ವಿಕ್ರಮ 2003 (1) ದಿನಾಂಕ: 23.09 . 2004 

2) ಪ್ರೊ : ಪಿ. ಬಲರಾಮ್, ನಿರ್ದೇಶಕರು , ಭಾರತೀಯ ವಿಜ್ಞಾನ ಸಂಸ್ಥೆ , ಬೆಂಗಳೂರು, ಇವರ ಪತ್ರ 

ಸಂಖ್ಯೆ: ಡಿಐಆರ್‌.ಕೆ.11, ದಿನಾಂಕ: 22.06. 2009 , ಮತ್ತು ದಿನಾಂಕ: 20. 07 . 2009 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದನ್ವಯ ಪ್ರೊ . ಎಂ .ಕೆ. ಸೂರಪ್ಪ, ಡಿಪಾರ್ಟ್‌ಮೆಂಟ್ ಆಫ್ ಮೆಟಲರ್ಜಿ, 
ಭಾರತೀಯ ವಿಜ್ಞಾನ ಸಂಸ್ಥೆ, ಬೆಂಗಳೂರು, ಇವರನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ 
ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿತ್ತು. 

ಮೇಲೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ 
ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದ ಪ್ರೊ : ಎಂ .ಕೆ. ಸೂರಪ್ಪರವರು ಪಂಜಾಬಿನ ರೂಪಾರ್ ನಲ್ಲಿರುವ Indian Institute of 
Technology ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ನೇಮಕಗೊಂಡ ಪ್ರಯುಕ್ತ ಮಂಡಳಿಯ ಕಾರ್ಯದರ್ಶಿಯ ಹುದ್ದೆ 
ಖಾಲಿಯಾಗಿರುವುದರಿಂದ ಈ ಹುದ್ದೆಗೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರೊ : 
ಎಂ .ಎಸ್. ಮೋಹನ್ ಕುಮಾರ್ ರವರನ್ನು ನೇಮಿಸುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಿಯಇ 14 ವಿತ್ತಮ 2008 (1), ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್ 2009 

ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ ಕಾರ್ಯದರ್ಶಿಯ ಹುದ್ದೆಗೆ ಪ್ರೊ : ಎಂ .ಎಸ್. ಮೋಹನ್ 
ಕುಮಾರ್ Department of Civil Engineering , ಭಾರತೀಯ ವಿಜ್ಞಾನ ಸಂಸ್ಥೆ , ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಬೋರಲಿಂಗಯ್ಯ 
ಪಿ . ಆರ್ , 1834 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 72 ಶಿಸನೇ 2009 , ಬೆಂಗಳೂರು, ದಿನಾಂಕ: 24ನೇ ಜುಲೈ 2009 
ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 72 ಶಿಸನೇ 2009, ದಿನಾಂಕ: 03/07 /2009 ರಲ್ಲಿನ ವಿಷಯ , ಪ್ರಸ್ತಾವನೆ 
ಹಾಗೂ ಆದೇಶ ವಿಭಾಗದಲ್ಲಿ ನಮೂದಿಸಿರುವ “3ನೇ ಹಣಕಾಸು ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಲು ” ಎಂಬುದಕ್ಕೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

೨೬೬೯ 
ಬದಲಾಗಿ “3ನೇ ಹಣಕಾಸು ಆಯೋಗವು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸಲು 
ನೀಡಿರುವ ಶಿಫಾರಸ್ಸುಗಳ ಅನುಷ್ಠಾನಕ್ಕಾಗಿ ” ಎಂಬುದಾಗಿ ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ತಿಪ್ಪೇಸ್ವಾಮಿ 
ಪಿ . ಆರ್‌. 1835 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ) 

ಸಹಕಾರ ಸಚಿವಾಲಯ 
ವಿಷಯ : ಸಹಕಾರಿ ಸಂಸ್ಥೆಗಳು ರೈತರಿಗೆ ನೀಡಿರುವ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸುಸ್ತಿ 

ಸಾಲಗಳ ಮೇಲಿನ ಬಡ್ಡಿ ದಂಡದ ಬಡ್ಡಿಯನ್ನು ಮನ್ನಾ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 65 ಸಿಎಲ್ಎಸ್ 2007, ದಿನಾಂಕ: 16.4.2007 ಹಾಗೂ 

15 .05 . 2007 . 
2 ) ಸರ್ಕಾರಿ ಆದೇಶ ಸಂಖ್ಯೆ : ಸಿಒ 89 ಸಿಎಲ್‌ಎಸ್ 2008, ದಿನಾಂಕ: 5.6. 2009 . 
3) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಎಲ್. ಡಿ. ಬಿ.-2 /93/ ಎಲ್‌ಎಫ್‌ಸಿ/2007 - 08 

- ದಿನಾಂಕ: 03. 03 .2009. 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಆದೇಶದಲ್ಲಿ ರೈತರು ಕೃಷಿ ಪತ್ತಿನ ಸಹಕಾರಿ ಸಂಘ/ ಬ್ಯಾಂಕುಗಳಿಂದ ಪಡೆದು ದಿನಾಂಕ: 
31.12.2006ಕ್ಕೆ ಸುಸ್ತಿಯಾಗಿರುವ ಅಲ್ಪಾವಧಿ , ಮಧ್ಯಮಾವಧಿ , ಮತ್ತು ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ 
ಅಸಲನ್ನು ದಿನಾಂಕ : 31.05.2007ರೊಳಗೆ ಸಂಬಂಧಪಟ್ಟ ಪತ್ತಿನ ಸಹಕಾರ ಸಂಸ್ಥೆಗಳಿಗೆ ಪೂರ್ತಿಯಾಗಿ ಮರುಪಾವತಿಸಿದಲ್ಲಿ 
ಬಾಕಿ ಬಡ್ಡಿ ಮತ್ತು ದಂಡದ ಬಡ್ಡಿಯನ್ನು ಮನ್ನಾ ಮಾಡಲು ಮತ್ತು ಈ ರೀತಿ ಮನ್ನಾ ಮಾಡಿದ ಮೊಬಲಗನ್ನು ಕೃಷಿ ಪತ್ತಿನ 
ಸಹಕಾರ ಸಂಸ್ಥೆಗಳಿಗೆ ಭರ್ತಿ ಮಾಡಿಕೊಡಲು ಮಂಜೂರಾತಿ ನೀಡಲಾಗಿದೆ. ಮೇಲೆ ಓದಲಾದ ( 2 
2007 - 08ನೇ ಸಾಲಿನಲ್ಲಿ ಸಹಕಾರಿ ಸಂಸ್ಥೆಗಳು ರೈತರಿಗೆ ನೀಡಿದ ಸಾಲಗಳ ಪೈಕಿ ವಸೂಲಾದ ಸಾಲಗಳ ಮೇಲಿನ ಬಡ್ಡಿ 
ಸಹಾಯಧನದ ಬಾಲ್ಕು ರೂ . 30 .80 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಮೇಲೆ ಓದಲಾದ (3) ರ ಪತ್ರದಲ್ಲಿ ಸಹಕಾರ 
ಸಂಘಗಳ ನಿಬಂಧಕರು ಸಿರಗುಪ್ಪ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಬಡ್ಡಿ ದಂಡದ ಬಡ್ಡಿ 
ಮನ್ನಾ ಕ್ಷೇಮು ರೂ . 2 ,59 ,478 /- ಗಳನ್ನು ಬಿಡುಗಡೆ ಮಾಡಲು ಕೋರಿರುತ್ತಾರೆ. ಸದರಿ ಕೋರಿಕೆಯನ್ನು ಪರಿಗಣಿಸಿ 
ರೂ . 2,59, 478/ - ಗಳನ್ನು ಬಿಡುಗಡೆ ಮಾಡಲು ತೀರ್ಮಾನಿಸಲಾಗಿರುತ್ತದೆ. 

ಆದುದರಿಂದ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 54 ಸಿಎಲ್ಎಸ್ 2009 , ಬೆಂಗಳೂರು, ದಿನಾಂಕ : 27ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರಿ ಸಂಸ್ಥೆಗಳು ರೈತರಿಗೆ ನೀಡಿದ ಸಾಲಗಳ ಬಡ್ಡಿ, 
ದಂಡದ ಬಡ್ಡಿ ಮನ್ನಾ ಭಾಬ್ದು ರೂ . 2,59, 478 /- ಗಳನ್ನು (ರೂಪಾಯಿ ಎರಡು ಲಕ್ಷ ಐವತ್ತೊಂಭತ್ತು ಸಾವಿರದ ನಾಲ್ಕು ನೂರ 
ಎಪ್ಪತ್ತೆಂಟು ಮಾತ್ರ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 

ಈ ವೆಚ್ಚವನ್ನು 2009 -10ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “2425 - 00 -107 - 2 - 46 - ಸಾಲ ಮನ್ನಾ 
( ಯೋಜನೇತರ) ” ಅಡಿ ಭರಿಸತಕ್ಕದ್ದು. 

ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಬಳಕೆ ಮತ್ತು ಮಾರಾಟ), ಸಹಕಾರ ಸಂಘಗಳ 
ನಿಬಂಧಕರ ಕಛೇರಿ, ಬೆಂಗಳೂರು, ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು 
ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2008 ದಿನಾಂಕ: 16 .05. 2008 ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್‌. 1839 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ. 


೨೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ 

ಭಾಗ - ೧ 
ವಿಷಯ : ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿ., ವಿಜಾಪುರ, ಇದರ ಆಡಳಿತಗಾರರ ಅವಧಿಯನ್ನು ವಿಸ್ತರಿಸುವ 

ಈ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 133 ಸಿಎಲ್ಎಂ 2008, ದಿನಾಂಕ: 14 .08.2008 ಮತ್ತು 

24.03. 2009 
2) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಯುಬಿಸಿ -1:117/ಎಸ್ಎಸ್ಎನ್/2006 -07 

ದಿನಾಂಕ: 11. 06 . 2009 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತ, ವಿಜಾಪುರ, ಇದರ 
ಆಡಳಿತಗಾರರ ಅವಧಿಯನ್ನು ದಿನಾಂಕ: 23.07 . 2009ರ ವರೆಗೆ ವಿಸ್ತರಿಸಲಾಗಿರುತ್ತದೆ. ಸದರಿ ಬ್ಯಾಂಕಿನ ಆಡಳಿತಗಾರರ 
ಅವಧಿಯಲ್ಲಿ ರೂ . 2,361. 49 ಲಕ್ಷ ಸಾಲವನ್ನು ವಸೂಲಿ ಮಾಡಿ ಎನ್. ಪಿ.ಎ . ಪ್ರಮಾಣವನ್ನು ಶೇಕಡಾ 41.81 ರಿಂದ 
ಶೇ . 20.29ಕ್ಕೆ ತರಲಾಗಿದ್ದು , ಎನ್. ಪಿ. ಎ. ಪ್ರಮಾಣವನ್ನು ಶೇಕಡ 10ರೊಳಗೆ ತರಲು ಹಾಗೂ ಬ್ಯಾಂಕಿನ ಎಲ್ಲಾ ಸದಸ್ಯರುಗಳಿಗೆ 
ಗುರುತಿನ ಚೀಟಿ ವಿತರಿಸಿ ಆಡಳಿತ ಮಂಡಳಿ ಚುನಾವಣೆ ನಡೆಸಲು ಅನುವಾಗುವಂತೆ ಸದರಿ ಬ್ಯಾಂಕಿನ ಆಡಳಿತಗಾರರ 
ಅವಧಿಯನ್ನು ದಿನಾಂಕ: 24.07.2009 ರಿಂದ 31.01.2010ರವರೆಗೆ ವಿಸ್ತರಿಸಲು ಸಹಕಾರ ಸಂಘಗಳ ನಿಬಂಧಕರು ಮೇಲೆ 
ಓದಲಾದ (2) ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ . 

ಸದರಿ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಒ 133 ಸಿಎಲ್ಎಂ 2008, ಬೆಂಗಳೂರು, ದಿನಾಂಕ: 27ನೇ ಜುಲೈ 2009 

ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತಗಾರರ ಅವಧಿಯನ್ನು ದಿನಾಂಕ 24 . 07.2009 ರಿಂದ 23. 01.2010 
ರವರೆಗೆ ವಿಸ್ತರಿಸಲು ಅನುವಾಗುವಂತೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಪ್ರಕರಣ 121ರಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಪ್ರಕರಣ 30(1) ಈ ಕೆಳಕಂಡ 
ಮಾರ್ಪಾಟುಗಳೊಂದಿಗೆ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿ., ವಿಜಾಪುರ, ಇದಕ್ಕೆ ಅನ್ವಯವಾಗುತ್ತದೆಂದು ನಿರ್ದೇಶಿಸುತ್ತದೆ, 
ಎಂದರೆ: 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 30 ಉಪಪ್ರಕರಣ (1) ರಲ್ಲಿನ “ ಒಂದು ವರ್ಷ ” 
ಎಂಬ ಪದಗಳಿಗೆ ಬದಲಾಗಿ “ಮೂವತ್ತು ತಿಂಗಳು ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 
ಸೂಚನೆ: 2) ಪ್ರಕರಣ 30 ಉಪಪ್ರಕರಣ (1) ಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ:23.01 .2010ರ ವರೆಗೆ 

ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ 
ಸದರಿ ಪ್ರಕರಣ 30 ಉಪಪ್ರಕರಣ (1) ರಲ್ಲಿನ ಉಪಬಂಧಗಳು ಪುನ: ಜಾರಿಗೆ ಬರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್‌. 1840 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ: ಸಿಐ 114 ಎಸ್ಪಿಐ 2007 , ಬೆಂಗಳೂರು, ದಿನಾಂಕ: 21ನೇ ಜುಲೈ 2009 
ವಿಷಯ : ರಾಜ್ಯ ವಿಶೇಷ ಆರ್ಥಿಕ ವಲಯಗಳ ನೀತಿ - 2009 ಕುರಿತು. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 114 ಎಸ್ಪಿಐ 2007 ದಿ: 28. 02 . 2009. 

ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಅನುಬಂಧದ ಕಂಡಿಕೆ - | | 3 (ii) ರಲ್ಲಿ ವಿದ್ಯುತ್ ಶುಲ್ಕ ಅಥವಾ 
ತೆರಿಗೆಯಿಂದ ವಿನಾಯಿತಿ ಎಂಬುದಕ್ಕೆ ಬದಲಾಗಿ - “ವಿದ್ಯುತ್ ತೆರಿಗೆಯಿಂದ ವಿನಾಯಿತಿ ” ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುಬೀರ್ ಹರಿ ಸಿಂಗ್ 
ಪಿ . ಆರ್‌. 1841 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


bp 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೦, ೨೦೦೯ 

೨೬೭೧ 
ಶಿಕ್ಷಣ ಸಚಿವಾಲಯ 

- ತಿದ್ದುಪಡಿ ಆದೇಶ 
ಇಡಿ 96 ಯೋಯೋಕ 2009 , ಬೆಂಗಳೂರು, ದಿನಾಂಕ: 23ನೇ ಜುಲೈ 2009 
ವಿಷಯ : 2009 - 10ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನು 

ಪ್ರೋತ್ಸಾಹಿಸಲು, ಪ್ರೋತ್ಸಾಹ ಧನವನ್ನು ನೀಡುವಿಕೆ ಸಂಬಂಧದಲ್ಲಿ ಆಗುವ ಖರ್ಚು ವೆಚ್ಚಕ್ಕೆ ಅನುದಾನ 

ಬಿಡುಗಡೆ ಮಾಡುವ ಬಗೆಗಿನ ಆದೇಶಕ್ಕೆ ತಿದ್ದುಪಡಿ ಬಗ್ಗೆ, 
ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ಇಡಿ 96 ಯೋಯೋಕ 2009, ದಿನಾಂಕ : 15. 06.2009. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿನ, 
ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಬೆಂಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ. 

ಎಂಬುದಕ್ಕೆ ಬದಲಾಗಿ 
ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಗೆ ಬಿಡುಗಡೆ ಮಾಡಲು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು, ಇವರಿಗೆ ಮಂಜೂರಾತಿ ನೀಡಲಾಗಿದೆ. 

ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಉಳಿದ ಅಂಶಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಐ .ಎಫ್ . ಮಾಗಿ 
ಪಿ . ಆರ್‌. 1844 

ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಯೋಜನೆ) 
ಕಂದಾಯ ಸಚಿವಾಲಯ 

- ತಿದ್ದುಪಡಿ ಆದೇಶ 
ಸಂಖ್ಯೆ : ಆರ್‌ಡಿ 59 ಎಲ್‌ಆರ್‌ಎಂ 2009 , ಬೆಂಗಳೂರು, ದಿನಾಂಕ: 24ನೇ ಜುಲೈ 2009 
ವಿಷಯ : ರೈಲ್ವೆ ಮೆನ್ಸ್ ಹೌಸ್ ಬಿಲ್ಡಿಂಗ್ ಕೋ - ಆಪರೇಟಿವ್ ಸೊಸೈಟಿ, ತುಮಕೂರು, ಇವರಿಗೆ ತುಮಕೂರು ಜಿಲ್ಲೆ. 

ತುಮಕೂರು ತಾಲ್ಲೂಕು ಗೆದ್ದಲಹಳ್ಳಿ ಹಾಗೂ ಮರಳೂರು ಗ್ರಾಮಗಳ ವಿವಿಧ ಸರ್ವೆ ನಂಬರುಗಳಲ್ಲಿ 

ಒಟ್ಟು 4 ಎಕರೆ 36 ಗುಂಟೆ ಜಮೀನನ್ನು ಮಂಜೂರು ಮಾಡಲು ಸರ್ಕಾರದ ಅನುಮತಿ ಕೋರಿ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂ : ಕಂಇ 53 ಎಲ್‌ಆರ್‌ಎಂ 2007 ದಿನಾಂಕ: 21.05. 2009. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 53 ಎಲ್‌ಆರ್‌ಎಂ 2007 ದಿನಾಂಕ: 21. 05 .2009 ರಲ್ಲಿ ಆದೇಶದ ಭಾಗದ 
ಮೂರನೇ ಪಂಕ್ತಿಯ “ಕೃಷಿ ಜಮೀನನ್ನು ” ಈ ಪದಗಳ ಮುಂದೆ “ಶೇಕಡ 50 ರಷ್ಟು ” ಎಂದು ಸೇರಿಸಿಕೊಂಡು ಓದಿಕೊಳ್ಳಲು 
ತಿದ್ದುಪಡಿ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ನಾರಾಯಣಗೌಡ 
ಪಿ . ಆರ್ . 1846 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂಸುಧಾರಣೆ) 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಶ್ರೀ ಕೆ. ಕೃಷ್ಣರಾಜು , ಗ್ರಾಹಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರಿಂದ ಬರಬೇಕಾದ ಬಾಕಿ 

* ವಸೂಲಿ ಮನ್ನಾ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ: ವಾಕೈ 56 ರೇಉನಿ 2006, ದಿನಾಂಕ: 31.1. 2007. 

2. ರಿಟ್ ಅರ್ಜಿ ಸಂಖ್ಯೆ : 17727 /2007 ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ನೀಡಿದ ದಿನಾಂಕ: 

2 .7 .2009ರ ತೀರ್ಪು, 
ಪ್ರಸ್ತಾವನೆ : 

ಶ್ರೀ ಕೆ. ಕೃಷ್ಣರಾಜು, ಗ್ರಾಹಕರು ರೇಷ್ಮೆ ಉದ್ಯಮವನ್ನು ಮಾಡಿಕೊಂಡಿದ್ದು, ಇವರು ತಮ್ಮ ವ್ಯವಹಾರಗಳನ್ನು ನಡೆಸಲು 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯಲ್ಲಿ ಗ್ರಾಹಕರಾಗಿ 1981 ರಲ್ಲಿ ಅವರ ಸ್ಥಿರಾಸ್ತಿ ಆಧಾರದ ಮೇಲೆ ಮಾರಾಟ 
ಮಂಡಳಿಯಿಂದ ಸಾಲದ ರೂಪದಲ್ಲಿ ರೇಷ್ಮೆ ಖರೀದಿಸುತ್ತಿದ್ದು, ವ್ಯವಹಾರದಲ್ಲಿ ಉಂಟಾದ ಏರುಪೇರಿನಿಂದಾಗಿ ಸಕಾಲದಲ್ಲಿ 
ಮಂಡಳಿಗೆ ಹಣ ಪಾವತಿ ಮಾಡದೆ 1993 ರಲ್ಲಿ ಸುಸ್ತಿದಾರರಾಗಿರುತ್ತಾರೆ. ಮಂಡಳಿಯು ಸಾಲ ವಸೂಲಿ ಕ್ರಮಗಳನ್ನು ಕಾನೂನು 
ರೀತಿ ಜರುಗಿಸಿದ್ದು , ಸದರಿಯವರು ಸಿವಿಲ್ ದಾವೆ ಹೂಡಿದ್ದು , ದಾವೆ ಅಂತಿಮವಾಗಿ ಇತ್ಯರ್ಥವಾಗ 
ಉಳಿದುಕೊಂಡಿತ್ತು. ಸದರಿ ಗ್ರಾಹಕರು ಸುಮಾರು 12 ವರ್ಷಗಳಲ್ಲಿ ಸತತವಾಗಿ ಮಂಡಳಿಯಲ್ಲಿ ವ್ಯವಹಾರ ಮಾಡಿದ್ದು , ಈ 
ಅವಧಿಯಲ್ಲಿ ಸುಮಾರು ರೂ . 2.39 ಕೋಟಿ ವ್ಯವಹಾರ ನಡೆಸಿರುತ್ತಾರೆ. 1992 - 93ನೇ ಸಾಲಿನಲ್ಲಿ ಪಡೆದ ರೇಷ್ಮೆ ಬಾಲ್ಕು 


೨೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೦ , ೨೦೦೯ 

ಭಾಗ - ೧ 
ದಿನಾಂಕ: 31.03.1993ರ ಅಂತ್ಯಕ್ಕೆ ರೂ . 8,06 ,174/- ಬಾಕಿ ಇದ್ದು, ಇದರಲ್ಲಿ ರೂ . 7,23 ,948 /- ಅಸಲು ಮೊತ್ತ ಆಗಿರುತ್ತದೆ. 
1996 ರಲ್ಲಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ಗ್ರಾಹಕರ ಸಾಲ ವಸೂಲಿಗಾಗಿ ಸ್ಥಿರಾಸ್ತಿಯನ್ನು ಹರಾಜು ಮಾಡಲು 
ಕ್ರಮ ತೆಗೆದುಕೊಂಡಾಗ, ಸದರಿಯವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ, ನ್ಯಾಯಾಲಯದ ಆದೇಶದಂತೆ 
ರೂ . 7 ಲಕ್ಷ ( ರೂ . ಏಳು ಲಕ್ಷ ಮಾತ್ರ) ವನ್ನು ಜನವರಿ 1997 ರಿಂದ ಜೂನ್ 1997ರ ಅವಧಿಯಲ್ಲಿ ಮಂಡಳಿಗೆ ಜಮಾ 
ಮಾಡಿರುತ್ತಾರೆ. ಈ ಹಣವನ್ನು ಮಂಡಲಿಯು ಗ್ರಾಹಕರ ಬಾಕಿ ಖಾತೆಯಲ್ಲಿಯ ಬಡ್ಡಿ ಮೊತ್ತಕ್ಕೆ ಜಮಾ ಮಾಡಿಕೊಂಡಿರುತ್ತದೆ . 
ಇದೊಂದು ಸಿವಿಲ್ ದಾವೆಯಾಗಿದ್ದು, ಕರ್ನಾಟಕ ಉಚ್ಚ ನ್ಯಾಯಾಲಯವು ಈ ವಿಷಯದ ಬಗ್ಗೆ ಪ್ರಕರಣ ಎಂ .ಎಫ್. ಎ. 
250/97 ರಲ್ಲಿ 7 ಲಕ್ಷ ರೂಪಾಯಿಗಳನ್ನು ಮಂಡಳಿಯಲ್ಲಿ ಠೇವಣಿ ಇಡಲು ಬಾಕಿದಾರರಿಗೆ ಆದೇಶಿಸಿದೆಯಾದ್ದರಿಂದ, 
ಮಂಡಲಿಯು ಈ ಹಣವು ಖಾತೆಗೆ ಜಮಾ ಮಾಡಿಕೊಂಡಿರುವುದು ಸರಿಯಾದ ಕ್ರಮವಾಗಿರುವುದಿಲ್ಲ. 

ಕರ್ನಾಟಕ ಉಚ್ಚ ನ್ಯಾಯಾಲಯವು ಆದೇಶಿಸಿದಂತೆ ಬಾಕಿದಾರರು ಅಸಲು ಹಣ ರೂ . 7 ,23,948 / - ಗಳಲ್ಲಿ ರೂ . 7 
ಲಕ್ಷಗಳನ್ನು ಪಾವತಿಸಿರುವುದರಿಂದ ಉಳಿಕೆ ಅಸಲು ಹಣ ರೂ . 23,948/- ಗಳನ್ನು ಬಾಕಿದಾರರಿಂದ ವಸೂಲು 
ಮಾಡಿಕೊಳ್ಳಬೇಕಾಗುತ್ತದೆ. ಈಗಾಗಲೇ ಮಂಡಳಿಯು ಹೊರಡಿಸಿರುವ ಒಂದೇ ಬಾರಿ ತೀರುವಳಿ ಯೋಜನೆ ( O .T. S.) ಆದೇಶ 
ಸಂಖ್ಯೆ: ಕೆಎಸ್ಎಂಬಿ /ಆರ್‌ಇಎಲ್ ಎಲ್‌ಎಸ್ / 2006 - 07/647 ದಿನಾಂಕ : 5 .8.2006 ರಂತೆ ಈ ಗ್ರಾಹಕರಿಗೂ ಬಡ್ಡಿಯ 
ರಿಯಾಯಿತಿಯನ್ನು ಕೊಟ್ಟ ಪಕ್ಷದಲ್ಲಿ ಮಂಡಳಿಯು ಹೆಚ್ಚಿನ ಬಡ್ಡಿಯನ್ನು ಕಳೆದು ಕೊಂಡಂತಾಗುವುದಿಲ್ಲವಾದ್ದರಿಂದ ಪ್ರಕರಣದ 
ಸಾಧಕ ಬಾಧಕ, ಬೇರೆ ಬಾಕಿ ಇರಬಹುದಾದ ಪ್ರಕರಣಗಳ ಮೇಲೆ ಆಗಬಹುದಾದ ಪರಿಣಾಮ , ಸರ್ಕಾರದ ಆದೇಶ ಮತ್ತು 
ಬಾಕಿದಾರರು ಈಗಾಗಲೇ ನ್ಯಾಯಾಲಯದ ಆದೇಶದಂತೆ ಪಾವತಿಸಿರುವ ಅಸಲು ಹಣವನ್ನು ಗಣನೆಗೆ ತೆಗೆದುಕೊಂಡು 
ಮಂಡಳಿಗೆ ತೊಂದರೆಯಾಗದ ರೀತಿಯಲ್ಲಿ ಈ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಕ್ರಮಕೈಗೊಳ್ಳುವಂತೆ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಪತ್ರದಲ್ಲಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಗೆ ನಿರ್ದೇಶಿಸಲಾಗಿತ್ತು. ಸದರಿ 
ಪತ್ರದಂತೆ ಶ್ರೀ ಕೆ. ಕೃಷ್ಣರಾಜುರವರು ಉಳಿಕೆ ಹಣ ರೂ . 23,948/ - ನ್ನು ಪಾವತಿಸಿರುತ್ತಾರೆ ಮತ್ತು ಕರ್ನಾಟಕ ರೇಷ್ಮೆ 
ಮಾರಾಟ ಮಂಡಳಿಯ ಮೇಲೆ ಸಲ್ಲಿಸಿದ ರಿಟ್ ಅರ್ಜಿಯನ್ನು ವಾಪಸು ಪಡೆದಿರುತ್ತಾರೆ. ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿಯು ಉಲ್ಲೇಖ (1) ರಲ್ಲಿನ ಪತ್ರದಲ್ಲಿಯ ಆದೇಶವನ್ನು ಜಾರಿಗೊಳಿಸದೇ ಅವರ ಸ್ಥಿರಾಸ್ತಿಯನ್ನು ಹರಾಜು ಮಾಡಲು 
ಕ್ರಮ ಜರುಗಿಸಿದ್ದರಿಂದ ಶ್ರೀ ಕೃಷ್ಣರಾಜುರವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪುನಃ ರಿಟ್ ಅರ್ಜಿ ದಾಖಲಿಸಿದ್ದು, 
ಸರ್ಕಾರದ ನಿರ್ದೇಶನವು ಪತ್ರದ ರೂಪದಲ್ಲಿದ್ದು, ಅದು ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಹೊರಡಿಸಿದ 
ಸರ್ಕಾರಿ ಆದೇಶವಲ್ಲವೆಂದು ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ : 17727 /2007ನ್ನು ವಜಾ ಮಾಡಿ ದಿನಾಂಕ: 2 .7.2009 
ರಂದು ತೀರ್ಪು ನೀಡಿರುತ್ತದೆ. ಶ್ರೀ ಕೆ. ಕೃಷ್ಣರಾಜುರವರು ಸರ್ಕಾರದ ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಸರ್ಕಾರದ 
ಪತ್ರದನುಸಾರ ತಮ್ಮ ಅಸಲು ಬಾಕಿ ರೂ , 23,948/ - ನ್ನು ದಿನಾಂಕ: 2 .2.2007 ರಂದು ಅಂದರೆ ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿಯ “ಸಮಾಧಾನ ಸ್ವೀಂ ” ಮುಕ್ತಾಯವಾಗುವ ದಿನಾಂಕ: 13 .2.2007ರ ಒಳಗಾಗಿ ಪಾವತಿಸಿರುತ್ತಾರೆಯಾದ್ದರಿಂದ 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಲಿ ಇತರೆ ಗ್ರಾಹಕರಿಗೆ ನೀಡಿರುವ ಬಡ್ಡಿ ಮನ್ನಾ ಸೌಲಭ್ಯವನ್ನು ಶ್ರೀ ಕೆ. ಕೃಷ್ಣರಾಜುರವರಿಗೆ 
ನೀಡದಿರುವುದು ಸೂಕ್ತವಾಗಿರುವುದಿಲ್ಲ. ಆದ್ದರಿಂದ ವಿಷಯವನ್ನು ಮರುಪರಿಶೀಲಿಸಲಾಗಿದ್ದು , ಮೇಲೆ ಓದಲಾದ ಕ್ರಮ ಸಂಖ್ಯೆ 
(1) ರ ಸರ್ಕಾರಿ ಪತ್ರದಲ್ಲಿಯ ಅಂಶಗಳನ್ನು ಅಳವಡಿಸಿ, ಸರ್ಕಾರಿ ಆದೇಶ ಹೊರಡಿಸಲು ತೀರ್ಮಾನಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 56 ರೇಉನಿ 2006, ಬೆಂಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್ 2009 

ರಾಜು, ಗಾಹಕರು , ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರ ಪ್ರಕರಣದಲ್ಲಿ ಕರ್ನಾಟಕ ರೇಷೆ 
ಮಾರಾಟ ಮಂಡಳಿಯು ಪ್ರಕರಣದ ಸಾಧಕ ಬಾಧಕ , ಬೇರೆ ಬಾಕಿ ಇರಬಹುದಾದ ಪ್ರಕರಣಗಳ ಮೇಲೆ ಆಗಬಹುದಾದ 
ಪರಿಣಾಮ , ಸರ್ಕಾರದ ಆದೇಶ ಮತ್ತು ಬಾಕಿದಾರರು ಈಗಾಗಲೇ ನ್ಯಾಯಾಲಯದ ಆದೇಶದಂತೆ ಪಾವತಿಸಿರುವ ಅಸಲು 
ಹಣವನ್ನು ಗಣನೆಗೆ ತೆಗೆದುಕೊಂಡು ಮಂಡಳಿಗೆ ತೊಂದರೆಯಾಗದ ರೀತಿಯಲ್ಲಿ ಈ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು 
ಪರಿಗಣಿಸಿ ಈ ಕೆಳಕಂಡಂತೆ ಕ್ರಮಕೈಗೊಳ್ಳುವುದು, 
1. ನ್ಯಾಯಾಲಯದ ಆದೇಶದ ಪ್ರಕಾರ ಬಾಕಿದಾರರು ಪಾವತಿಸಿರುವ 7 ಲಕ್ಷ ಠೇವಣಿ ಹಣವನ್ನು ಇವರ 

ಖಾತೆಯಲ್ಲಿ ಬಾಕಿ ಉಳಿದಿರುವ ಅಸಲು ಮೊತ್ತಕ್ಕೆ ಜಮಾ ಮಾಡಿ ಉಳಿಕೆ ಅಸಲು ಹಣ ರೂ . 23 .948 / - ಗಳನ್ನು 

ಬಾಕಿದಾರರು ಪಾವತಿಸಿದ ನಂತರ ಬಾಕಿದಾರರ ಲೆಕ್ಕವನ್ನು ಚುಕ್ತಾ ಮಾಡತಕ್ಕದ್ದು. 
2 . ಬಾಕಿದಾರರು ಸಿವಿಲ್ ನ್ಯಾಯಾಲಯದಲ್ಲಿ ಹೂಡಿದ್ದ ದಾವೆಯನ್ನು ತಕ್ಷಣವೇ ಹಿಂತೆಗೆದುಕೊಂಡಿರುವುದರಿಂದ ಈ 
ಈ ಬಗ್ಗೆ ಪ್ರಮಾಣ ಪತ್ರವನ್ನು ಮಂಡಳಿಗೆ ಸಲ್ಲಿಸತಕ್ಕದೆಂದು ಅವರಿಗೆ ತಿಳಿಸುವುದು. 
3. ಈಗಾಗಲೇ ಸರ್ಕಾರವು ಬೇರೆ ಎಲ್ಲಾ ಗ್ರಾಹಕರಿಗೂ ಏಕಕಾಲಿಕ ತೀರುವಳಿಯ ಕಾಲಾವಧಿಯನ್ನು ದಿನಾಂಕ : 
13.2 . 2007ರವರೆಗೆ ನೀಡಿರುವುದರಿಂದ , ಈ ಪ್ರಕರಣವು ಕೂಡ ಮೇಲ್ಕಂಡ ಅವಧಿಯೊಳಗೆ ಚುಕ್ಕಾ ಆಗತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ . ಆರ್ . 2100 

ಭಾರತಿ ಆರ್. ನಾಯಕ್ 
ಪೀಠಾಧಿಕಾರಿ (ರೇಷ್ಮೆ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


